ಸಂಪುಟ 16 ಸಂಚಿಕೆ 3-4 
ಯುಕ್ತ ಸಂಚಿಕೆ) ಜುಲೈ-ಡಿಸೆಂಬರ್‌ 1987 


ಪ್ರಸಾರಾಂಗ 
ಬೆಂಗಳೂರಂ ವಿಶ ವಿದ್ಯಾಲಯ, ಬೆಂಗಳೂರು 


ಹ 
ಕ್ಕಿ ಶಾ 
| | 


SADHANE : Kannada Quarterly of the Bangalore University, Bangalore 
Vol. 16. Nos. 3 & 4, July to December 1987 


Chief Editor : Dr. N.S. Lakshminarayana Bhatta 


ಪ್ರಧಾನ ಸಂಪಾದಕರು : 

Pp ಇ 4 
ಢಾ| ಎನ್‌. ಎಸ್‌. ಲಕ್ಷ್ಮೀನಾರಾಯಣ ಭಟ್ಟ 
ಸಂಪಾದಕರು : 
ಡಾ. ಎಸ್‌. ಕಂದ್ರಶೇಖರ್‌ 
ಎಸ್‌. ಶಿವಣ 

9 
ಡಾ. ಎನ್‌. ವಿ. ವಿಮಲ 


ವಾರ್ಷಿಕ ಚಂದಾ: ರೂ. 8-00 
ರೂ. 5-00 (ವಿದ್ಯಾರ್ಥಿಗಳಿಗೆ) 


"MS ye ETRY NNR 


ಆಜೀವ ಸದಸ್ಯತ್ವ : ರೂ. 100-00 


TR ಇತ್ತಿ ೫. 


ಪ್ರಕಾಶಕರು: ಡ॥ ಕೆ. ಮರುಳಸಿದ್ದಪ್ಪ ಪ್ಪ 
ನಿರ್ದೇಶಕ, ಪ್ರಸಾರಾಂಗ. 
ಬೆಂಗಳೂರು ವಿಶ್ವ ವಿದ್ಯಾ ಲಯಂ, ಬೆಂಗಳೂರು 560 056 


Ad 


ಮುದ್ರಣ ; ಬೆಂಗಳೂರು ವಿಶ್ವವಿದ್ಯಾಲಯ ಮುದ್ರಣಾಲಯ, ಬೆಂಗಳೂರು 560 056 


ಪರಿಎಡಿ 


ವಮೊಗ್ಗೆ ಯಲ್ಲಿ ವಂಳಿ-1946 
ಬಲೆ ಡಾ| ಎನ್‌, ಎಸ್‌. ಲಕ್ಷ್ಮೀನಾರಾಯಣ ಭಟ್ಟ 


1 N ಪಂಪ-ಜಿನಸೇನ ತೌಲನಿಕ ಅಧ್ಯಯನ 
ಡಾ! ಹಂಪನಾ 


ಶಕ್ತಿಪೂಜೆ ಮತ್ತು ಭಣತಾರಾಧನೆಗಳ ಅಭೇದ 
ವಸಂತ ಕುಮಾರ್‌ ಪೆರ್ಲ 


ಮಧುರಾ ವಿಜಯದ ನಾಯಕ 
"ಕಂಪಣ” ನೋ "ಕೆಂಪಣ್ಣ'ನೋ ಒಂದು ವಿವೇಚನೆ 
ಶ್ರೀಮತಿ ಎಸ್‌. ಆರ್‌. ಲೀಲಾ 


ಫಾರಿಕತಿ_ಸೋಡ ಚೀಟಿ 
ಪ್ರಭು ಖಾನಾಪೂರೆ 


ಕಾರ್ನಾಡರ ತುಘಲಕ-ಒಂದಂ ವಿವೇಚನೆ 
ದಿವಸ್ಪತಿ ಹೆಗಡೆ 


ಪ್ರಿಯ ಪ್ರೇಯಸಿಗೆ (ಕವನ) 
(ಮೂಲ) ಸರೋಜಿನಿನಾಯ್ಡು (ಅನು.) ಸಿ.ಪಿ.ಕೆ. 


ದಕ್ಷಿಣ ಭಾರತದ ಸ್ಪಳನಾಮಗಳು-ಒಂದು ಸಮೀಕ್ಷೆ 
ಡಾ| ರಘುಪತಿ ಕೆಮ್ತೂರು 


ಜನಸಂಖ್ಯಾ ಧೋರಣೆಗಳಂ-ಒಂದಂ ಪರಿಚಯ 
ಮಾವಿನಕುಳಿ ಶ್ರೀನಿವಾಸ 
ಸೀಮೆ ಮತ್ತು ಅದರ ಆಡಳಿತ ವ್ಯವಸ್ಥೆ 


ಎಚ್‌. ವಿ. ಶ್ರೀಧರ 


ಶ್ರೇಷ್ಠ ಮಲಯಾಳಿ ಸಾಹಿತಿ ತಗಳಿ ಶಿವಶಂಕರ ಏಳೆ 2 
ಡಾ| ಕೃಷ್ಣ ಭಟ್‌ ಅರ್ತಿಕ ಜೆ 


37 


40 


52 


66 


84 


85 


97 


109 


117 


ಗು 


ತ್‌ 


ಅಡಿಗ 


ಕ 


ಕ 
ಚ 
ಬ 
| 
G 
v2 
ಗ್ತ 


ದಲ್ಲಿ 
ವಸಂತಶಟ್ಟಿ. 


ಗ 
ಲ. 
ಡಾ| ಸಿ. ಪವ,.ಕೆ. - 


ಮನ ವಚ 
ೂೊಲ 
ಡಾ| ಬಿ, 


ಅಲ್ಲ 


ಕ್‌ 


ನಾಯರುವಂ 


RY ಗು: 


ಶಿವಮೊಗ್ಗೆ ಯಲ್ಲಿ ಮಳೆ-1946 


ಎನ್‌. ಎಸ್‌. ಲಕ್ಷಿ ನಾರಾಯಣ ಭಟ್ಟ 


ಹತ್ತು ದಿನದಿಂದ ಊರಲ್ಲಿ 

ರಚ್ಚಿಟ್ಟು ರಾಚುತ್ತಿದೆ ಮಳೆ 

ಬಡಿದಂತೆ ನೆಲಕ್ಕೆ ಏಕಕಾಲಕ್ಕೆ ಸಹಸ್ತ್ರವಮೊಳೆ 

ಊರಿನ ಕೆನ್ನೆಗೆ ಪಟಪಟ 

ಬಾರಿಸಿ ಬೈಯುತ ವಟವಟ 

ಕೂಗಿ ಬರಿಸುತ್ತಿದೆ ಎಲ್ಲರೆದೆಯಲ್ಲಿ ದಿಗಿಲು 

ತಿಂಗಳ ಹಿಂದೆ ಮಾತಾಡಲೂ ಬರದೆ ಉಗ್ಗುತ್ತಿದ್ದ ಮುಗಿಲು 


ಕುಂಬಾರ ಗುಂಡಿಯ ಸಣ್ಣ ಹೊಂಡಗಳೆಲ್ಲ 
ಸಾರಿನ ದೊನ್ನೆ, ಕೆಂಪನೆ ಸೊನ್ನೆ 
ಪ್ರಿಯನ ವೊದಲ ವಂಂತ್ರಿಗೆ ನಾಚಿದ ಕನ್ನೆಯ ಕೆನ್ನೆ 
ಒಮ್ಮೊಮ್ಮೆ ಕದಡಾರತಿಯ ಜಲ 
ರಜಸ್ವಲೆಯ ಕೆದರಿದ ದಳ 
ಮಳೆ ನಿಂತಿತೊ ಮಣ ಬಿಲಕ್ಕೆ, ಬೆಣೆ ತಳ 
ಣ ಕ ಇ 


ಮಳೆ ಹೊಡೆತಕ್ಕೆ ಕಂಗಾಲು 

ಮುಚ್ಚಿದೆ ಮನೆ ಮನೆ ಬಾಗಿಲು 

ಸಿಳು ¥ ಹಾಕುತ್ತ ಓಣಿಗಳಲ್ಲಿ 

ಪುಂಡಗಾಳಿಯ ಇರಿಚಲು ಕಾವಲು 

ತೆರೆದಿದ್ದರೆ ಕಿಟಕಿ ಒಳಕ್ಕೆ ಕೊಂಚ ಹಣಿಕಿ 
ಪೋಲಿಕೂಗುವ ತೆವಲು ಪಡೆ ಗಾಳಿಗೆ 
ಕನಸಂತ್ತದೆ ಗೂಳಿಮನಸಲ್ಸ ಕಾಮದ ಹೋಳಿಗೆ 


ನುಗ್ಗಿದೆ ದೊಡ್ಡ ಬ್ರಾಹ್ಮಣರ ಬೀದಿಗಂ ನೀರು 
ಹೊಳೆ ಚರಂಡಿ ಒಂದಾಗಿ 

ಗುಂಡಾಭಟ ರೆ ಮಡಿ ಬಂದಾಗಿ 

ಪೂಜೆ ಸ್ನಾನಕ್ಕೆ ರಜ 


ಸಾಧನೆ 


ಸಂಧ್ಯಾವಂದನೆ ವಜ 

ಕಾಫಿ ನೀರಿಗೇ ಆಗಿ ತತ್ವಾರ 

ಭಟ್ಟರ ಮಡಿಯ ವ್ಯಾಖ್ಯಾನ ಎಸ್ತಾರ 
ಹಿಂದೆ ತಿವಿಸಿಕೊಂಡಿದ್ದ ನಲ್ಲಿಯ ಮಂಖಕ್ಕೆ 
ಈಗ ಕುಂಕುಮ ಹೂವು ಇಟ್ಟು ಸತಾ ರ 


ತುಂಗೆಗೆ ಗಂಗೆಯಾಗುವ ವಂನ 

ಭಾಗೀರಥೀ ಹಬ್ಬದ ದಿನ 

ಹೊಳೆ ಮೆಟ ಲಲ್ಲಿ 

ರಾಮಣ ಶೆಟಿ, ಪಾರ್ಕಿನ ಇಳಿ ಘಟ ದಲಿ 
ಣ ೪ ಆ ("97 

ನೂಕು ನಂಗ್ಲಲು ಜನ 

ತುಂಗೆಯ ಸರ್ಕಸ್ಸು ಊರೆದುರಿಗೆ : 


ಪ್ರಶಾಂತಲಯಂದ ಬ್ಯಾಂಡುನಡಿಗೆ, ಈ ಗಳಿಗೆ. 
ಹೆಡಿಗೆ ಮಂಚ್ಚಳ ಸರಿಸಿ ಸರಸರನೆ ನೆಲಕ್ಕೆ ಹರಿವ 
ಸರ್ಪಗತಿ ತೆರೆಗೆ 

ವಂರುಗಳಿಗೆ 

ಹೆಡೆಯೆತ್ತಿ ರಪ್ಪನೆ ಬಡಿದು ದಡಕ್ಕೆ 

ಸರಿ ದೂರ ಎನ್ನುವ ರೋಷ 

ನಿಮಿಷಕ್ಕೊಂದಂ ಮೆಟ್ಟಲು ಮಂಳುಗು 

ಜಲಕ್ಕೆ ನೆಲ ನುಂಗುವ ಆವೇಶ 


ಇಂಥ ನೆರೆಯಂಲ್ಲೂ ಮೊರೆವ ಹರಿವಲ್ಲೂ 

ಜಾರಿ ತೂರಿ ಹೋರಾಡಿ ಬರುವ ಉಕ್ಕಡ ಬುಗುರಿ 
ಜೀವದ ಜೊತೆ ಅಂಬಿಗರ ಹುಚ್ಚಾ ಟ 

ತೇಲುವ ಕಳ ನಾಟಾ ಹಿಡಿಯಲು 

ಹೊಳೆಗಿಳಿದಾನೆಗಳ ಮೋಜಿನ ನೀರಾಟ 

ಆಡಂವ ಆನೆ ಒಮ್ಮೊಮ್ಮೆ ಗಾಢ ನಿಶ್ಚಲ 
ಮುಳಂಗದ ಬೆನ್ನು ತಲೆ, ಮೇಲೆ ಪ್ರಶ್ನಾ ಿರ್ಥಕ ಕಾಗೆ 
ಆನೆಯೊ ಬಂಡೆಯೊ ? ಬೆರಗಿನ ದೃಶ್ಯ 

"ಅನೆ ಬಂಡೆ? "ಕಾಗೆ ಬಂಡೆ” ಪದಕ್ಕೆ 

ಹೊಸ ಅರ್ಥಸ್ಪರ್ಶ 


ಶಿವಮೊಗ್ಗೆ ಯಲ್ಲಿ ಮಳೆ 


ಎಸೆಯುತ್ತಾರೆ ಜನ ಕೈ ಮುಗಿದು ತಾಯೊಡಲಿಗೆ 
ಹೂವು ಅಕ್ಷತೆ ಕಾಸು ಹಚ್ಚಿಡುತ್ತಾರೆ ಧಣಪ 
ತೇಲಿಬಿಡುತ್ತಾರೆ ಹೆಂಗಳೆಯರು ನಮಿಸಿ 

ನೂರಾರು ದೊನ್ನೆ ದೀಪ 

ಹಾಡುವ ನೀರಲ್ಲಾಡುವ ಬೆಂಕಿಯ ಪುಟಾಣಿ ಪಾಪ! 
ಕಾಡುವ ಬೆರಗು 

ದೂರ ಕಡಲಲ್ಲಿ ಯುದ್ಧಕೆ ಕ ಹೊರಟಿದೆ 

ಪಂಜು ಬೆಳಕಿನ ಸಾಲು ಹಡಗು 


ಸಂಜೆ ರಸ್ತೆಯ ತುಂಬ 

ಅರಳಿದ ಛತ್ರಿ ಗಳ ವಾಕಿಂಗು 

ಕೆಸರು ರಸ್ತೆಯಲ್ಲಿ ಎಂಕ ಸೀನರಿಗೆ ಸ್ಕೇಟಿಂಗು 

ಚಿಕ್ಕೆ ಬೆಳಕಿಲ್ಲದೆ ಕಕ್ಕಾಬಿಕ್ಕಿ ರಾತ್ರ, 

ಊಟದ ಹೊತ್ತಿಗೆ ಕರೆಂಟು ಹೋಗುವುದು ಖಾತ್ರಿ 
ಬುಡ್ಡಿ ಬೆಳಕಿನಲ್ಲಿ ಬೆಚ್ಚನೆ ಊಟ 

ಎಲ್ಲಿಲ್ಲದ ಸ್ನೇಹ ಹಬೆ ಅನ್ನಕ್ಕೆ ಹಾಗಲ ಗೊಜ್ಜಿಗೆ 
ನಡುವೆ ತೂರುವ ಒಂದೆರಡು ಮೆಣಸಿನ ಬಜ್ಜಿಗೆ . 
ನಲಿಯುತ್ತದೆ ಕಿವಿ 

ಹಪ್ಪಳ ಬಾಳಕ ಮುರಿಯುವ ಸದ್ದಿಗೆ 


ಆಹಾ! 
ಎಲ್ಲಪ್ಪಾ ಸುರಿದೀತು ಇನ್ನೊವೆ್ಧಿ ಅಂಥ ಮಳೆ | 
ಎಲ್ಲಪ್ಪಾ ಹರಿದೀತು ಇನ್ನೊಮ್ಮೆ ಹಾಗೆ ಹೊಳೆ ! 


ಪಂಪ- ಜಿನಸೇನ ತೌಲನಿಕ ಅಧ್ಯಯನ 


ಡಾ. ಹಂಪನಾ 


ಷೀಠಿಕೆ 


ಮಹಾಪುರಾಣ ಜೈನವಾಜ್ಮಯದಲ್ಲಿ ಮೇರುಕೃತಿ... ಅದು ಕನ್ನಡದ ಜೈನ 
ಕವಿಗಳಿಗೆ ತಾಯಿಬೇರು. ಕನ್ನಡ ಜೆ ೈನಪುರಾಣಗಳಿಗೆ ಸಂಸ್ಕೃತ ಮಹಾ 
ತಲಕಾವೇರಿ.: ಪಂಪ ಪೊನ್ನ ರನ್ನ ಜನ್ನ ರಾದಿಯಾಗಿ ಹಲವಾರಂ ಕನ್ನಡ ಕವಿಗಳು 
ವಂಹಾಪುರಾಣದಲ್ಲಿ ನ ತಣಿಯುವ ಕ್ರೀಡಿಸಿದ್ದಾ ರೆ. ಕನ್ನಡ ಕವಿಗಳ ಯಣ 
ಭಾರದಿಂದ ಮಹಾಪುರಾಣ ಜಗ್ಗಿಲ್ಲ, ಪೂರ್ಣಾ ಸೂರೆಯಾಗಿಲ್ಲ. ಅದಂ ಮೊಗೆ 
ಮೊಗೆದಷ್ಟೂ ವಂಂಗಿಯಂದೆ ಒಸರುವ ಅಕ್ಷಯಂಕಾವ್ಯ ಪುರಾಣ. ವಂಹಾಪುರಾಣ 
ಕಾವ್ಯಕ್ಕೆ ಕಾವ್ಯ, ಪುರಾಣಕ್ಕೆ ಪುರಾಣ.3 ಅದರ ಉದ್ದಕ್ಕೂ, ಧರ್ಮ ಪ್ರಧಾನ 
ವಾದರೊ, ಕಾವ್ಯ ಆನುಷಂಗಿಕವಾಗಿ ಬರುತ್ತದೆ. ಅಲ್ಲಲ್ಲಿ ಕಾವ್ಯವೇ ಪ್ರಮುಖ 
ವಾಗಿ ಧರ್ಮ ಗೌಣವಾ ರಸಾರ್ದ್ವಭಾಗಗಳೂ  ಮಹಾಪುರಾಣದಲ್ಲಿವೆ." 
ಒಂದರ್ಥದಲ್ಲಿ ಮಹಾಪುರಾಣವೂ ರಾಮಾಯಣ ಮಹಾಭಾರತಗಳಿಗೆ ಹೊಯ್‌ 
ಕಯ್‌ ಆಗಿ ಅವುಗಳ ಹತ್ತಿರ ನಿಲುವ ಕ ತಿ, 


ಮಹಾಪುರಾಣದ ಮೇಲೆ ಸಮಗ್ರ ವಿಮರ್ಶೆ ಇನ್ನೂ ನಡೆಯಬೇಕಾಗಿದೆ.* 
ಕನ್ನಡದ ಸಂದರ್ಭದಲ್ಲಂತೂ ಇದರ ಅಧ್ಯ ಯನ ಮಹತ್ವ ದ್ದಾ ಗಿರುತ್ತದೆ, ಮಹಾ 
ಪುರಾಣದ ಕೊಂಬೆ ರೆಂಬೆಗಳಾಗಿ ತೊತು ಹುಟ್ಟಿ CRE ಕನ್ನ ಡ ಕಾವ್ಯ ಗಳ 
ನಿಜಬಣ್ಣ ಬಯಲಾಗಬೇಕಾದರೆ ತೌಲನಿಕ ಅಭ್ಯಾಸ ಸ ನಡೆಯಬೇಕು. ಅಂಥ ಶೋದ 
ತ್ಮ ಕ ವ್ಯಾಸಂಗದಿಂದ ಮಾತ್ರ ಕನ್ನ ಡ ಜೈ ನ ಕವಿಗಳ ಸ ಸಂತ ಕಾಂತಿಯ ಮಳಲಿಕತೆ 
ಎಷ್ಟೆ ೦ಬುದಂ ನಿರ್ಧಾರಗೊಳ್ಳ ಲು ಸಾಧ್ಯ. ಇದು “ತ್ರಾ ರು ಪಿ. ಎಚ್‌. ಡಿ, 
ವುಹಾಪ್ರಬಂಧಗಳ ವಸ್ತುವಾಗುತ್ತದೆ. ಪಂಪನ ಆದಿಪುರಾಣ ಮತ್ತು ಪೂರ್ವ 
ಪುರಾಣ, ಜನ್ನನ ಅನಂತನಾಥಪುರಾಣ ಮತ್ತು ಉತ್ತರ ಪುರಾಣ, ಪೂನ್ನನ ಶಾಂತಿ 
ಪುರಾಣ ಮತ್ತು ಉತ್ತರ ಪುರಾಣ, ನಾಗಚಂದ್ರನ ಮಲ್ಲಿನಾಥ ಪುರಾಣ ಮತ್ತೂ 
ಉತ್ತರ ಪುರಾಣ - ಹೀಗೆ ಸಮಷ್ಟಿಯಾಗಿ, ವ್ಯಷ್ಠಿ ಯಾಗಿ ತೆಗೆದಂಕೊಂಡಂ 
ಹೋಲಿಸಿ ತೂಗಿ ನೋಡುವ ತೌಲನಿಕ ಕಾರ್ಯ ನಡೆಸಬಹುದು. ಹಳಗನ್ನಡ 
ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇದರ ಉಪಯುಕ್ತತೆಯನ್ನು ಉತ್ಪೆ ಪ್ರೀಕ್ಷಿಸಬೇಕಾಗಿಲ್ಲ. 


ಪಂಪ-ಜಿನಸೇನ : ತೌಲನಿಕ ಅಧ್ಯಯನ 5 


ಪ್ರಸ್ತುತ ಲೇಖನದಲ್ಲಿ ಪಂಪನ ಆದಿಪುರಾಣ ವಂತ್ತು ಪೂರ್ವ ಪುರಾಣ ಕುರಿತ 
ಒಂದು ತುಲನಾತ್ಮಕ ಸವಿಸಾಕ್ಷೆಯ ಸ್ಲೂಲ ಪ್ರಯಂತ್ನವಿದೆ.? 
ಎ 


ವಂಹಾಪುರಾಣ ಸಂಸ್ಕೃತ ಭಾಷೆಯಲ್ಲಿದೆ. ಅದರಲ್ಲಿ ಎರಡಂ ಭಾಗಗಳಿವೆ. 
ಮೊದಲನೆಯ ಭಾಗವನ್ನು ಪೂರ್ವ ಪುರಾಣವೆಂದೂ, ಎರಡನೆಯ ಭಾಗವನ್ನು 
ಉತ್ತರ ಪುರಾಣವೆಂದೂ ಹೆಸರಿಸಲಾಗಿದೆ." ಪೂರ್ವಪುರಾಣದಲ್ಲಿ 12 ಸಾವಿಗ 
ಶ್ಲೋಕಗಳಿವೆ. ಉತ್ತರ ಪುರಾಣದಲ್ಲಿ 8 ಸಾವಿರ ಶ್ಲೋಕಗಳಿವೆ. ವಂಹಾಪುರಾಣ 
ಒಟ್ಟು 20 ಸಾವಿರ ಶ್ಲೋಕಗಳ 17 ಪರ್ವಗಳ ಬೃಹದ್‌ ಗ್ರಂಥ» ಪೂರ್ವ 
ಪುರಾಣದ 12 ಸಾವಿರ ಶ್ಲೋಕಗಳಲ್ಲಿ 10,380 ಶ್ಲೋಕಗಳನ್ನು ಜಿನ ಸೇನಾ 
ಚಾರ್ಯರು ರಚಿಸಿದ್ದಾರೆ. ಜಿನಸೇನಾಚಾರ್ಯರ ಶಿಷ್ಯ ಗುಣಭದ್ರಾಚಾರ್ಯರು ಪೂರ್ವ 
ಪುರಾಣದಲ್ಲಿ 1620 ಶ್ಲೋಕಗಳನ್ನೂ, ಉತ್ತರ ಪುರಾಣದ 8 ಸಾವಿರ ಶ್ಲೋಕ 
ಗಳನ್ನೂ ಬರೆದು ಮಹಾಪುರಾಣದ ರಚನೆಯನ್ನು ಪೊರ್ಣಗೆೊಳಿಸಿದ್ದಾರೆ. ಹೀಗೆ 
. ಮಹಾಪುರಾಣ ಗಂರಂ-ಶಿಷ್ಯರ ಸಂಯಂಕ್ಕ ರಚನೆಯಾಗಿದೆ. ಆದರೂ ರೂಢಿಯಲ್ಲಿ 
ಪೂರ್ವಪುರಾಣವನ್ನು ಜಿನಸೇನರೂ, ಉತ್ತರ ಪುರಾಣವನ್ನು ಗುಣಭದ್ರರಣ 
ರಚಿಸಿದರೆಂದು ಹೇಳುವುದು ವಾಡಿಕೆ. ಪೂರ್ವಪುರಾಣಕ್ಕೆ "ಆದಿಪ್ರರಾಣ'ವೆಂದೂ, 
ಮಹಾಪುರಾಣಕ್ಕೆ "ತ್ರಿ ಷಷ್ಟಿ (ಶಲಾಕಾ) ಪುರಂಷ ಚರಿತೆ'ಎಂದೂ ರೂಢಿಯ ಬೇರೆ 
ಬೇರೆ ಹೆಸರುಗಳು ಚಾಲ್ತಿಯಲ್ಲಿವೆ. 

ಜಿನಸೇನರೆಂಬ ಹೆಸರಿನ ಜೈನಾಚಾರಂರು ಹಲವರಿದ್ದಾರೆ. ಅವರಲ್ಲಿ ಇಬ್ಬರು 
ತುಂಬ ಪ ಶ್ರಸಿದ್ಧರಂ. ಒಬ್ಬರು ಪುನ್ನಾಟ ಸಂಘದ ಜಿನಸೇನರು.13 ಅವರಂ 
“ಹರಿವಂಶಪುರಾಣ”' ಎಂಬ ಪುರಾಣಕಾವ್ಯವನ್ನು ಸಂಸ್ಕೃತದಲ್ಲಿ ರಚಿಸಿದ್ದಾರೆ. 
66 ಸರ್ಗ ಮತ್ತು 12 ಸಾವಿರ ಶ್ಲೋಕ ಪ್ರಮಾಣದ ಹರಿವಂಶ ಪುರಾಣದ ರಚನೆ 
ಪೂರೈಸಿದ್ದು 783ರಲ್ಲಿ... ಅವರಿಗಿಂತ ಭಿನ್ನರಾದ ಇನ್ನೊಬ್ಬ ಜಿನಸೇನರೇ ಈ 
ಪೂರ್ವ ಪುರಾಣದ ಲೇಖಕರು. ಈ ಜಿನಸೇನರು ಸೇನ ಸಂಘದವರಂ.1" ಇವರ 
ಜೀವಿತ ಕಾಲ ಒಂಬತ್ತನೆಯ ಶತಮಾನ.8* ಪ್ರಸ್ತುತ ವಿವೇಚನೆಗೆ ಒಳಪಡುವ 
ಪುರ್ವಪುರಾಣ (ಆದಿಪುರಾಣ)ರಚಿಸಿದ ಈ ಜಿನಸೇನಾಚಾರ್ಯರು ಕರ್ನಾಟಕದವರಂ. 
ಅವರ ಪೂರ್ವಾಶ್ರಮದ ಜೀವನ ವಿವರಗಳು ತಿಳಿಯದು. ಮುನಿಗಳಾದ ಮೇಲೆ 
ರಚಿಸಿದ ಕೃತಿಗಳು ಮತ್ತು ಅವರ ಗುರುಗಳ ವಿಚಾರ ತಿಳಿದಿದೆ. ಚಂದ್ರಸೇನರ 
ಶಿಷ್ಯರು ಆರ್ಯನಂದಿ, ಆರ್ಯನಂದಿಯ ಶಿಷ್ಯರು ವೀರಸೇನರು. ಈ ವೀರಸೇನರ 
ಶಿಷ್ಯರೇ ಜಿನಸೇನರು.!" ಇವರ ದೀಕ್ಷಾಗುರು ಇಯಸೇನರು. ಜಿನಸೇನರ ಪಟ್ಟ 
ಶಿಷ್ಯರು. ಗುಣಭದ್ರರು.'' ಇದು ಕ್ರಮವಾಗಿ ಬೆಳೆದು ಬಂದ ಗುರುಶಿಷ್ಯ 
ಪರಂಪರೆ. 

ಕರ್ನಾಟಕವನ್ನು ಆಳಿದ ಸುಪ್ರಸಿದ್ದ ರಾಜಮನೆತನಗಳಲ್ಲಿ ರಾಷ 
ಗಧ್ಯರಂ."' ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪ 


1 
ಆ 
2 
2 a 
5 
೫ 


6 ಸಾಧನೆ 


ಗುರುಗಳಾಗಿದ ವರಂ ಈ ಜಿನಸೇನಾಚಾರ್ಯರು.1 ಲ್ಯ ಇವರು ಸಂಸ ತ-ಪ್ರ್ರಾಕೃತ 
ಎ A 

(ಕನ್ನಡ) ಭಾಷೆಗಳಲ್ಲಿ ನಿಷ್ಠಾ ತರು.  ಇವರಂ ರಚಿಸಿದ ಹಲವು ಕೃತಿಗಳಲ್ಲಿ ಜಿನಗಂಣ 

ಸ್ತೋತ್ರ (ಸ್ತುತಿ) ಮತ್ತು ವರ್ಧಮಾನ ಪುರಾಣ ದೊರೆತಿಲ್ಲ. ಈಗ ಉಪ 

ಲಬ್ಧ ವಿದ್ದು ಪ್ರಕಟವಾಗಿರುವ ಕೃತಿಗಳ ವಿವರ : 


1. ಜಯಧವಲಾ ಟೇಕೆ; ಜೈನ ಆಗಮಗಳಲ್ಲಿ ಒಂದಾದ "ಜಯಧವಲಾ' 
ಗ್ರಂಥದಲ್ಲಿ ಕಷಾಯ ಪ್ರಾಬ್ಸೃತ ಭಾಗವಿದೆ. ಇದರ ಮೇಲೆ ವೀರಸೇನರು 20 
ಸಾವಿರ ಶ್ಲೋಕಗಳ ಟೀಕೆ ರಚಿಸಿದ್ದರು. ಅಪೂರ್ಣವಾಗಿ ಉಳಿದ ಈ ಕೆಲಸವನ್ನು 
ಜಿನಸೇನರು 837ರಲ್ಲಿ ಪೂರೈಸಿದರು. ಇದರಲ್ಲಿ 60 ಸಾವಿರ ಶ್ಲೋಕಗಳಿವೆ ; 
ಅಂದರೆ ಜಿನಸೇನಾಚಾರ್ಯರು 40 ಸಾವಿರ ಶ್ಲೋಕಗಳನ್ನು ರಚಿಸಿದಂತಾಯಿತಂ. 


2; ಪಾರ್ಶ್ವಾಭ್ಯುದಯ : ಇದೂ ಸಂಸ್ಕೃತದಲ್ಲಿದೆ. ಇದರಲ್ಲಿ 4 ಸರ್ಗ 
ಗಳಿವೆ. ಇದು ಮಂದಾಕ್ರಾಂತ ವೃತ್ತದಲ್ಲಿ ರಚಿಸಲಾದ ಒಂದಂ ಖಂಡಕಾವ್ಯ.1 
ವ್ರ: ಕಾವ್ಯ ಕಾಲಿದಾಸ ಕವಿಯ “ಮೇಘದೂತ? ನವ್ಯದ ಮೇಲೆ ಸಮಸ್ಯಾಪೂರ್ತಿ 
ರೂಪವಾಗಿ ರೂಪಗೊಂಡಿದೆ. ಮೇಘದೂತ ಕಾವ್ಯದ 364 ಮಂದಾಕ್ರಾಂತ 
ಪದಗಳನು ಸ ತೆಗೆದುಕೊಂಡು ಆಯಾ ಪದ್ಯದ ವೆೊದಲೆರಡಂ ಸಾಲುಗಳನ್ನು ಹಾಗೇ 
ಉಳಿಸಿಕೊಂಡು ಉಳಿದ ಚರಣಗಳನ್ನು ಬೇರೆ ರಚಿಸಲಾಗಿದೆ. ಅದರಿಂದ ಪಾಶ a 
ನಾಥ ತೀರ್ಥಂಕರರ ಚರಿತ್ರೆ ತಿಳಿದು ಬರುವಂತೆ ಚಮತ್ಕಾರ ಮಾಡಲಾಗಿದೆ. ಈ 
ಮಾದರಿಯನ್ನು ವಂಂದುವರಿಸಿದ ಅನಂತರದವರಂ ನೇವಿಂದಣತ, ಹಂಸದಣತ, 
ಶೀಲದೂತ ವೊದಲಾದ ಕೃತಿಗಳನ್ನು ಬರೆದಿದ್ದಾ ರೆ. 


3. ಪೂರ್ವಪುರಾಣ (ಆದಿಪುರಾಣ) : ಜಿನಸೇನರು ಸಮಗ್ರ ಮಹಾಪುರಾಣ 
ಬರೆಯಂಲಂ ತೊಡಗಿದ್ದರು. ಆದರೆ 10,380 ಶ್ಲೋಕಗಳನ್ನು ಬರೆದಂ 
ಪರಂಧಾಮವನ್ನೈದಿದರು.?* 


ಜಿನಸೇನರ ಶಿಷ್ಯರಾದ ಗುಣಭದ್ರರು ಮಹಾಪುರಾಣದ ಶೇಷ ಭಾಗವನ್ನು! 
ಬರೆದು ಪೂರೈಸಿದ್ದು ಧಾರವಾಡ ಜಿಲ್ಲೆ ಶಾಗ್ಗಾವಿ ತಾಲೂಕಿನ ಬಂಕಾಪುರದಲ್ಲಿಜ. 
ಗಂಣಭದ್ರಾಚಾರ್ಯರೂ ತಮ್ಮ ಗುರು ಜಿನಸೇನಾಚಾರ್ಯರಂತೆ ಜೆ ನೆ ಸಿದ್ಧಾ ೦ತ ಮತ್ತು 
ವಿವಿಧ ಶಾಸ್ತ್ರಗಳಲ್ಲಿ ನಿಷ್ಠಾತರಂ ; “ಆಚಾರ್ಯ ಜಿನಸೇನರ ಮತ್ತು ದಶರಥ ಗುರುಗಳ 
ಶಿಷ್ಯನಾದ, ಸುಪ ಸಿದ್ಧ ಗಂಣಭದ್ರಸೂರಿಯಾದ ನಾನು ಸಂಪೂರ್ಣ ವ್ಯಾಕರಣ 
ಶಾಸ್ತ್ರದಲ್ಲಿ ಪಾರಂಗತನಾಗಿದ್ದೇನೆ. ಅಗಾಧವಾದ ಸಿದ್ದಾಂತ ಸಾಗರವನ್ನು ದಾಟಿರು 
ವುದರಿಂದ ನನ್ನ ಬುದ್ಧಿ ಹಾಗೂ ಪ್ರತಿಭೆ ಸೂರ್ಯ ಪ್ರಕಾಶದಂತೆ ಹೊಳೆಯುತ್ತಿದೆ. 
ವಿದ್ಯೆ ಹಾಗೂ ಉಪವಿದೈಗಳಲ್ಲಿ ನಿಷ್ಣಾತನಾದ ನಾನು ಪ್ರಮಾಣ ಹಾಗೂ ನಯಗಳ 


ಪಂಪ-ಜಿನಸೇನ : ತೌಲನಿಕ ಅಧ್ಮಯನ 7 


ಸ ರೂಪವನ್ನು ಚೆನ್ನಾಗಿ ಬಲ್ಲೆ” ಎಂದು ಹೇಳಿಕೊಂಡಿದ್ದಾರೆ. ಗಂಣಭದ್ರಾಚಾರ್ಯರ 
ಗ್ದ YA) ಶಿ 
ಮಂರು ಕ ಗತಿಗಳು ಉಪಲಬ್ಧ ವಿವೆ ಅ 


1. ಆತ್ಮಾನುಶಾಸನ : ಇದು ಸಂಸ್ಕೃತ ಭಾಷೆಯಲ್ಲಿದೆ*. ಇದರಲ್ಲಿ ' 
ಭರ್ತೃಹರಿಯ ವೈರಾಗ್ಯ ಶತಕದ ಶೈಲಿಯಲ್ಲಿ ರಚಿಸಿರುವ 272 ಪದ್ಯಗಳಿವೆ. 
ಆಚಾರ್ಯ ಪ್ರಭಾಚಂದ್ರರು ಈ ಕಾವ್ಯಕ್ಕೆ ಸಂಸ್ಕೃತದಲ್ಲೊಂದಂ ಟೀಕೆಯನ್ನು 
ಬರೆದಿದ್ದಾರೆ. ಹಿಂದಿ ಮತ್ತು ಕನ್ನಡದಲ್ಲಿಯಣ ಟೀಕೆಗಳಿವೆ.: 


2. ಜಿನದತ್ತ ಚರಿತೆ: ಗಂಭೀರವಾದ ಸಂಸ್ಕೃತ ಶೈಲಿಯಲ್ಲಿರುವ ಈ ಕಾವ್ಯ 
ಅನುಷ್ಟ್ಮೂಬ್‌ ಛಂದಸ್ಸಿನಲ್ಲಿದೆ. ಇದರಲ್ಲಿ 9 ಸರ್ಗಗಳಿವೆ ; ಹಿಂದಿಗೂ ಅನುವಾದ 
ವಾಗಿದೆ. 


3, ಉತ್ತರ ಪುರಾಣ (ಮಹಾಪರಾಣ) : ಪೂರ್ವಪುರಾಣದ ಕಡೆಯ 
ನಾಲ್ಕೂವರೆ ಪರ್ವಗಳನ್ನೂ?? ವಂತ್ತು ಪೂರ್ತಿಯಾಗಿ ಉತ್ತರ ಪುರಾಣವನ್ನೂ 
ಹೀಗೆ ಒಟು ಕೆ 9620 ಶ್ಲೋಕಗಳನ್ನು ರಚಿಸಿದ್ದಾ ರೆ. ಇದೊಂದು ಮಹತ್ಕಾರ್ಯ. 


ಹಿನ್ನೆಲೆ 
ಮಹಾವೀರ ಮೊದಲಾದ ತೀರ್ಥಂಕರರ ಉಪದೇಶಸಾರ ಅನಂತರದ 

ಶ್ರುತಕೇವಲಿಗಳಿಂದ ಪ್ರಣೀತವಾಗಿ ಕ್ರಿ. ಪೂ.ಅಂತ್ಯದ ವೇಳೆಗೆ ಲಿಪಿಬದ್ದವಾಯಿತುಃ** 
ತದನಂತರ ಬಂದ ಆಚಾರ್ಯರು ಶ್ರುತಸ್ಯಂದ (ಅನುಯೋಗ ಚತುಷ್ಟಯ) ದಲ್ಲಿ, 
ಮೊದಲನೆಯದಾದ ಪ್ರಥಮಾನುಯೋಗದಲ್ಲಿ ಬರುವ 63 ಜನ ವಂಹಾ ಪುರುಷರೆ 
ಚರಿತೆಯೆಂನ್ನು ನಿರೂಪಿಸುತ್ತಾ ಬಂದರು. ಮಹಾಪುರಾಣ ಈ ಬಗೆಯ ನಿರೂಪಣೆಗೆ 
ಸೇರಿದ್ದಾ ಗಿದೆ. ಮಹಾಪುರಾಣಕೊ ದು ಪರಂಪರೆಯಿದೆ ; 

ವಿರಚಿಸಿದರ್‌ ಮುನ್ನೆ ಮಹಾ 

ಪುರಾಣಮಂ ನೆಗಬ್ಬ ಕೂಚಿಭಟ್ಟಾರಕರುಂ 

ಪರಮಶ್ರೀನಂದಿ ಮುನೀ 

ಶ್ವರರುಂ ತದನಂತರಂ ಜಿನಾಗಮ ತಿಲಕರ್‌ ॥ 24 

ಕವಿಪರಮೇಶ್ವರರ್‌ ಬರೆದುದಂ ಜೀನಸೇನ ಮಹಾಮುನಿಶರೀ 

ಯವನಿಗೆ ಪೇಟ್ದು ಮಾಣೆ ಗುಣಭದ್ರ ಮುನೀಶ್ವರರೆಯ್ದೆ ಪೇಟ್ದು ಪ 

ಲ್ಲವಿಸಿದುದಂ ತ್ರಿಷಷ್ಟಿ ಪುರುಷ ಪ್ರತಿಬದ್ದ ಪುರಾಣಮಂ ಮಹೋ 

ತ್ಸವದೊಳೆ ಭವ್ಯಕೋಟಿಗಳಯಲ್‌ ಬರೆದಂ ಗುಣರತ್ನ ಭೂಷಣಂ ।ಟ। 25 
ಈ ಉದಾಹ ತ ಪದ್ಯಗಳೆರಡೂ ಚಾವುಂಡರಾಯ ಪುರಾಣದ್ದು (ತ್ರಿಷಷ್ಠಿ ಸ ಲಕ್ಷಣ 
ಮಹಾಪುರಾಣ)3... ಚಾವುಂಡರಾಯ ಹೇಳುವ ಪ್ರಕಾರ ಕೂಚಿಭಟ್ಟಾರ 
ಕರಣಿ! ನಂದಿವರುನೀಶ್ವ ರರೂ3! ಕವಿಪರಮೇಶ್ವರರೂ?2 ಬರೆದು ಪಲ್ಲವಿಸಂತ್ತಾ 
ಬಂದ (63 ಜನ) ತ್ರಿಷಷ್ಟಿ ಪುರುಷ ಪುರಾಣ(ಮಹಾಪುರಾಣ)ವನ್ನು ಜಿನಸೇನ-ಗುಣ 


8 ಎ ಸಾಧನೆ 


ಭದ್ರರೂ ಹೇಳಿದರು. ಅದನ್ನು ಚಾವುಂಡರಾಯ ಕನ್ನಡದಲ್ಲಿ ವಂಂದಂವರಿಸಿದ್ದಾನೆ. 
ಪುಷ್ಪದಂತ ಮೊದಲಾದವರು ಪ್ರಾಕೃತ ವೊದಲಾದ ಭಾಷೆಗಳಲ್ಲಿ ಮಂಂದುವರಿಸಿ 
ದ್ದಾರೆ.” ವಾಸ್ತವವಾಗಿ ಜಿನಸೇನರೇ ಈ ಪೂರ್ವ ಪರಂವರೆ ಕುರಿತಂ ಪ್ರಸ್ತಾಪಿಸಿ 
ದ್ದಾರೆ 

ಜಿನವಾಣಿಯಾದ ಪುರಾಣವನ್ನು ಸಂಕ್ಷೇಪಿಸಿ ಹೇಳುವೆನು3* 


ಪ್ರಾಚೀನ ಕವಿಗಳನ್ನೇ ಹಸ್ತಾವಲಂಬನವನ್ನಾಗಿ ತಿಳಿದು ಈ ಪುರಾಣವೆಂಬ 
ಮಹಾಸಮುದ್ರವನ್ನು ದಾಂಟುವುದಕ್ಕೆ ಉದ್ಯತನಾಗಿದ್ದೆ ೇನೆ.35 


ಇ, ಯಾರು ಶಬ್ದಾ ರ್ಥ ಸಂಗ್ರಹವುಳ್ಳ ಪುರಾಣವನ್ನು ಸಂಕ್ಷೇಪವಾಗಿ ರಚಿಸಿದರೋ 
ಅಂತಹ ಕವಿಶ್ರೇಷ್ಠರಾದ ಕವಿಪರಮೇಶ್ವರರು ಲೋಕದಲ್ಲಿ ಕವಿಪೂಜೆಗೆ 
ಯೋಗ್ಯರು.3$ 


ಜೈನ ಪುರಾಣಗಳ ಪ್ರಧಾನ ಆಶಯೋದ್ದೇಶವೆಂದರೆ ಗಹನವಾದ ಧಾರ್ಮಿಕ ತತ್ವ 
ಗಳನ್ನು ಜನತೆಗೆ ತಲಪಿಸುವುದು. ಪುರಾಣಗಳೂ ಸೀಮಿತಾರ್ಥದಲ್ಲಿ ಕಾವ್ಯಗಳೇ. 
ಆದರೆ ವ್ಯಕ್ತಿನಿಷ್ಟ ಕಾವ್ಯಗಳಿಗಿಂತ, ರಾಮಾಯಣ ಮಹಾಭಾರತಗಳಂತಹ ಲೌಕಿಕ 
ಕಾವ್ಯಗಳಿಗಿಂತ, ಜೈನ ಪುರಾಣಗಳು ಭಿನ್ನವಾಗಿವೆ.” ಜೈನಪುರಾಣಗಳಂ 
ಧಾರ್ವಿಕ ಕಾವ್ಯಗಳು. ರುದ್ರಭಟ್ಟನ ಜಗನ್ನಾಥ ವಿಜಯ, ಜಗನ್ನಾಥ ದಾಸರ - 
ಹರಿಕಥಾಮೃತಸಾರ, ವೀರಶೈವ ಪುರಾಣಗಳು, ಹರಿಹರನ ರಗಳೆಗಳು ಇತ್ಯಾದಿ 
ಯಾದ ಕೃತಿಗಳೂ ಜೈನ ಪುರಾಣಗಳಂತೆ ಧಾರ್ವಿಕ ಸ್ವರೂಪದ್ದಾ ಗಿವೆ5 ಈ 
ಬಗೆಯ ಧಾರ್ಮಿಕ ಕಾವ್ಯಗಳು ಕೆಲವು ನಿರ್ದಿಷ ಸ ಕಟ್ಟು ಕಟ್ಟಲೆಗಳಿಗೆ ಒಳಪಟ್ಟಿರು 
ತ್ತವೆ. ತಮ್ಮ ಕಾವ್ಯ ಸ್ಪೂರ್ತಿಯ ಭಾವಲಹರಿಯನ್ನು ಮುಂಕ್ತವಾಗಿ ಹರಿಸಲಂ 
ಕವಿಗಳಿಗೆ ಇಲ್ಲಿ ಅವಕಾಶಗಳು ಕಡಮೆ ಹಾಗೂ ಇರುವ ಅವಕಾಶಗಳು ಕೂಡ ಕೆಲವು 
ನಿರ್ಬಂಧಗಳಿಗೆ ಒಳಗಾಗಿರುತ್ತವೆ. ಸೌಂದರ್ಯ ವರ್ಣನೆಗೆ ಎಲ್ಲೆಯೂ ನಿರ್ದಿಷ್ಟ 
ಗುರಿಯೂ ಇರುತ್ತದೆ. ಒಟ್ಟಿನಲ್ಲಿ ಕಾವ್ಯಶಕ್ತಿ ಗರಿಗೆದರಿ, ಲೌಕಿಕ ಕಾವ್ಯಗಳಲ್ಲಿರು 
ವಂತೆ, ಇಲ್ಲಿ ಸ್ವಚ್ಛಂದವಾಗಿ ಉಡ್ಡ್ಹೀನಿಸುವಂತಿಲ್ಲ. 


ಜೈನ ,ಪುರಾಣಗಳಲ್ಲಿನ ಸಾಮಾನ್ಯ ಚೌಕಟ್ಟು ಇಂತಿರಂತ್ತದೆ : ತೀರ್ಥಂಕರ 
ನಾಗುವ ಜೀವದ ಹುಟ್ಟು ಬೆಳವಣಿಗೆ ನೆರವಾಗಂವ ವ್ಯಕ್ತಿಗಳ (ತಂದೆ ತಾಯಿಂ ಪತ್ತಿ 
ಸೋದರರು ಸ್ನೇಹಿತರು ಮೊದಲಾದವರು) ಹಿಂದಿನ ಭವಗಳ ಎವರಣೆ ಅವರ ಏರೇರಿ 
ಕೆಯ ವಿಕಾಸಕ್ಕೊದಗುವ ಪರೀಷಹ-ಉಪಸರ್ಗಗಳು, ಹೀಗೆ ಒಡ್ಡಿ ಬರುವ ಅಡ್ಮಿ 
ಆತಂಕಗಳನ್ನು ಅಪ್ರತೀಕಾರ ಭಾವನೆಯಿಂದ ತಾಳಿಕೊಂಡು ಮೆಟ್ಟಿನಿಂತ ಬಗೆ 
ಕರ್ವ ತತ KN ಕರ್ಮಕ್ಕೆ ಕಾರಣವಾಗುವ ಕಾರ್ಯಗಳು, ಕರ್ಮ ಕ್ಷಯ, ರತ್ನತ್ರಯ, 
ದೀಕ್ಷೆ ತಪಸ್ಸು ಪಂಚಕಲ್ಯಾಣ ಆದಿಯಾದ ಧಾರ್ವಿಕ ಪ್ರಕ್ರಿಯಗಳು-ಇವಿಷ್ಟೂ ಕೆ 
ಸವಿವರವಾಗಿ ಬರುತ್ತವೆ. ಒಂದು ಪುರಾಣವೆಂದರೆ ಅದೊಂದು ಜೀವದ ಊರ್ಧ್ವ 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ 9 


ಯಾತ್ರೆಯ ಚಿತ್ರಣ. ಜೀವ ಈ ಬಿಡುಗಡೆಯಿಂದ ಪಡೆಯಂವ ಅಂತಿಮ ಪರಮ 
ಸುಖದ ಸ ರೂಪವನಂ X ಪುರಾಣದ ಉತ್ತರಾರ್ಧ ಭಾಗದಲ್ಲಿ ಚಿತ್ರಿತವಾಗಿರುತ್ತದೆ. 


ಜೈನಪುರಾಣ ಲಕ್ಷಣಗಳನ್ನು ಗರ್ಭೀಕರಿಸಿಕೊಂಡು ಉದಾತ್ತ ಮಾದರಿಯಾಗಿ 
ನಿಂತಿರಂವ ಬೃಹತ್‌ ಗ್ರಂಥ ಮಹಾಪುರಾಣ. ಮಹಾಪುರಾಣದಲ್ಲಿ ನಿರೂಪಿತವಾಗಿರು 
ವುದು 63 ಜನ ಮಹಾ ಪುರುಷರ ಚರಿತೆ, ತತ್ಸಂಬಂಧಿಯಾದ ಕಥೆ, ಜೆ ೈನಧರ್ಮದ 
ಪರಿಗ್ರಹಿಕೆಯಂತೆ ವರ್ತಮಾನಕಾಲದ 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿ 
ಗಳು, 9 ಜನ ನಾರಾಯಣ (ವಾಸುದೇವ)ರಂ, 9 ಜನ ಪ್ರತಿನಾರಾಯಣ 
(ವಾಸುದೇವ)ರು, 9 ಜನ ಬಲಭದ್ರರು--ಹೀಗೆ ಒಟ್ಟು 63 ಜನ ಮಹಾಪುರುಷರ 
ಜೀವನ ವಿವರ, ಸಾಧನೆ ಸಿದ್ದಿಯ ನಿರೂಪಣೆ ಮಹಾಪುರಾಣಸಾರ.* ಮಹಾ 
ಪುರಾಣದ ವೆೊದಲನೆಯ ಭಾಗವಾದ ಪೂರ್ವ ಪುರಾಣದಲ್ಲಿ ಸುದೀರ್ಧವಾದ 
ಪೀಠಿಕೆ, ಕುಲಂಕರರ ಚರಿತೆ, ಅನಂತರ 24 ಜನ ತೀರ್ಥಂಕರರಲ್ಲಿ ಪ್ರಥಮನಾದ 
'ಆದಿದೇವನ (ಪುರುದೇವ, ಯಷಭದೇವ, ಆದಿನಾಥ) ಚರಿತೆ, ಆತನ ಮಕ್ಕಳಲ್ಲಿ 
ಪ್ರಥಮ ಚಕ್ರವರ್ತಿಯಾದ ಭರತನ ಮತ್ತು ಆತನ ತಮ್ಮನಾದ ಬಾಹುಬಲಿ 
(ಭುಜಬಲಿ)ಯ ಚರಿತೆ ಸವಿವರವಾಗಿ ಬಂದಿದೆ. ಇನ್ನುಳಿದ 23 ಜನ ತೀರ್ಥಂಕರರ 
' ಹಾಗೂ ಇತರ ಮಹಾಪುರುಷರ ಚರಿತೆಯಷ್ಟೂ ಉತ್ತರ ಪುರಾಣದಲ್ಲಿದೆ." 


ಪಂಪನಿಗೆ ಸ್ವಧರ್ಮ ಸಂಬಂಧವಾದ ಶಾಸ್ತ್ರ ಸಾಹಿತ್ಯ ಪರಂಪರೆಯ ನಿಕಟ 

ಪರಿಚಯವಿತ್ತು." ಹಾಗೆ ನೋಡುವುದಾದರೆ ಜಿನಸೇನ-ಗಂಣಭದ್ರರ ರಚನೆಗಿಂತ 
ಮೊದಲಿನ ಆಗಮ ಕೃತಿಗಳನ್ನೂ ಪಂಪ ಬಲ್ಲವನಾಗಿದ್ದ : 

ಪುರುದೇವಾದಿ ಜಿನೇಂದ್ರಮಾಲೆ ಗಣಭೃತ್ಸಂತಾನಮೆಂದೀ ಪರಂ 

ಪರೆಯಿಂ ವಿಶ್ರುತ ವೀರಸೇನ ಜಿನಸೇನಾಚಾರ್ಯ ಪರ್ಯಂತಮಾ 

ಗಿರೆ ಬಂದೀಕಥೆಗುಣ್ಣು ವೆತ್ತುದವರುಂ ಜ್ಞಾನರ್ಧಿ ಸಂಪನ್ನರೆಂ 

ದಿರದಾಂ ಧೃಷ್ಟನೆನೀ ಕಥಾಬ್ರಿ ಯುಮನೇನೀಸಲ್‌ ಮನಂದಂದೆನೋ॥3 
ಸಮಗ್ರ ಮಹಾಪುರಾಣವೇ ಪಂಪನ ಮುಂದೆ ಹರಡಿಕೊಂಡು ಮ್ಳೈ ಚಾಚಿತ್ತು. 
ಪಂಪ ಆ ಇಡೀ ಮಹಾಪುರಾಣವನ್ನು ಕನ್ನಡಕ್ಕೆ ತರಬಹುದಿತ್ತು. ಆತ ಹಾಗೇಕೆ 
ಮಾಡಲಿಲ್ಲವೆಂಬ ಪ್ರಶ್ನೆ ತೌಲನಿಕ ವಿದ್ಯಾರ್ಥಿಗೆ ಅಪ್ರಸ್ತುತವಲ್ಲ. ಅಂತಹ ಕೆಲಸ 
ಪಂಪನಿಗೆ ಅಗಾಧವಾಗಲಿ ಅಸಾಧ್ಯವಾಗಲಿ ಅಲ್ಲ. ಅದು ಬಹು ಸಮಯಂ 
ಹಿಡಿಯುವ, ಒಂದು ಆಯುಂರವಧಿಗೆ ಸೇರಿದ ಬೃಹತ್‌ ಕಾರ್ಯವೆಂಬುದು ನಿಜ. 
ವ್ಯಾಸಭಾರತವನ್ನ ಕನ್ನಡದಲ್ಲಿ ಲೀಲಾಜಾಲವಾಗಿ ಬರೆಯುವ ಈ ಕವಿಗೆ ಮಹಾ 
ಪುರಾಣವನ್ನು ಕನ್ನಡಿಸುವುದು ಅಳವಿಗೆ ಎಟಕುವ ಕಾರ್ಯವಾಗಿತ್ತು." ಆದರೆ 
ಪಂಪ ತನ್ನ ವಿಮರ್ಶನ ಪ್ರಜ್ಞೆ ಯನ್ನೂ, ಸೃಜನ ಕ್ರಿಯೆ ಜಾಗೃತವಾಗಿರುವ 
ಕ್ಷಣಗಳಲ್ಲೂ, ಎಚ್ಚರವಾಗಿರಿಸಿಕೊಂಡಿರುವ ಅಪರೂಪದ ಕವಿ. 18 ಪರ್ವಗಳ 


10 ಸಾಧನೆ 


ವ್ಯಾಸಭಾರತದಲ್ಲಿ ಕಡೆಯ ಕೆಲವು ಪರ್ವಗಳನ್ನು ಕೈಬಿಟಿ ರುವ ಪಂಪ" ಮಹಾ 
ಪುರಾಣದಲ್ಲೂ ಕಡೆಯ ಅರ್ಧವನ್ನು (ಉತ್ತರಾರ್ಧ) ಬಿಟ್ಟು ಮೊದಲರ್ಧವನ್ನು 
(ಪೂರ್ವ ಪುರಾಣ) ಮಾತ್ರ ಆರಿಸಿಕೊಂಡಿದ್ದಾ ನೆ. 24 ಜನ ತೀರ್ಥಂಕರರಲ್ಲಿ 
ಯಾವ ತೀರ್ಥಂಕರ ಚರಿತೆಯನ್ನೂ ಆರಿಸಿಕೊಳು ತವುದಂ ಎಂಬುದು ಪಂಪನಿಗಿರಂವ 
ಮುಂದಿನ ಸವಾಲಾಗಿತ್ತು. ವಸ್ತುವಿನ ಆಯ್ಕೆಯಲ್ಲಿ ಔಚಿತ್ಯಪ್ರಜ್ಞಿ ಯೂ 
ಪ್ರತಿಭೆಯೂ ಅಡಗಿರುತ್ತದೆ. ಸರಿಯಾದ ವಸ್ತುವನ್ನು ಆರಿಸಿಕೊಳ್ಳದಿದ್ದಲ 
ಆರಂಭದಲ್ಲೇ ಎಡವಿ ಮಂಗ್ಗ ರಿಸಿದಂತೆ ಆಗುತ್ತದೆ. ಬೃಹತ್‌ ಭಾವಗಳನ್ನು 
ವಸ್ತುಗೈದು ಮಹತ್‌ ಕೃತಿಗಳನ್ನು ರಚಿಸುವುದರಿಂದ ಜಗತ್‌ ಕವಿಗಳಾಗುತ್ತಾ 
ರೆಂಬಂದು ಕುವೆಂಪು ವಾಣಿ. ಆ ಬಗೆಯ ವಸ್ತು ಪರಿಭಾವನೆಯ ಕ್ಷಣಗಳಲ್ಲಿ 
ಪಂಪನನ್ನು ಸೆಳೆದದ್ದು ಪೂರ್ವ ಪುರಾಣ. ಅದಕ್ಕೆ ತನ್ನದೇ ಆದ ಶೋಭೆ ಔನ್ನತ್ಯ 
ಗಾಂಭೀರ್ಯ ಮತ್ತು ಮಾಸದ ಚೆಲುವು ಇದೆ.4* ಅದು ಮುಂದಿನ ಎಲ್ಲ ತೀರ್ಥಂಕರರ 
ಪುರಾಣಗಳಿಗೆ ಬುನಾದಿ. ಅದರಿಂದ ಪಂಪ ಪ್ರತಿಜ್ಞೆ ಮಾಡುವಾಗಲೇ ಮುಂಜಾಗ 
ರೂಕತೆ ವಹಿಸಿದ್ದಾ ನೆ; ಇಡೀ ಮಹಾ ಪುರಾಣವನ್ನು ಕನ್ನಡಕ್ಕೆ ಕೊಡುವುದಾಗಿ 
ಹೇಳಲಿಲ್ಲ. ಆತ ಪೂಣ್ಣುದು ಆದಿಪುರಾಣವನ್ನು ಮೂರು ತಿಂಗಳಲ್ಲಿ ಬರೆದಂ 
ಮುಗಿಸಂತ್ರೇನೆಂಬುದಾಗಿ: “ಆದಿಪುರಾಣಮಂಮ್‌...ಪೂಣ್ಣ ತೆಜಿದಿಂ... ಮೂಜಿ 
ತಿಂಗಳೊಳೆ ಸಮಾಪ್ತಿಯಾದಂದೆನೆ?.4* | 


ಕ್‌ ದವ ಲ್ಲ al ೨ ಕ್‌ ಇನ್‌) ಡಾ ವಿ = 
ಪಂಪ ತನ್ನ ಕಾವ್ಯಕ್ಕೆ ವಸ್ತು ಆಯ್ಕೆಯ ಪರೀಕ್ಷೆಯಲ್ಲಿ ಪಾರಾದಂತೆ, ಕಾವ್ಯ 


ಮಾಧ್ಯಮದ ಆಯ್ಕೆಯಲ್ಲೂ ಉತ್ತೀರ್ಣನಾಗಿದ್ದಾನೆ. ಇದು ಕಾವ್ಯರೂಪಕ್ಕೆ 
(Form) ಸೇರಿದ ವಿಷಯ. ಪಂಪ ಕಾವ್ಯ ವೇದಿಕೆಯನ್ನು ಹತ್ತುವ ವೇಳೆಗೆ 
ಕನ್ನಡದಲ್ಲಿ ಮಹಾಕಾವ್ಯಗಳು ರಚಿತವಾಗಿದ್ದುವು.* ಗದ್ಯ ಕಾವ್ಯಗಳೂ ಪದ್ಯ 
ಕಾವ್ಯಗಳೂ ಗದ್ಯ-ಪದ್ಯ ಸಮ್ಮಿಶ್ರ ಕಾವ್ಯಗಳೂ, ಬೆದಂಡೆ-ಚತ್ತಾಣ- ಓವನಿಗೆ... 
ಒನಕೆವಾಡು ಎಂದು ಮಾರ್ಗಪದ್ಧತಿಯೂ ದೇಸಿ ಕಾವ್ಯಪದ್ಧತಿಯೂ ಸಿದ್ಧವಾಗಿತ್ತಾ. 
ಅವುಗಳಲ್ಲಿ ಚಂಪೂ ಕಾವ್ಯಪದ್ಧತಿ ಹೆಚ್ಚು ಪ್ರತಿಷ್ಟಿತವಾಗತೊಡಗಿತ್ತು. ಇವುಗಳಲ್ಲಿ 
ಒಂದರ ಆಯ್ಕೆ ಪ್ರಶ್ನೆ ಬಂದಾಗ ಪಂಪ ಚಂಪೂ ರೂಪವನ್ನೇ ಆರಿಸಿಕೊಂಡಿದ್ದು 
ಅವನ ಯೋಗ್ಯತೆಗೂ ಯೋಗ $ವಾಗಿದೆ. ಆದಿಪುರಾಣದ ವಸ್ತುವಿಗೆ ಚಂಪೂರೂಪ 
ಹೇಳಿ ಮಾಡಿಸಿದಂತೆ ಹೊಂದಿಕೊಂಡಿದೆ. ಜತೆಗೆ ಮಹಾಪುರಾಣ ಪೂರ್ತಿ ಶೋಕ 
ರೂಪದಲ್ಲಿದ್ದು ಒಂದೇ ಬಗೆಯ ರಚನೆಯಿಂದ ಏಕತಾನತೆಯಿದೆ. ಅದನ್ನು ತಪ್ಪಿಸಿ 
ಪಂಪ ಗದ್ಯ-ಪದ್ಯಗಳ, ಪದ್ಯಗಳಲ್ಲಿ ವೃತ್ತ ಕಂದ ರಗಳೆ ಅಕ್ಕರ ತ್ರಿಪದಿ ಎಂದು 
ವೈವಿಧ್ಯ ತುಂಬಿದ್ದಾನೆ. 


ಒಂದು ದೊಡ್ಡ ಕಾವ್ಯದ ವಸ್ತೂ ಮತ್ತು. ರೂಪ ಯಾವುದಿರಬೇಕೆಂಬಂದ 
ರೊಂದಿಗೇ ನಿರ್ಧರಿಸಿಕೊಳ ಬೇಕಾದ, ಕಾವ್ಯ ರಚನೆಗೆ ಸಂಬಂಧಿಸಿದ ಇನ್ನೊಂದಂ 
ಗೆ 


ಪಂಪ-ಜಿನಸೇನ : ತೌಲನಿಕ ಅಧ್ಯಯನ 11 


ವಿಷಯ ಭಾಷೆಗೆ ಸೇರಿದ್ದು. ಇದು ಅಭಿವ್ಯಕ್ತಿ ಮವಾಧ್ಯವಂದ, ಭಾಷಾ ಶರೀರದ 
ಪ್ರಶ್ನೆ, ಪಂಪ ಉಭಯ ಭಾಷೆಗಳಲ್ಲೂ ಸಮಾನ ಶಕ್ತಿಯಿರುವ ಪ್ರತಿಭಾಶಾಲಿ, 
ಸಂಸ್ಕೃತದಲ್ಲೇ ಆದಿಪು.ವನ್ನ್ನ ಪುನರ್‌ ರಚಿಸಂವ ಸಾಮರ್ಥ್ಯವೂ ಆತನಿಗಿತ್ತು. 5 
ಒಂದುವೇಳೆ ಪಂಪ ಸಂಸ್ಕೃತದಲ್ಲೇ ಬರೆದಿದ್ದರೆ ಏನಾಗಂತ್ತಿತ್ತು ? ಸಂಸ್ಕೃತಕ್ಕೆ 
ಮಹದ" ಲಾಭವೂ ಕನ್ನಡಕ್ಕೆ ದೊಡ್ಡ ನಷ್ಟವೂ ಆಗುತ್ತಿತ್ತು. ಆದರೆ ಪಂಪ 
ಸಂಸ್ಕೃತ ಅಥವಾ ಪ್ರಾಕೃತ ಭಾಷೆಯನ್ನು ಪಕ್ಕಕ್ಕೆ ಸರಿಸಿ ಕನ್ನಡ ಭಾಷೆಯನ್ನೇ. 
ಆರಿಸಿಕೊಂಡು ಅಲ್ಲಿಯೂ, ಆ ಕಾಲದ ಸಂದರ್ಭದಲ್ಲಿಯೂ, ಔಚಿತ್ಯ ಪ್ರಜ್ಞೆ ಯನ್ನು 
ಪ್ರಕಟಿಸಿದ್ದಾನೆ. ಕನ್ನಡ ಭಾಷೆ ಮಹಾಕಾವ್ಯಗಳ ಭಾಷೆಯಾಗಿತ್ತು, ಪಂಪನಂಥ 
ಮಹಿವರಾನ್ವಿತನ ಬರುವಿಕೆಗಾಗಿ ನಡೆವಃಡಿ ಹಾಸಿ ಸಿದ್ದವಾಗಿತ್ತು. ಕಾವ್ಯ ಸೂಕ್ಷ್ಮ 
ಗಳನ್ನೂ ಭಾಷಾ ಸೂಕ್ಷ್ಮಗಳನ್ನೂ ನಾಡಿ ಹಿಡಿದು ನೋಡುವ ನಿಪುಣ ಕವಿಯಾದ 
ಪಂಪನ ಸಾಧನೆ ಕನ್ನಡದ ಸಾಧನೆಯೂ ಹೌದು. ಕನ್ನಡ ಭಾಷೆಯ ಸಾಧ್ಯತೆ 
ಗಳನ್ನೂ, ಚಂಪೂ ರೂಪದ ಸಾಮರ್ಥ, ಸಮಸ್ತವನ್ನೂ, ಹಾಗೆಯೇ ಆದಿಪುರಾಣ 
ವಸ್ತುಗರ್ಭದಲ್ಲಡಗಿದ ಸೂಕ್ಷ್ಮ ಶ್ರೀಯನ್ನೂ ಸರಿಸಮನಾಗಿ ಸೂರೆಗೈದ ಮಹಾ 


ಸಾಹಸಿ ಪಂಪ. 


ಈ ಕನ್ನಡ ಆದಿಪು. ಆ ಸಂಸ್ಕೃತ ಪೂರ್ವಪು. ಕ್ಕೆ ಯಣಿ. ಇದರ ವಸ್ತು, 
ವಿಷಯಂದ ದೃಷ್ಟಿಯಿಂದ, ಪುರಾತನವಾದುದು, ಜಿನಸೇನರದಂ, ಪರಂಪರೆಯಿಂದ 
ಬಂದದ್ದು. ಆದರೆ ಅದನ್ನು ಮಹಾಕಾವ್ಯದ ಸೌಷ್ಠವದಲ್ಲಿ ಪ್ರತಿಪಾದಿಸಿರುವ 
ಕೌಶಲ, ಉದ್ದಕ್ಕೂ ವಎಂಂಚಿರವ ಕವಿ ಪ್ರತಿಭೆ, ಪಂಪನ ಸ್ವಯಾರ್ಜಿತ ಕೊಡುಗೆ. 
ಮೂಲ ಶಿಲ್ಪ ಆ ಜಿನಸೇನರದೇ : ಅದರ ಅವಯಂವ, ಆಭರಣ, ಮಾಟದ ತಿದ್ದಾ 
ಣಿಕೆ, ಸೂಕ್ಷ ತ ಕುಸಂರಿ ಕೆಲಸ_ ಇವು ಪಂಪನದು. ಸಂಸ್ಕೃತ ಪೂರ್ವಪು. ದ ಹಳೆಯ 
ಕಥೆ ಕನ್ನಡದ ಜಾಯಮಾನಕ್ಕೆ ತಕ್ಕಹಾಗೆ ಸೃಜನಾತ್ಮಕವಾಗಿ ಮರುಹುಟ್ಟು ಪಡೆದು 
ಕೊಳ್ಳುವಲ್ಲಿ ಪಂಪನ ಸೃಜನ ಸಾಮರ್ಥ್ಯ ಹೇಗೆ ಪ್ರಕಟವಾಗಿದೆಯೆಂಬುದನ್ನು 
ವಿವೇಚಿಸುವುದು ತೌಲನಿಕ ಸಾಹಿತ್ಯಕ್ಕೆ ಸೇರಿದ್ದು. ಏಕೆಂದರೆ ಸಂ ಪೂರ್ವಪು. 
ಪಂಪನಿಗೆ ವಸ್ತು ಆಕರವೇ ಹೊರತು ಸಮಸ್ತವಲ್ಲ; ವಿಮಾನ ಮೇಲೇರಲು .ನೆಲ 
ಬೇಕು, ಹಾರಂವುದು ಆಕಾಶದಲ್ಲಿ. ಪಂಪ ಪೂರ್ವಪು. ದ ಕಥಾ ಭಾಗವನ್ನು 

ಆಧರಿಸಿದ್ದಾ ನೆಂಬಂದಂ ನಿಜ. ಆದರೆ ಅದನಂ ಸ್ನ ಉದ್ದಕ್ಕೂ ಯಥಾವತ್ತಾಗಿ ಶಬ್ದಕ್ಕೆ 
ಶಬ್ದವಿಟ್ಟು ಭಾಷಾಂತರಿಸಿಲ್ಲ.:: ಕ ಆದಿಪು. ಒಂದು ಸ ಎಚ್ಚೆಂದ ಪರಿವರ್ತನ 
(Free rendering). ಕವಿಯ ಕಾವ್ಯ ಶಕ್ತಿ ಪ್ರಕಟನೆಗೆ ಇದ್ದ ಅವಕಾಶವನ್ನು 
ಉಪಯೋಗಿಸಿಕೊಂಡಿದ್ದಾನೆ. ಜತೆಗೆ ಇದು ಪಂಪನ ಸಂಗ್ರಹ ಶಕ್ತಿಗೂ ನಿಕಷ ; 
ಕತೆಯ ಮೆಯ್‌ ಕಿಡಲೀಯದೆ ಮಾಡಿರುವ ಈ ಸಂಗ್ರಹ "ಅದ್ದುತ' ಎನಿಸುವ 
ಹಾಗಿದೆಯೆಂದು ವಿಮರ್ಶಕರ ಮಂಕ್ತ ಪ್ರಶಂಸೆಯನ್ನು ಪರಿಶೀಲಿಸಬೇಕಾಗುತ್ತದೆ. 


12 ಸಾಧನೆ 


ಈ ಹಿನ್ನೆ ಲೆಯನ್ನು ಅರಿತ ಮೇಲೆ ತೌಲನಿಕ ಅಧ್ಯ ಯನಕಾರರು ಗಂರುತಿಸ 
ಚದುರು ವಷ ಮೂಲವನ್ನು ಎಲ್ಲಿ ಸಂಗ್ರ ಒಸುತ್ತಾ ನೆ, ವಿಸ್ತರಿಸಂತ್ತಾನೆ, 
ಹಾಗೇಕೆ ಮಾಡಬೇಕಾಯಿತು. ಅದರ ಮಹತ | ವೇನು, ಸಂಗ್ರಹಿಸಿದ್ದರಿಂದ ಅಥವಾ 
ಕ್ಸೈ ಬಿಟ್ಟಿ ದ್ದ ರಿಂದ ಅಥವಾ ಪರಿವ ರ್ತಿಸಿದ್ದ ರಿಂದ ಆಗಿರುವ ಪರಿಣಾಮ ಯಕಾವ 

ಸ್ವರೂಪದ್ದ ಇವನ್ನು ಧಾರ್ಮಿಕ ಪರಿಕಲ್ಲ ನೆಗಳಿಂದ ಕೂಡಿದ "A ದ ವಸ್ತ್ರುವಿ 
ಪೇ ಕುಳಿತ ಚೆಲುವಿನ ತಾಣಗಳನ್ನು ಡೂ ಮೊದಲಂ ಪತ್ತೆಹಿಡಿದ. ಅಂಥ 
ಸೊಗದ ತಾಣಗಳು ಕಾವ್ಯಪ್ಪ ಕ್ರೀಮಿಗಳ ಆಸ್ಚಾ ದನೆಯ ಜಗ ಹಾಗೂ ನಿಲ್‌ 
ದಾಣವಾಗುವಂತೆ ತ: ಜತೆಗೆ ಅದನ್ನು ಕನ್ನಡ ಕಾವ್ಯ ಪರಂಪರೆಗೆ ಕಸಿಗೊಳಿಸಿ, 
ಆ ಮೂಲಕ ಕಥಾ ನಿರೂಪಣೆಗೆ ಒಟ ಿಂದದ ಸೊಗಸು ತಂದ. 


ಮಹಾಪು. ಮತ್ತು ಕ. ಜೈನಪು.ಗಳನ್ನು ತೌಲನಿಕವಾಗಿ ತೂಗಿ ನೋಡುವ 
ಪ್ರಯತ್ನಗಳು ಪರಿಮಿತ ಪ್ರಮಾಣದಲ್ಲಷ್ಟೇ ನಡೆದಿವೆ. ಜಿನಸೇನರ ಪೂರ್ವಪು. 
ದೊಂದಿಗೆ ಪಂಪನ ಆದಿಪು. ವನು ಸ ಹೋಲಿಕೆ ಮಾಡಿರುವ ಕೆಲವು ಲೇಖನಗಳಿವೆ.*3 
ನೀಲಾಂಜನೆಯಂ ನಾಟ್ಯ ಪ್ರಕರಣ ಪಂಪನ ನಿವರಾಪಕ ಗಂಣ ಪ್ರದರ್ಶನ ಕಕ್ಕೆ ದಿವ್ಯ 
ಸಾಕ್ಷಿಯೆಂಬುದರಲ್ಲಿ ಎರಡು ಅಭಿಪ್ರಾಯಂಗಳಿಲ್ಲ. ಸಹಜವಾಗಿಯೇ ಇದುವರೆಗಿನ 
ತೌಲನಿಕ ಲೇಖನಗಳೆಲ್ಲ ಬಹುಪಾಲು ನೀಲಾಂಜನೆ ನ ನೃ ತ್ಯ ಪ್ರಕರಣವನ್ನು ಕೇಂದ್ರ 
ವಾಗಿರಿಸಿಕೊಂಡು ಪಂಪನ ಹಿರಿಮೆಯನ್ನು ಕೊಂಡಾಡುವುದರಲ್ಲಿ ಆಸಕ್ತವಾಗಿವೆ.** 
ಇದು ಬಿಟ್ಟರೆ ಭರತ-ಬಾಹುಬಲಿ ಹೋ ಊಂ ಪ ಪ್ರಸಂಗಕ್ಕೆ ಕೆಲವರು ಗಮನ ಕೊಟ್ಟಿ 
ದ್ದಾ ರೆ; ಜನಾ ಒಿಷೇಕ, ಸ್ವಯಾ ಬೇ ಲಲಿತಾಂಗ-ಸ ಯಂಪ್ರಭೆ 
ಮತ್ತು ಶ್ರೀಮತಿ- ನ ಘರ ವ ಪ್ರಣಯ ಕಥೆ-ಇವನ್ನು ಪ್ರಾಸಂಗಿಕಪಾಗಿ ಹೆಸರಿಸಿ 
ದ್ದಾರೆ! ಪಂಪನ ಸೊ ಸೀಪಜ್ಞ್ಲ ಹ ವಿಲಕ್ಷಣವೂ ಆಸಾ ಆದ ಕಾವ್ಯ ಶಕ್ತಿ 
ಯನ್ನು ಪ್ರಕಟಿಸುವ ಇನ್ನೂ ಹತ್ತಾರು ಪ್ರಸಂಗಗಳಿವೆ. ಅವುಗಳಲ್ಲಿ ಒಂದೆರಡನ್ನು 


ಈ ತೌಲನಿಕ ಲೇಖನದಲ್ಲಿ ಪ್ರಸ್ತಾಪಿಸಲಾಗುವುದು. 


A 


ಪ್ರವೇಶ 


“ಸಂಸಾರ ಸಾರೋದಯ' ನಾದ ಪಂಪ “ಕವಿತಾಗುಣಾರ್ಣವ'ನೂ ಆಗಿ 
ದ್ದಾನೆ. ಕವಿಯ ಈ ಎರಡೂ ಬಗೆಯ ಸ್ವಭಾವ ಆದಿಪು. ದ ಆರಂಭದಕ್ಷೆಯೇ 
ಉತ್ಕಟವಾಗಿ ಪ್ರಕಟವಾಗಿದೆ. ಮೋಕ್ಷದೊಂದಿಗೆ ಅರ್ಹತ್‌ ಪದವಿಯನ್ನೂ ಪಡೆ 
ಯಂವ ಅರ್ಹತೆಯನ್ನು ಸಂಪಾದಿಸಿಕೊಂಡ ಜೀವದ ವಿಕಾಸವನ್ನು ಹಲವು ಮದಲ 
ಗಳಲ್ಲ ಚಿತ್ರಿಸಲಾಗಿದೆ. ಆ ಬೆಳವಣಿಗೆಯ ರೂಪ ರೇಖೆಗಳಿಲ ಜಿನಸೇನರ 
ಪೂರ್ವಪು. ದಲ್ಲಿವೆ. ಜಿನಸೇನರ ಸುವರ್ಣರೇಖೆಗಳಿಗೆ ಮತ್ತಷ್ಟು ಹೂ-ಒಳ್ಳಿ 
ಬಿಡಿಸಿ ಚಿತ್ತಾರದಿಂದ ಸಾಲಂ ೈ ಗ್ಯ 


GL 


ನಗಿಸಿ, ಅಲ್ಲಲ್ಲಿ ಉತ್ಕೃಷ್ಟ MONS ಕೀಲಿ 


ಪಂಪ-ಜನಸೇನ : ತೌಲನಿಕ ಅಧ್ಯಯನ 13 


ಸುವ ಕುಸುರಿ ಕೆಲಸದ ಕಲಾನೆ ಪುಣ್ಯ ಪಂಪನದಂ. ಪೂರ್ವಪು. ಕೈ ಸಂವಾದಿ 
ಯಾಗಷ್ಟೇ ಸ್ಪಂದಿಸುವುದಕ್ಕೆ ಆದಿಪು. ಸೀವಿಂತವಾಗಿಲ್ಲ. ಮೂಲಕ್ಕೆ ನಿಷ್ಕನಾಗಿ 
ಜಿನಸೇನರೊಡನೆ ಹೆಜ್ಜೆ ಹಾಕುತ್ತಾ ಕಾವ್ಯ ಪಥದಲ್ಲಿ ಪಂಪ ಇನ್ನೂ ಮಂದೆ ಸಾಗು 
ತ್ತಾನೆ, ಅನೇಕ ಕಡೆ ಸ್ಫೂರ್ತಿಯ ಕ್ಷಣಗಳಲ್ಲಿ ಪಂಪ ಜಿನಸೇನರ ಭುಜವೇರಿ ಕುಳಿತಂ 
ಬಿಡುತ್ತಾನೆ. ಹೀಗೆ ಜಿನಸೇನರ ಹೆಗಲು ಹತ್ತಿರುವ ಕಡೆಗಳಲ್ಲಿ ಪಂಪ ಜಿನಸೇನರಿ 
ಗಿಂತ ದೂರದವರೆಗೆ ಕಾಣಬಲ್ಲ ಆನುಕೂಲ್ಯ ಪಡೆದಿರುವುದರೊಂದಿಗೆ ಅವರಿಗಿಂತ 
ಎತ್ತರವಾಗಿಯಣ ಕಾಣಿಸುತ್ತಾನೆ. ಇಂಥ ಎಡೆಗಳಲ್ಲಿಲ್ಲಾ ಧರ್ಮ ಹಿಂದೆ ಸರಿದು 
ಕಾವ್ಯದ ತೇರು ಮುಂದೆ ಹೋಗುತ್ತದೆ. 


ಕಾವ್ಯಾರಂಭದಲ್ಲಿಯೇ ಪಂಪ ತಂದುಕೊಂಡಿರುವ ಸೌಷ್ಠವವೆಂದರೆ 
ಆದಿತೀರ್ಥಂಕರನ ಭವಾವಳಿಗೆ ಸಾಣೆ ಹಿಡಿದದ್ದು . ಪುರಂದೇವನ ಹಿಂದಿನ ಹತ್ತು 
ಭವಗಳು ಪಂಪನ ಕಲ್ಪನೆಯ ಅಮೃತ ಸ್ಪರ್ಶದಿಂದ ಪರಿಷ್ಕೃತಗೊಂಡಂ ನವೋ 
ಜ್ವಲವಾಗಿವೆ. ಆರಂಭದ ಭವಗಳಲ್ಲಿ ಪ್ರಣಯ ಅಂಕುರಿಸಿ, ಪಲ್ಲವಿಸಿ ಪರಾಕಾಷ್ಠ 
ಸ್ವಿತಿಗೇರಿ, ಅನಂತರದ ಭವಗಳಲ್ಲಿ ಭೋಗತ್ಛಪ್ಲೆ ಶಿಖರ ಸ್ಥಿತಿಯಿಂದ ಇಳಿಮಂಖ 
ವಾಗುತ್ತ ಬಯಂಲಾಗುವುದನ್ನು ಸ್ವಾ ರಸ್ಯ ಪೂರ್ಣವಾಗಿ ಪಂಪ ಪುನರ್‌ ಸಂಯೋಜಿಸಿ 
ದ್ಹಾನೆ. ಈ ಆರೋಹಣ ಮತ್ತು ಅವರೋಹಣ ಚಿತ್ರಣ ಆತ್ಯಂತ ಸಹಜವಾಗಿ 
ಸಂಭವಿಸಿದಂತಿರುವುದು ಪಂಪನ ಸ್ವಾಭಾವಿಕ ಸಾವಂರ್ಥ್ಯಕ್ಕೆ ಸಾಕ್ಷಿ. ಆದಿದೇವನ 
ಮೊತ್ತಮೊದಲಿನ ಭವದಿಂದಲೇ ಪಂಪನ ಈ ಕಾಣ್ಯಿಿ ಅಡಿಯಿಡತೊಡಗಿದೆ. 
ಜಯವನರ್ವನಾಗಿದ್ದ ಭವದ ವರ್ಣನೆ ಪೂರ್ವಪು. ದಲ್ಲಿ ಅನಿಶ್ಚಿತ ಅಚಿಂತಿತ ರೀತಿ 
ಯಲ್ಲಿ ಬಂದು ಹಾದುಹೋಗುತ್ತದೆ.” ಪಂಪ ಅದರ ಜೀವನಾಡಿ ಹಿಡಿದು ಒಳ 
ಹೊಕು K ಅದಕ್ಕೊಂದು ಮರು ಹುಟ್ಟನ್ನು ಕರುಣಿಸಿದ್ದಾ ನೆ. 

“ಶ್ರೀಷೇಣನೆಂಬ ರಾಜನು ಹಿರಿಯಮಗ ಜಯವರ್ಮನನ್ನು ಕೈಬಿಟ್ಟು 
ಕಿರಿಯ ಮಗನಿಗೆ ಪಟ್ಟ ಕಟ್ಟಿ $3 ದನು. ಆಮೇಲೆ ಜಯವರ್ಮನಂ ತನ್ನ ಪಾಪವನ್ನು 
ನಿಂದಿಸುತ್ತ ಪರಮವೈರಾಗ್ಯಹೊಂದಿ ದೀಕ್ಷೆ ಪಡೆದನು. ನವೀನವಾಗಿ ಮಹಾವ್ರತ 
ವನ್ನು ತೆಗೆದುಕೊಂಡ ಈ ಜಯವರ್ಮ ಮುನಿಯ ಆಕಾಶದಲ್ಲಿ ವೈಭವದಿಂದ 
'ಹೋಗಂತ್ತಿದ್ದ ವಂಹೀಧರನೆಂಬ ವಿದ್ಯಾಧರ ರಾಜನನ್ನು ಕಣ್ಣೆ ತ್ರಿನೋಡಿ ನಿದಾನ 
ವುಳ್ಳವನಾದನು. ಇನ್ನೊಂದು ಜನ್ಮದಲ್ಲಿ ಮಹಾವಿದ್ಯಾಧರನ ಆ ಭೋಗಗಳಿಲ್ಲ 
ತನಗಂಂಟಾಗಲೆಂದು ಧ್ಯಾನಿಸಿದ ಈ ಜಯಂವರ್ಮುವಂಂನಿಗೆ ಹುತ್ತದಿಂದ ಹೊರಟ 
ಒಂದು ಭಯಂಕರವಾದ ಸರ್ಪವು ಕಚ್ಚಿತು. ಅವನು ಭೋಗಗಳನ್ನಿಚ್ಛಿಸಿ ಪ್ರಾಣ 
ಬಿಟ್ಟು ಮಹಾಬಲನಾಗಿ ಹುಟ್ಟಿ ಈಗ ಭೋಗಗಳನ್ನು ಅನುಭವಿಸುತ್ತಿದ್ದಾನೆ” 
ಎಂದು ಜಿನಸೇನರ ವಿವರಣೆಯಿದೆ." ಜಿನಸೇನರಂ ಸ್ಥಿತಪ್ರಜ್ಞ ನೆಲೆಯಲ್ಲಿ ಚಲಿಸಂ 
ತ್ತಾರೆ. ರಾಗಭಾವ ಜರ್ರುರಿತ ಮಾನವನ ಭಾವಕೋಶವನ್ನು ನಿರ್ಲಿಪ್ತ ನಡಿಗೆ 


14 ಸಾಧನೆ 


ಯಲ್ಲಿ ದಾಟಿಸಂವುದಂ ಪಂಪನಿಗೆ ಸರಿಕಾಣಿಸುವುದಿಲ್ಲ. ತನ್ನನ್ನು ಬಿಟು ಶೆ ತಮ್ಮನಿಗೆ 
ಜಾಕ್ಸ್‌ ತ ಬಿ ತಿ ಎ ತ y ಐದ 
ಕ್ರಮಪ್ರಾಪ್ತ ರಾಜ್ಯ ಪದವಿಯನ್ನು ಒಪ್ಪಿಸಿದಾಗ ಅಣ್ಣನಲ್ಲುಂಟಾಗಿರಬಹುದ ದ 
ಪ್ರತಿಕ್ರಿಯಂಯನ್ನು ಸವಂರ್ಥ  ಮನೋವಿಜ್ಞಾ ನಿಯಂತೆ ಪಂಪ ಮೆರಗಿನಿಂದ 
Ad ಇ ಗಿ 
ದಾಖಲಿಸಿದ್ದಾ ನೆ 


ವ ॥ ಆ ಜಯವರ್ಮನುಮವಮಾನ ಪವಮಾನಾವಧಣತನಾಗಿ ಪೋಗಿ 

ಪ್ರಭು ಕಿಜ್‌ಯಾತನಂ ನಿಜ್‌ಸಿ ರಾಜ್ಯದೊಳೆನ್ನ ನವಸ್ತು ಮಾಡಿ ಪೂ 

ಣ್ಣ ಭಿಭವಮಾಗಳೀಭವದೊಳಿಂತಿದು ನೀಗದು ರಾಜ್ಯಲಕ್ಷಿ ಸ 

ನ್ಯಭವದೊಳಪ್ಪೊಡಂ ನೆಜ್‌ಯೆ ನೋಂಪೆನೆನುತ್ತೆ ಜಗನ್ನುತ ಸ ಯಂ 

ಪ್ರಭು ಗುರುಪಾದ ಮೂಲದೊಳೆ ಕೊಂಡನಖಂಡಿತ ಜೈನದೀಕ್ಷೆಯಂ ॥59 
ಇದಂ ಪಂಪನ ಸ್ವಯಾರ್ಜಿತ ಸ್ವತ್ತು. ಇಲ್ಲಿಂದ ಮುಂದಿನ ಭಾಗದಲ್ಲಿ ಕೂಡ 
ಮೂಲಕ್ಕಿಂತ ಪಂಪ ಹೇಗೆ ಮಿಂಚಿದ್ದಾನೆಂಬಂದನ್ನು ನೋಡಬಹುದಂ. ಜಯ 
ವರ್ಮನಿಗೆ ಹುತ್ತದಿಂದ ಹೊರಟ ಹಾವು ಕಚ್ಚಿದ್ದೇಕೆಂಬುದಂ ಪೂರ್ವಪು.ದಲ್ಲಿ 
ಸಕಾರಣವಾಗಿ ನಿರೂಪಿತವಾಗಿಲ್ಲ. ಹುತ್ತದ ಹತ್ತಿರ ಆತ ಹೋದದ್ದೇಕೆ, ಹಾವು 
ಕಟ್ಟಿ ದ್ದೇಕೆ ಎಂಬ ಪ್ರಶ್ನೆಗಳಿಗೆ ಅಲ್ಲಿ ಸಮಾಧಾನ ಸಿಗಂವುದಿಲ್ಲ. ಈ ಸೂಕ್ಷ ವನ್ನ 
ಮನಗಂಡ ಪಂಪ, ಇಲ್ಲಿರುವ ಅಸ್ಪಷ್ಟ ತೆಯನ್ನು ನಿವಾರಿಸಿ, ಸಂಶಯಗಳಿಗೆ ತ ನ ಪ್ರಿಕರ 
ವಾದ ಉತ್ತರವಿತ್ತಿದ್ದಾನೆ. ಅಲ್ಲದೆ ಆಕಾಶದಲ್ಲಿ ಹಾರಿಬರುವ ಚೆಲುವಿನ ವಿಮಾನ 
ನೋಡಿ ಆಸೆಪಟ್ಟಾದಮೇಲೆ ಹಾವು ಕಚ್ಚಿತೆಂದಂ ಸಂ.ದಲ್ಲಿರುವುದನ್ನೂ ಪಂಪ 
ಸ ಳಾಂತರಿಸಿದ್ದಾ ನೆ"! ಹಾವು ಕಚ್ಚಿದ್ದಾ ದ ಮೇಲೆ ನೋವಿನ ನಡುವೆ, ಕಣ್ಣ ಸದಳ 
ವಾದ ಲೀಲೆಯಿಂದ ತೇಲುವ ವಿಮಾನ ನೋಡಿ ಹಂಬಲಿಸಂತ್ತಾನೆಂಬ ಬದಲಾವಣೆ 
ಅರ್ಥಗರ್ಭಿತವಾಗಿದೆ ; ಹಾವು ಕಚ್ಚಿ ಸಾಯಂತ್ರಿರುವಾಗಲೂ ಇಂದ್ರಿಯಗಳು 

ಸುಖವನ್ನೇ ಇಚ್ಛೆ ಸುತ್ತ್ವವೆಂಬ ಧ್ವನಿ ಪರಿಭಾವ್ಯವಾಗುತ್ತದೆ - 
[ಜಯವರ್ಮಂ] ಅಂತು ಜಾತರೂಪಧರನಾಗಿ ತನ್ನ ಪಜಾದು ಬಿಸುಟ ಸಹಸ 


ಕುಂತಳಂಗಳಂ ತೆಮಳ್ಹಿ ಕೊಂಡೆಯ್ದು ಮಡಗಿಡಲೆಂದು ಪುತ್ತಿನೊಳಗೆ ಕುತ್ತಿದ ಕಯ್ಯನಾಗಳೆ 
ಭೋಂಕೆನೊಗೆತರ್ಪ ಮಹೋರಗಂ ಪಲ್ಗಳಲಸ್ವೂಡೆಕೊಂಡುದು ಆ ಪ್ರಸ್ತಾವದೊಳ್‌ 


ಎಸೆವವಿಮಾನ ಘಂಟೆಗಳ ಮೆಲ್ಲುಲಿ ಕಿನ್ನರಗೇಯದೊಳ್‌ ಪೊದ 
ಅ್‌ಸೆಯೆ ವಿಚಿತ್ರಪಾತ್ರ ಪರಿನರ್ತನಮುಣ್ಮುವ ತೂರ್ಯನಾದದೊಳ್‌ 
ಪೊಸಯಿಸೆ ಸೋಂಕಿನೊಳ್‌ ನಲಿವ ನಲ್ಲಳಲಂಪನೊಡರ್ಚೆ ಲೀಲೆ ಕ 

ಣ್ಣ ಸದಳಮಾಗೆ ಪಾಜುವ ಮಹೀಧರನೆಂಬ ವಿಯಚ್ಚರೇಂದ್ರನಂ ॥ 


ಭೋಂಕೆನೆ ಕಂಡು ವಿಷಮವಿಷಧರವಿಷಪೂರಿತಶರೀರಮನೊಯ್ಯನೊಯ್ಯನೆ ಆಜಸಿ ಬಂದು 
ಕಿವಿಯೊಳ್‌ ಪಳಂಚಲೆರ್ದೆಯಂ ಪಿಡಿದಲುಗುವ ಸೀಯನಪ್ಪಗೀತಾತೋದ್ಯನಾದಕ್ಕಮಿದಿರೊಳೆ 
ಕಣ್ಣೆ ವಂದು ಬಗೆಯನುಜ್‌ ಸೆಜ3ವಿಡಿದ ವಿದ್ಯಾಧರ ಎಳಾಸಕ್ಕಂಬೆಕ್ಕ ಸಂಬಟ್ಟೇಗಳೆನ್ನ ತಪಂಬಟ್ಟ 
ಫಲಮುಂಟಕ್ಕುಮಪ್ಪೊಡೆ ಎದ್ಯಾಧರನಪ್ಪೆನಕ್ಕೆಂದಾ ಎದ್ಯಾಧರ ವಿಮಾನಮಂ ನೋಡಿ 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ Is 


ಅಲ್ಲಿಯೆ ಕಣ್‌ ಪಳಂಚೆ ಮನಮಲ್ಲಿಯೆ ಕೀಲಿಸೆ ನೆಚ್ಚು ಮೆಚ್ಚುತ 

ಳ್ವಲ್ಲಿಯೆ ಸೋಲ್ತು ಪತ್ತೆ ಗತಜೀವಿತನಾಗವಿವೇಕದಿಂ ತಪೋ 

ವಲ್ಲಿಯೊಳಪ್ಪನಲ್ಪ ಸುಖಮೆಲ್ಲಿಮನಲ್ಪಸುಖಕ್ಕೆ ಮಾಜ್‌ ಬಂ 

ದಿಲ್ಲಿ ನಿದಾನದಿಂದತಿಬಳಂಗೆ ಮಹಾಬಳನಾಗಿ ಪುಟ್ಟಿದಂ ॥42 
ಪಂಪನ ಅದ್ಭುತ ಚಿತ್ರಕ ಶಕ್ತಿ ಕೆತ್ತಿದ ಪ್ರತಿಮೆಗಳಂತಿರುವ ಈ ಎರಡು ವೃ ತ್ತಪದ್ಯ 
ಗಳೂ ಮೂಲದ ಅನುಕರಣ ಆಥವಾ ಅನಂವಾದವಾಗಿರದೆ, ಕನ್ನಡಕವಿ ಹೊಸ 
ಭಾವನೆ ಕಲ ೪ ನೆಗಳಿಗೆ ಜನ್ಮ ಕೊಡುವ ತಾಯಿ ಆಗುತ್ತಾ ನೆಂಬುದನ್ನು ಸಾರುತ್ತವೆ. 
ಜಯವರ್ಮನ ಅಂತರಾಳದೊಳಕ್ಕೆ ಭೋಗ ಜೀವನದ ಪ್ರಬಲವಾದ “ಕಾಂಕ್ಷೆ ಬೇರು 
ಬಿಟ್ಟು ಇಳಿಯುವುದನ್ನು ಪಂಪ ಚಿತ್ರಿಸಿರುವ ರೀತಿ ಅನನ್ಯವಾಗಿದೆ. ಆ ಭವ್ಯಜೀವ 
ಹೀಗೆ ಜಯವರ್ಮ ಭವದಲ್ಲಿ ಸೆರಗಿಗೆ ಕಟ್ಟಿಕೊಂಡ ಭೋಗದ ಬಯಕೆ ಮತ್ತೆ 
ಬಿಡಿಸಿಕೊಂಡು ಆರಿ ಆವಿಯಾಗಲು ಆರೇಳು ಜನ್ಮ ಬೇಕಾಯಿತೆಂಬುದು ಮುಂದಿನ 
ರಮ್ಯ ಕಥಾನಿರೂಪಣೆಯಲಲ್ಲಿದೆ. 


ಜಯವರ್ಮ ಭವದ ಅನಂತರದ ಜನ ವೇ ಮಹಾಬಲಖೇಚರೇಂದ್ರಭವ. 

ಜಿನಸೇನರ ಪೂರ್ವಪು.ದಂತೆ ಪಂಪನ ಅದಿಪ್ರ ವೂ ಅನಾವರಣಗೊಳ್ಳುವುದು ಈ 
ಮಹಾಬಲನಿಂದ.4* ಮಹಾಬಲನ ತಂದೆ ಅತಿಬಲರಾಜನು ವೈರಾಗ್ಯ ಪರನಾದು 
ದನ್ನು ಮೂಲದಲ್ಲಿ ಸಕಾರಣವಾಗಿ ಸ್ಥಾಪಿಸಿಲ್ಲ. ಪಂಪ ಅದನ್ನು ".ರಿಪಡಿಸಿದ್ದಾ ನೆ. 
ಇದರಿಂದ ಇಡೀ ಸಂದರ್ಭ ವೆೊನಚುಗೊಂಡಿದೆ.4* ಮಹಾಬಲನ ಆಸ್ಥಾನದ 
ನಡೆಯಂವ ಧಾರ್ಮಿಕ ಚರ್ಚೆ ಕೂಡ ಹೆಚ್ಚು ಮಾರ್ಮಿಕವಾಗಿದೆ. ಪೂರ್ವಪು. 
ದಲ್ಲಿ 75 ಶ್ಲೋಕಗಳಷ್ಟಿರುವ* ಈ ಜೀವಜಿಜ್ಞಾಸೆಯನ್ನು ಪಂಪ ಆರು ಪದ್ಯ 
ಗಳಲ್ಲಿ ಮತ್ತು ಒಂದು ಪುಟದ ಗದ್ಯದಲ್ಲಿ ಸಂಗ್ರಹಿಸಿದ್ದಲ್ಲದೆ ಸಪ್ಪೆಯಾದುಂದೆಲ್ಲ 
ಸ್ಯಾರಸ್ಕವಾಗುವಂತೆ ಕಾಯಕಲ್ಪವೆಸಗಿ ಹ್‌ ಮುದ್ರೆ ಒತ್ತಿದ್ದಾನೆ: ಸ್ವಯಂ 
ಬುದ್ಧನ ಉಪದೇಶ ಕೆನೆಗಟ್ಟಿರುವ ಪದ್ಯ 

ಭವವಾರಾಶಿನಿಮಗ್ನ ರಂ KE ದಾನಂ ತಪಂ ಶೀಲಮೆಂ 

ಬಿವೆ ಮೆಯ್ಯಾಗಿರೆ ಸಂದ ಧರ್ಮಮೆವಲಂ ಪೊತ್ತೆತ್ತುಗುಂ ಮುಕ್ತಿಪ 

ಯ ನಂಬರಮಾನುಹಂಗಳ ಫಲಂ ಭೂಪೇಂದ್ರದೇವೇಂದ್ರರಾ 

ಜ್ಯವಿಳಾಸಂ ಪೆಜತಲ್ತು ನಂಬು ಖಚರಕ್ಷಾಪಾಲ ಚೂಡಾವಣೀ । 
ಸದ್ದರ್ಮೊೋಪದೇಶ ಸಂಗದಲ್ಲೂ ಪಂಪನ ಕವಿತ್ವ ಬತ್ತುವುದಿಲ್ಲ, ವಿಜ ಂಭಿಸುತ್ತದೆ. 
ದಯೆ, ದಮ, ತಪ, ದಾನ, ಶೀಲ-ಈ ಗುಣಾವಳಿಯನ್ನು ಜಿನಸೇನರು ಹೇಳಿರುವ 
ರೀತಿಗೂ? ಪಂಪನ ಪ್ರತಿಪಾದನೆಗೂ ಅಜಗಜಾಂತರವಿದೆ. ಪಂಪನ ಅಕ್ಷಯ 
ಪ್ರತಿಭಾ ಸ್ಪರ್ಶದಿಂದ ನಿರೂಪಣೆ ಹೃದಯಸ್ಪರ್ಶಿಯಾಗಿರುವುದರ ಜತೆಗೆ ಧರ್ಮದ 
ವ್ಯಾಖ್ಯೆಗೆ ವ್ಯಾಪ್ತಿಯೂ ಬಂದಿದೆ. ಇದು ಜಿನಧರ್ಮದ ಸಾರ ಮಾತ್ರವಲ್ಲ 
ಇಡೀ ಮಾನವ ಧರ್ಮಕ್ಕೆ ಹೊಂದುವ ಹಿತನುಡಿಯಾಗಿದೆ. ವಿತಂಡವಾದಗಳನ್ನು 


ಆಸೆ 
ಕ್‌ 
ದಾನ 


10 ಸಾಧನೆ 


ಮಂಡಿಸುವವರ ಪರವಾಗಿ ಕವಿಯೇ ಮುಖಂಡತ 3 ವಹಿಸಿನಿಂತಷ್ಟು ಹೊಸಜೀವಕಳೆ 
ತಂದಿದ್ದಾನೆ 


ಒಡಲೊಳೆ ಜೀವಮಿರ್ದುಗಡ ಸಂಚಿಸುತಿರ್ಪುದು ಪುಣ್ಯ ಪಾಪಮಂ 
ಗಡ ಬಲ್‌ಕತ್ತ ಬೇಲ್‌ ಪೆಜತೊಂದೊಡಲೊಳ್ಗಡ ತಾನೆ ನಿಂದೊಡಂ 
ಬಡುವುದು ಧರ್ಮ ಕರ್ಮ ಫಲಮಂ ಗಡ ಸತ್ತನೆ ಮತ್ತೆ ಪುಟ್ಟುವಂ 
ಗಡ ಪುಸಿ ಕಾಣ ಡಂಬಮಿದು ಖೇಚರ ನೀನಿದನೆಂತು ನಂಬಿದೋ । 


ತಲೆವಜಿದುಟ್ಟುದಿಕ್ಕಿ ಸುರಲೋಕ ಸುಖಂಗಳನುಣ್ಟೆವೆಂಬ ಬ 
ತ್ತಲೆಗರ ಮಾತುಗೇಳದಿರು ಬಾಟ್ವಿನಮಿಂದ್ರಿಯವರ್ಗದಿಚ್ಚೆಯಂ 
ಸಲಿಸಿ ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ 
ನಲಿವುದು ಕಂಡರಾರ್‌ ಮಣುಭವಂಗಳನಿಲ್ಲಿ ವಿಯಚ್ಚರೇಶ್ವರಾ 158 


ಜಿನಸೇನರಲ್ಲಿ ವರದಿರೂಪದಲ್ಲಿ ನೀರಸವಾಗಿ ಸಾಗುವ ಲೋಕಾಯತಿಕ, ಯೋಗಾ 
ಚಾರ ಮತ್ತೂ ಮಾಧ್ಯಮಿಕ ಮತಗಳ ವಾದಗಳನ್ನು ಇಲ್ಲಿ ಸರಸಗೊಳಿಸಲು ಸಾಧ್ಯ 
ವಾಗಿರುವುದು ಪಂಪ ಈ ಸಂನಿವೇಶಕ್ಕೆ ದೇಸಿಯ : ಕಸಿ ವರಾಡಿರಂವುದರಿಂದ ನಾಟ 
ಕೀಯಂತೆಯ ಜತೆಗೆ ಆತ್ಮೀಯತೆಯ ಬೆರೆತಂ ಇಡೀ ಸಂದರ್ಭ ಸಾವಯಂವತೆಯಿಂಂದ 
ಹಿತವಾಗಿದೆ. ಧಾವ೯ಕ ಸಾಹಿತ್ಯದ ಮರಳುಗಾಡಿನಲ್ಲಿ ಇಂಥ ಕೆಲವು ನೀರ್ಮುನೆಗಳೂ 
ಸಿಗುತ್ತವೆ. 


ಮಹಾಬಲ ಖೇಚರನಂ ಅನಲ್ಪಸುಖಸನ್ನಿ ಧಿಯಾದ ಈಶಾನ ಕಲ್ಪ 
ಲಲಿತಾಂಗ ದೇವನಾಗಿ ಹುಟ್ಟಿದ್ದ ನ್ನುಜಿನಸೇನರು ವಿಸ್ತಾರವಾಗಿಯೇ ಸೂಚಿಸಿದ್ದಾರೆ; 


ದೇಹಭಾರಮಥೋತ್ಸ ಜ್ಯ ಲಘೂಭೂತ ಇವಕ್ಷಣಾತ್‌ 

ಪ್ರಾಪತ್ಸ ಕಲ್ಪಮೈಶಾನ ಮನಲ್ಪ ಸುಖ ಸನ್ನಿಧಿಂ ॥6 
ನವಯಾವನ ಪೂರ್ಣೋನಾ ಸರ್ವಲಕ್ಷಣಸಂಭ್ಯ ತಃ 

ಸುಪ್ರೋತ್ಸಿ ತೊ ಯಥಾಭಾತಿ ತಥಾ ಸೋಂತರ್ಮುಹೂರ್ತತಃ 1179 
ಪುಷ್ಪವೃ ಷ್ಟಿಸ್ತದಾಪಪ್ತನ್ಮುಕ್ತಾ ಕಲ್ಪದ್ರುಮೈ ಃ ಸ್ವಯಂ 
ದುಂದುಭಿಸ್ತನಿತಂ ಮಂದ್ರಂ ಜಜ್ಭಂಭೇರುದ್ಧದಿಕ್ತಟಂ 1171 


ಇದನ್ನು ಪಂಪಯಥೋಚಿತವಾಗಿ ಅಳವಡಿಸಿಟ್ಟಿದ್ದಾನೆ - 


ಆತ್ಮೀಯ ಶರೀರಭಾರಮನಿಟ್‌ಪಿ ತತ್ಸಮಯದೊಳನಲ್ಪ ಸುಖನಿವಾಸಮೆನಿಸಿದೀಶಾನ 
ಕಲ ಸಿ ದೊಳ್‌...ದಿವ್ಯತಳ್ವದ ಪೊರೆಯೊಳಗೆ...ಜೌವನಂ ನಿಟ್‌ದಿರೆ ದಿವ್ಯಮೂರ್ತಿ ಸಹಜಾಂಬರ 
ಭೂಷಣ ದಿವ್ಯಮಾಲೆಗಳೊಡವುಟ್ಟಿ ಮುನ್ನೆ ಮಜಲುಂದಿದ ನೆಟ್ಚಉುವಂತೆ ಪುಟ್ಟಿದಂ,?2 


ಇದು ಸುಖದೊಂದು ತುತ್ತತುದಿ ರಾಗದ ಮೊತ್ತಮೊದಲ್‌ ನಿರಂತರಾ 
ಭ್ಯುದಯದ ಸಾಗರಂ ವಿಭವದಾಗರಮಾ ದಿವಿಜೇಂದ್ರರುಂದ್ರಲೋ 
ಕದೊಳಮಿದೊಂದೆ ಸಾರಮಿದುಜೈನ ಪದಾಬ್ದ ವರ ಪ್ರಸಾದದಾ 
ದುದು ನಿನಗಪ್ಪ ಕಾರಣದಿನೀಗಳೆ ಪೂಜಿಸು ಚೈತ್ಯರಾಜಿಯಂ is 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ 17 


ಈ ಪದ್ಯದಲ್ಲಿ ಕಡೆಯ ಒಂದು ಪಾದ ಮಾತ್ರ ಮೂಲದ ಅನುವಾದದಂತಿದ್ದರೂ,`* 
ಉಳಿದ ಮೂರು ಸಾಲು ಪಂಪನ ಸ್ವಂತ ಸೃಷ್ಟಿ, ಇದರಿಂದ ಪದ್ಯದ ಭಾವ ಪುಷ್ಪ 
ಗೊಂಡಿದೆ. ಭೋಗ ಭೂಮಿಜರಂತೆ ಪ್ರಣಯ ಕೇಳಿರತರಾದ "ಲಲಿತಾಂಗ-ಸ್ವಯಂ 
ಪ್ರಭೆ' ಯರ ಈ ಪ್ರಕರಣವನ್ನು ಈ ಇಬ್ಬರು ಕವಿಗಳು ನಿರೂಪಿಸಿರುವ ರೀತಿಯಿಂಂದ 
ಸಂ, ಮತ್ತು ಕ. ಕಾವ್ಯಗಳಲ್ಲಿರುವ ಅಂತರದ ತರತಮವನ್ನೂ ಆಸಾ ದಿಸಬಹುದಂ. 
ಪಂಪನಲ್ಲಿ ಪ್ರಣಯದ ಕಥೆ ಮತ್ತಷ್ಟು ಮನೋಜ್ಞ ವಾಗಿದೆ, ಇಲ್ಲಿರುವುದಂ ರಮ್ಯಾ 


- ತಿಶಯದ ಉಜ ಸ ಲರಾಗಸಂಪನ್ನ ಚಿತ್ರಣ.?5 


ಈ ಲಲಿತಾಂಗನ ಪ್ರಣಯದೇವತೆಯಾಗಿ ಮೆರೆವ ಸ್ನಯಂಪ್ರಭೆಯ ವಿಚಾರ 
ವಾಗಿ ಪೂರ್ವಪು. ದಲ್ಲಿರುವುದು ಬೆರಳ ರೇಖೆಗಳು ; “ಇವನ ಪ್ರಣ್ಯೋದಯದಿಂದ 


ಖಿ ಸ್ಹಯಂ ಪ್ರಭಾದೇವಿಯು ಹುಟ್ಟಿ ಪ್ರಾಣವಲ್ಲಭೆಯಾದಳು. ಆ ಮೇಲೆ ಕಾಂತಿಯಿಂಂದ 


ಚಲಿಸುತ್ತಿರಂವ ಶರೀರವುಳ ಗೈ ಆ ಸ್ವಯಂ ಪ್ರಭಾದೇವಿಯಂ ಅಲಂಕಾರಮಾಡಿಕೊಂಡು 
ಪತಿಯ ತೊಡೆಯಮೇಲೆ ಕುಳಿತು, ಸ್ತ್ರೀ ರೂಪವನ್ನು ಧರಿಸಿದ ಈಶಾನ ಕಲ್ಪದ 
ಲಕ್ಷ್ಮೀದೇವಿಯೋ ಎಂಬಂತೆ ಶೋಭಿಸಿದಳು. ನೂತನವಾದ ಮಾವಿನ ಹೂವಿನ 
ಗೊಂಚಲು ಭ್ರಮರಕ್ಕೆ ಪ್ರಿಯವಾಗಿರುವಂತೆ, ಈ ಸ್ವಯಂ ಪ್ರಭಾದೇವಿಯಂ 
ಲಲಿತಾಂಗ ದೇವನಿಗೆ ಬಹುಕಾಲದವರೆಗೆ ಬಹಳ ಪ್ರೀತಿಪಾತ್ರಳಾಗಿದ್ದಳಂ. ಇವನು 
ಅವಳ ಮುಖವನ್ನು ನೋಡುವುದರಿಂದಲೂ, ಶರೀರ ಸ್ಪರ್ಶದಿಂದಲೂ ಆನಂದ 
ಪಡುತ್ತ, ಹೆಣ್ಣಾನೆಯಲ್ಲಿ ಆಸಕ್ತವಾದ ಗಂಡಾನೆಯಂತೆ ಬಹುಕಾಲದವರೆಗೆ ಸ್ತ್ರೀ 
ವಿಷಯ ಸುಖವನ್ನ ನುಭವಿಸಿದನು. ಭ್ರಮರಗಳೂ, ಕೋಗಿಲೆಗಳೂ ಧ್ವನಿ 
ಮಾಡುತ್ತಿರುವ ನಂದನವನಗಳಿಂದ ಕೂಡಿರುವುದೂ, ಮನೋಹರವಾದ ಚಂದ್ರ 
ಕಾಂತ ಶಿಲೆಗಳುಳ್ಳುದೂ ಆದ ದೊಡ್ಡ ಪರ್ವತಗಳಲ್ಲಿಯೂ, ತಪ್ಪಲುಪ್ರದೇಶ 
ಗಳಲ್ಲಿಯೂ ದ್ವೀಪಗಳಲ್ಲಿಯೂ ಸಮುದ್ರಗಳಲ್ಲಿಯಂೂ ಭೋಗಭೂವಿ ಮೊದ 
ಲಾದ ಪ್ರದೇಶಗಳಲ್ಲಿಯೂ ಕ್ರೀಡಿಸುವವನಾಗಿ ಸುಖವಾಗಿದ್ದನಂ. 


ಪೂರ್ವಪು. ದ ಈ ಶಾಬ್ದಿಕ ವಿವರಣೆಯಲ್ಲಿರದ ಜೀವಂತಿಕೆಯ ಬೆಳಗಿನ ಹೊಸ 
ಕಳೆಯನ್ನು ಪಂಪ ತನ್ನ ಕಾವ್ಯದಲ್ಲಿ ಸೃಷ್ಟಿಸಿದ್ದಾನೆ. ಮೊದಲೇ ರತಿಸುಖಾಸಕ್ತನಾದ 
ಲಲಿತಾಂಗ ದೇವನನ್ನು ಭೋಗ ಸುಭಗೆಯೂ ಸಖ್ಯಶೀಲಳೂ ಆದ ಸ್ವಯಂ ಪ್ರಭೆ 
ರತಿಕ್ರೀಡೆಗೆ ಹುರಿದುಂಬಿಸುವ ಮಾಟದ ಬೊಂಬೆಯಾದಳೆಂಬಂದನ್ನು ಪಂಪ ಪ್ರತಿ 
ಭಾತಿಶಯತೆಯಿಂದ ನವೀಕರಿಸಿ ಪೊಚ್ಚ ಪೊಸದೆನಿಸುವಂತೆ ಸಂ ೋಜಿಸಿದ್ದಾನೆ. 
ಕಲ್ಪನೆಯ ವೈಭವಕ್ಕೂ ಶೆ ಲಿಯ ಪ್ರಪುಲ್ಲತೆಗೂ ವಿಖ್ಯಾತವಾಗಿರುವ ಪದ್ಯಗಳಿವು - 


ಅಭಿನವ ಪಾರಿಜಾತ ಕುಸುಮಾಸವಮೊರ್ಮೊದಲುಣ್ಮೆ ದೇವದಃಂ 
ದುಭಿ ನಭದೊಳ್‌ ಪೂದಟಕ್ಸಿಸೆಯ ಕಣ್ಣೆ ಸೆದಿರ್ಪ ನಿಜಾಂಗ ಸಂಗತ ' 
ಪ್ರಭೆ ಸುರಲೋಕಮಂ ಬೆಳಗೆ ವಿಸ್ಮಯಮಪ್ಪಿನ ಮಾಗಳಾ ಸ್ವಯಂ 
ಪ್ರಭೆ ಲಲಿತಾಂಗನಳ್ಳಿರ್ದೆಗೆ ತೊಟ್ಟನೆ ಬೇಂಟಮೆ ಪುಟ್ಟಿ ಪುಟ್ಟಿದಳ್‌ | 


18 ಸಾಧನೆ 


ಅದು ಸುಖದೊಂದು ಒಂಡಮದು ಪುಣ್ಯದ ಪುಂಜಮೆದಂಗಜಂಗೆ ಬಾ 
ಟದಲದು ಚಿತ್ತಜಂಗೆ ಕುಲದೈ ವಮದಂಗಜ ಚಕ್ರವರ್ತಿಗೆ 

ತ್ತಿದ ಪೊಸವಟ್ಟಮಂತದು ಮನೋಜನ ಕೈಪಿಡಿಯೆಂದು ಮಾಣ್ಣೆನಾ 
ಸುದತಿಯ ರೂಪನಿಂ ಪೆಜತನೆಂದೊಡೆ ಚಿ:ಕರಮೆಗ್ಗ ನಾಗೆನೇ | 


ನೆಗಟ್ಟಿ ಮರಾಂಗನಾಜನದ ರೂಪುಗಳೆಲ್ಲಮದೀಕೆಯೊಂದು ದೇ 

ಸೆಗೆ ನಿಮಿರ್ಮೊಂದು ಪುರ್ವಿನ ನಯಕ್ಕಮದೊಂದುದಗುಂತಿಗೊಂದು ಭಂ 
ಗಿಗೆ ನೆಗಟ್ಟೂಂದು ಮೆಲ್ಫಿನ ತೊದಳ್ನು ಡಿಗಪ್ಪೊಡಮೆಯ್ದೆ ವಾರವೇ 
ನೊಗಸುಗಮೆಂದು ತಳ್ತೆಗಲನಾಕೆಯನಾ ಲಲಿತಾಂಗ ವಲ್ಲಭಂ | 


ವ್ರತದಿಂದಂ ಪಡೆದಿಂದ್ರಲೋಕ ವಿಭವಂ ಮುನ್ನಾದ ದೇವಾಂಗ ನಾ 

ತತಿಯಿಂದಿನಿತಿಂಪನೀಯದು ಮನಕ್ಕಾಹ್ಲಾದಮಂ ಮಾಜ್ಬ ತ 

ತ್ಸತಿಯಿಂ ನೆಟ್ಟನೆ ಸಾರಮಾದುದು ಗಡಂ ತತ್ಯಲ್ಪಜಂಗೆಂದೊಡಾ 

ಜಿತ ವಿದ್ಯುತ್ಸ್ರಭೆಯಂ ಸ್ವಯಂಪ್ರಭೆಯನಿನ್ನೇವಣ್ಣಿಪೆಂ ಬಣ್ಣಿಪೆಂ |77 
ಇದಿಷ್ಟೂ ಮೂಲವನ್ನು ಅವಲಂಬಿಸಿಲ್ಲದ ಹೊಸಬೆಳೆ, ಉದಾಹೃತ ಪದ್ಯಗಳಲ್ಲ 
ಪಂಪನ ನವನಿವರ್ತಾಣ. ಇಂಥ ಚೆಲುವಿನ ಪುತ ಳಿ ಲಲಿತಾಂಗನ ಒಲವಿನರಸಿಯಾಗಿ 
ವಿಜೃಂಭಿಸಿದ್ದು ಅತಿಶಯವಲ್ಲವೆಂದು ಓದುಗರ ಬುದ್ಧಿ ಭಾವಗಳಿಗೆ ಹೃದ್ಯವಾಗು 
ವಂತೆ ತನ್ನ ಸಹಜಶಕ್ತಿಯಿಂದ ಪಂಪ ರಸಪೂರ್ಣವಾಗಿ ನಿರೂಪಿಸಿದ್ದಾನೆ. ಸ್ವಯಂ 
ಪ್ರಭಾ ಲಲಿತಾಂಗರು ಸನ್ಮನಃಪ್ರಣಯ ಮಾನಸರಾಗಿ ಪ್ರತಿಕ್ಷಣವೂ ಸಂತತವಾಗಿ 
ದಿವ್ಯಸುಖದಲ್ಲಿ ತಣಿದರೆಂದು ತಲ್ಲೀನತೆಯಿಂದ ವರ್ಣಿಸಿದ್ದಾನೆ. ಪಂಪನ ಮನೋ 
ಧರ್ಮವೂ ಈ ಭಾವಪೂರದಲ್ಲಿ ಬೆರೆತದ್ದರಿಂದ ಈ ಭಾಗದಲ್ಲಿ ಆರ್ದ್ವತೆಯೂ 
ತಾಜಾತನವೂ ಪ್ರಕಟವಾಗಿದೆ. 


ದೇವಲೋಕದ ವೆ ಗ ಭೋಗವುೂ 'ಅಧ್ರುವವಾದದ್ದೆ. ಲಲಿತಾಂಗನ ಅನಂತ 
ಆಯುರವಧಿಗೂ ಒಂದಂ ಅಂತವಿದೆ. ಅವನೂ ಅಂತಕನ ಅತಿಥಿಯಾಗುವ ಕಾಲ 
ಸಿತು. ಸಾವಿನ ಮನೆಗೆ ಸಾಗುವ ಸಿದ್ಧತೆ ಮಾಡಿಕೊಳ್ಳಲು ಸೂಕ್ತ ಸೂಚನೆ 
ಕೃವಾದುವು : 
ಸೂಡಿದ ಪಾರಿಜಾತದ ನವೋೇರುವ ಬಾಸಿಗಮೊಯ್ಯನೊಯ್ಯನಿ 
ರ್ಪೋಡಿದುದಂದಿನಂಗರುಚಿ ಕಣ್ಣಿ ಟುದಾಯ್ತು ವಿಭೂಷಣಂಗಳೊಳ್‌ 


ತೀಡುವ ರಶ್ಮಿಗಳ್‌ ಮೆಸುಳ್ಳು ವಾಗುಳಿಯಾಯ್ವಿನಿತುಬ್ಬೆಗಂ ವೆೊಗಂ 
ಬಾಡೆ ತಗುಳ್ಹು ಸೂಚಿಸಿದುವಾ ದಿವಿಜಂಗವಸಾನಕಾಲಮಂ 178 


ಇದು ಪೂರ್ವಪು.ದ ಭಾವಾನುವಾದವಾದರೂ?* ಅಕಲ್ಲಿಗಿಂತ ಇಲ ಭಾವಪೂರ್ಣ 
ವುಗಿನೆ, ಯಮನ ನೆರಳಲ್ಲಿ ನಿಂತಂತೆ ದಂಃಖಭಾವದ ಅಂಕುರ ಅನುಭವವಾಗುತ್ತದೆ. 
ಇದರ ಮುಂದಿನ ಪದ್ಯಗಳು ಪಂಪನ ಪ್ರತಿಭಾಮೂಸೆಯಲ್ಲಿ ಮಿಂದುಬಂದವು. 


ಪ್ರೇರಣೆ ಜಿನಸೇನಾಚಾರ್ಯರದು, ನಿಜ. ಆದರೆ ಜಿನಶೇನರ ಪ್ರಭಾವವನ್ನು 
ಲ 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ 19 


ಜೀರ್ಣಿಸಿಕೊಂಡು, ಮೂಲವನ್ನು ಮಾರಿಸಿ ತೋರಿಸಿರುವ ಸ್ವಂತಿಕೆಯಿಲ್ಲದ ಪಂಪನ 
ಮಹತ್ವ. ಐುವ್ರಿಯೋಪಭೋಗದ ವಿಷಯ ಲಾಲಸೆ ರನ್ನು ಬೆಚ್ಚಗಿರುವ 
ಉತ್ಸಾಹಕರ ಜಿ:ವನವನ್ನಾಗಿಸಿದ ಸ್ವಯಂ ಪ್ರಭಾಬಾಹುಬಂಧನ, ಸುತ್ತಲ 
ಪ್ರೋತ್ಸಾಹಕರ ಹಿತದ ಪರಿಸರ, ಸಮುದಾಯ ಶೋಭೆಯ ಭೋಗಶಯ್ಯೆಯಿಂದ 
ಕೆಳಗಿಳಿಯುವ ಆಲೋಚನೆಯನ್ನ್ನ ಕೂಡ ಮಾಡಲಾರದ ಸ ತಿಯಂಲ್ಲಿರಂವ 
ಲಲಿತಾಂಗನಲು ಗುವ ಆಲೊ ೇಲಕಲ್ಲೋಲವನ್ನು ಪ್ರತಿಭೆಯ ಹೆಣನಲು ಬೆಳಕಂ 


೧೨ ೧೧೨ 


ಸ PR 


ಸುರತರುನಂದನಂಗಳಿರ ರತ್ನ ಪಿನದ್ದ ವಿಮಾನ ಕುಟ್ಟಿಮಾಂ 

ತರ ಸುರತಾಲಯಗಳಿರ ಚಾರುವಿಲೋಲಕಟಾಕ್ಷಪಾತ ಸೌಂ 

ದರ ಪರಿವಾರದೇವಿಯರಿರಾ ಕಡುಕೆಯ್ದು ಕೃತಾಂತನಿಂತು ನಿ 
ರ್ನೆರಮೆಲೌದುಯ್ಯೆ ಬಾರಿಸದೆ ಕೆಮ್ಮನುಪೇಕ್ಷಿಸಿ ನೋಡುತಿರ್ಪಿರೇ ।89 


ಸಂತಸದಂತನೆಯ್ದಿ ಸುರತಾಮೃತದೊಳ್‌ ತಣಿದಟಟ್‌ಂ ಜಿಗಿ 
ಲ್ರಂತಿರೆ ಪತ್ತಿ ಮೆಯ್ಲ ಳೆರಡಾದೊಡಮೇನಸುವೊಂದೆ ನೋಟ್‌್ಫೂಡೆಂ 
ಬಂತಿರೆ ಕೂಡಿ ನಿನ್ನೊಡನೆ ಭೋಗಿಸಲೀಯದೆ ಕೆಮ್ಮನೆನ್ನನು 
ಯ್ವಂತಕನೆಂಬ ಬೂತನೆಲೆ ಮಾಣಿಸಲಾಗದೆ ಪೇಜ್‌ ಸ್ವಯಂಪ್ರಬೇ (81 


ಇಲ್ಲಿನ ಉತ್ಕಟತೆ, ತೀವ್ರತೆ ಪಂಪನಿಗೇ ಸಾಕ್ಷಾತ್ತಾಗಿ ಬಂದಷ್ಟು ಸಹಜವಾಗಿದೆ. 
ಮನುಷ್ಯನನ್ನು ಕಾಡಂವ ಎರಡು ಪ್ರಧಾನ ಭಾವಗಳಿಂದರೆ ಪ್ರೀತಿ ಮತ್ತು ಮೃತ್ಯು. 
ಒಂದು ಗಾಳಿಯಲ್ಲಿ ತೇಲಿಸಿದರೆ ಇನ್ನೊಂದ; ಪಾತಾಳಕ್ಕೊಯ್ಯ್ಯತ್ತದೆ. ಮರಣ 
ಭೀತಿಯಿಂದ ಒಂದು ಜೀವ ಹೇಗೆ ತಲ್ಲಣಿಸುತ್ತದೆಂಬುದರ ಪ್ರತೀಕ ಲಲಿತಾಂಗನ 
ಈಗಿನ ಸ್ಥಿತಿ. ಸಾವು ಬಂದು ಬಾಗಿಲು ಬಡಿಯುತ್ತಿರುವಾಗಿನ ಅವನ ಹಳವಂಡ, 
ಹುಯಿಲು ಅರ್ಥಪೂರ್ಣವಾಗಿದೆ. ಮೇಲಿನ ಎರಡೂ ಪದ್ಯಗಳು ಸ್ವತಂತ್ರವಾಗಿ 
ಆಲೋಚಿಸುವ ಪಂಪನ ಸ್ಪಷ್ಟುರ ಗುಣಕ್ಕೆ ರನ್ನಗನ್ನ ಹಾಗಿವೆ. ಲಲಿತಾಂಗನ 
ಪ್ರಲಾಪದಲ್ಲಿ ಕಾವ್ಯಧ್ವನಿಯೂ ಬೆರೆತಿದೆ. ತನ್ನಿಂದ ತಡೆಯಲಾಗದ ಅಂತಕನ 
ಧಾಳಿಯನ್ನು ತನಗಾಗಿ ಇತರರಾದರೂ 

ಆಗ ಅವನಿಗೆ ಯಜುಮಾರ್ಗ ತೋರಿಸಿ 
ಪದ್ಮಗಳು ಜಿನಸೇನರ ಪೂರ್ವ ಪ್ರ. ದ ಗುಹಾ 


ಹಿಭಟಿಸಬೇಕೆಂದು ಅಂಗಲಾಚುತ್ತಾನೆ. 
ವೇಕ ನುಡಿಯ: ವ ಮಂದಿನ ಎರಡು 
ಧ 


ನಿ. 82 


pe 
ವಿ 
ಎ 


20 | ಸಾಧನೆ 


ನಿನಗೊರ್ವಂಗಲ್ಲವಸ್ಥೂ ಂತರಮಮರಜನಕ್ಕೆಲ್ಲವಾಪಾಂಗೆ ಕಾರು 

ಣ್ಯನಿನಾದಂ ನಿನ್ನನಾದಂ ನಗಿಸುಗುಮೆಲ*ದುಯ್ವತಕಂಗಿಲ್ಲ ದೇವಾಂ 
ಗನೆಯರ್‌ ಮಾಉಾಂಪರೇ ಪೇಟ್‌ ಜಗನಮೃತಿಜರಾಂತಕಶೋಕಾಗ್ನಿಯಿಂದಾ 
ವನುಮಿಾ ಸಂಸಾರದೊಳ್‌ ಬೇಯದನೊಳನೆ 'ಶರಣ್ಣ ರ್ಶ ದಿಂದೊಂದುಮುಂಟೇ 


ಜಿನಚೈತ್ಯವ್ರಾತಮಂ ಬಂಧಿಸುಜಿನಪದಪದ್ಮಂಗಳಂ ದಿವ್ಯಮಪ್ಪ 
ರ್ಚನೆಯಿಂದಂ ಭಕ್ತಿಯಿಂದರ್ಚಿಸು ಜಿನನ ನಮಸ್ಕಾರಮಂತ್ರಗಳೂಳ್‌ ಭಾ 
ವನೆಯಂ ತಾಳ್ಡೆಟ್ಸ್‌, ಯಿಂದಂ ಜಿನಮಹಿಮೆಗಳಂ ಮಾಡು ನೀಂ ಭವ್ಯ ನೈ ಮ 


ತ್ತಿನ ಮಿಥ್ಯಾಜ್ಞಾ ನ ನಿವೋಲ್‌ ನೀಂತರಳತೆವೆರಸಿಂತೇಕೆ ವಿಭ್ರಾಂಶನಪ್ಪೆ ಲ! 


ಈಶಾನಕಲ್ಪದ ಸಾಮಾನಿಕ ದೇವತೆಗಳು ಲಲಿತಾಂಗನನ್ನು- ಸಾಂತ್ವನಗೊಳಿಸುತ್ತಾರೆ, 
ಸಮಾಧಾನಪಡಿಸಂವುದರೊಂದಿಗೆ ವಿವೇಕ ಹೇಳಿ, ಧೈರ್ಯತುಂಬಿ ಮುಂದಿನ ಹೆಜ್ಜೆಗಳ 
ನ್ನಿಡಬೇಕಾದ ದಾರಿ ತೋರಿಸುತ್ತಾರೆ. ತನ್ನೊಂದಂ ಐಂದ್ರಿಯ ಲಾಲಸೆಗೆ ವಶವಾದ 
ಭೋಗ ಪ್ರವೃತ್ತಿ ಕ್ರಿಯಿಂದ ನಾಲ್ಕು ಜನರೆದುರು ನಗೆಗೆ ಈಡಾಗಬೇಕಾಯಿಂತಂಬ 
ಅರಿವು ಮರುಕಳಿಸುತ್ತದೆ. ಸಿಗ್ಗಾಳಿಯಾದ ಲಲಿತಾಂಗ ವಿಷಯರಾಭಿಮೇಖತೆಯಿಂದ 
ವಿಮುಖನಾಗಿ ಧರ್ಮದತ್ತ ಹೆಜ್ಜೆ ಹಾ ಕುತ್ತಾನೆ. ಯಥಾ ಪ್ರಕಾರ ಪೂರ್ವಪು. 
ಕ್ಕಿಂತ ಪಂಪನ ವಿವರಣೆ ಉಜ , ಲತರವಾಗಿದೆ. ಮೂಲದಲ್ಲಿ ರಂಪ ಪ್ರ ಮಾಣಕ್ಕೂ 
೩೦ ಭೋಗದ ಬಾಳು ಇನ್ನಷ್ಟ ಲ ನಿರ್ಭರವಾಗಿ ಢಿಕಾವಾಗಿ ಕಾಣಿ. ಸತ್ತ. 
ವೈಭವೀಕರಿಸಿರುವುದು ಅಂತಿಮ ಪರಿಣಾಮ ತೀವ್ರತೆಗಾಗಿ. ವೈ ದೃಶ್ಯಗಳ ಬೆಳಕಿಗೆ 
ಹಿಡಿದು ನಿಜಬಣ್ಣಗಳು ಬಿಡುವಂತೆ ಮಾಡಿದ್ದಾ ನೆ. Rnd ಪಕವಜಿದು 
ಅದರಲ್ಲಿ ಮುಳುಗಿ ಓಲಾಡುತ್ತಿರುವಾಗಲೇ, ಅದರ ಅಂಚಿನಲ್ಲೇ ಹೊಂಚುಹಾಕಿ 
ಕುಳಿತ ವಿವೇಕ ಭೋಗದ ಅಧ್ರು ವತೆ-ಅಸಾರತೆಯನ್ನು ದರ್ಶನ ಮಾಡಿಸುತ್ತದೆ ; 
ಇದು ಮುಂದಿನ ಭವದಲ್ಲಿ ಈ ಕ ಪಕೆ ಸ ಇನ್ನೂ ತ ನಾಟುವಂತೆ ಕವಿ 
ನಾಟಕೀಯಂವಾಗಿ ಸಂಯೋಜಿಸಿದ್ದಾ ಪ ಲಲಿತಾಂಗಜೀವ ಬಂದು ವಜ ಸ್ರಜಂಘಿನಾ 
ಬೆಳೆದು ಯೌವನ ತುಂಬಿದಾಗಲೂ ಹಿಂದಿನ ಸಯಲ ಭಾದೇವಿಯಲ್ಲಿದ್ದ ಅನಂರಾಗ 
ದಿಂದಲೋ ಎಂಬಂತೆ ಬೇರೆ ಸ್ತಿ ಯರಲ್ಲಿ ನಿಸ್ಪ ಎಹನಾಗಿದ್ದ ನು, ಎಂದು ಜಿನಸೇನ 
ರಲ್ಲಿದೆ.4 ಈ ಸೂಚನೆಯನ್ನು ಸ್ವೀಕರಿಸಿ pe ಪಂಪ ಇದನ್ನು ತನ್ನ 


ಪ್ರತಿಭೆಯ ಮೂಸೆಯಲ್ಲಿ ಕರಗಿಸಿ ಕಾವ್ಯ ದ ಕಮಾನು ಕಟ್ಟಿ ದ್ದಾ ಇ 


ಕುಡುಮಿಂಚಂ ಮಸೆದನ್ನರೆಪ್ಪ ಪ ಪಲರೂಳ್ವಂಡಿರ್‌ ಮನಂಗೊಂಡು ಬಂ 
ದೂಡಮಾ ರಾಜಕುವಹಿರಗೆ ನೊಲ್ಲನೆ ದಳನ್ಮಂದಾರಿಕಾ ಮಾಲೆಯೊಳ್‌ - 
ಕಡುಗಂಪಂ ಸವಿದೊಂದು ತುಂಬಿ ಪಸಿವಿಂ ಮೆಳ್ಚಟ್ಟು ಒಬಂಡುಣದಿ 
ರ್ಪೊಡಮಿರ್ಕುಂ ಬಜಿಕೆಂತುಮನ್ಯ ಕುಸುಮಾಮೋದಕ್ಕೆ ಮೆಯ್ದುರ್ಕುಮೇ 


ಲಲಿತಾಂಗನ ಪರೋಕ್ಷ ಜೀವನ ಸ್ವಯಂಪ್ರಭೆಗೆ ನೀರಿನಿಂದ ಹೊರಗೆಸೆದ ಮಿಾಾನಿ 


ನಂತಾಯಿತು. ಇದನ್ನು ಸ ಜಿನಸೇನಾಚಾರ್ಯರು ಚಿತ್ರಿಸಿರುವುದು ಹೀಗೆ : “ಆವನ 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ 21 


ವಿಯೋಗದಿಂದ, ಪತಿಯಿಲ್ಲದ ಹೆಣ್ಣು ಚಕ್ರವಾಕ ಪಕ್ಷಿಯಂತೆ, ಬಹುಕಾಲದವರೆಗೆ 
ದುಃಖಿತಳಾಗಿದ್ದಳು. ಗ್ರೀಷ್ಮ ಯತುವಿನಲ್ಲಿ ಭೂವಿಂಯು ಕಾದಂ ತೇಜೋರಹಿತ 
ವಾಗಿರುವಂತೆ ಈ ಸ್ವಯಂಪ್ರಭಾದೇವಿಯಂ ಶೋಕದಿಂದ ಸಂತಾಪವುಳ್ಳವಳಾಗಿ 
ಕಾಂತಿರಹಿತಳಾದಳು. ವರ್ಷಾಕಾಲದಲ್ಲಿ ಹೆಣ್ಣು ಕೋಗಿಲೆಯಂ ವಂಧುರವಾದ ಆಲಾಪ 
ವನ್ನು ಬಿಟ್ಟುಬಿಡುವಂತೆ ಮಧಂರಭಾಷಣವನ್ನು ಬಿಟ್ಟಳು. ಉತ್ತಮವಾದ 
ಔಷಧವಿಲ್ಲದಿದ್ದರೆ ಸಹಿಸಲಶಕ್ಕವಾದ ರೋಗಗಳು ಪೀಡಿಸುವಂತೆ ಸಹಿಸಲು ಅಶಕ್ಕ 
ಮನೋವ್ಯಥೆಗಳು ಬಹಳವಾಗಿ ಪೀಡಿಸಿದುವು?.೪ ಜಿನಸೇನರ ಅಭಿವ್ಯಕ್ತಿ ಸಾರ 
ವನ್ನು ಹೀರಿ ಪೃಷ್ಟಿ ಪಡೆದ ಪಂಪ, ಅಸ್ತಿ ಪಂಜರಕ್ಕೆ ಕಾವ್ಯದ ಹಂದರ ಹಬ್ಬಿಸಿ 
ಮೂಳೆಗಳು ಸಪಾ ನಿಣಗೆೊಂಡು ಕಳಕಳಿಸುವಂತೆ ಮಾಡಿದ ಶ್ರೇಯಸ್ಸು ಕನ್ನಡ 
ಕವಿಯದಂ : 


ಅಲಕಂ ಮಂದಾರ ಶೂನ್ಯಂ ಕದಪು ಮಕರಿಕಾಪತ್ರ ಶೂನ್ಯಂ ಲಲಾಟಂ 

ಇ ತಿಲಕಾಲಂಕಾರಶೂನ್ಯಂ ಘನಕ:ಚಯುಗಳಂ ಹಾರಶೂನ್ಯಂ ನಿತಂಬಂ 
ಕಲಕಾಂಚೀದಾಮಶೂನ್ಯಂ ಚರಣಯ:ಗಳಮುಂ ನೂಪುರಾಳಾಪಶೂನ್ಯಂ 
ಲಲಿತಾಂಗಂ ಪೋದೊಡಾಯ್ತಾಕೆಗೆ ದಿವಮನಿತುಂ ನಿರ್ಜರಾರಣ್ಯಶೂನ್ಮಂ | 


ಮುರಿದೆಟ್‌ದುಯ್ಯ್ಕೆ ನಿನ್ನನಿರದಂತೆಕನಾಂ ನಡೆ ನೋಡೆ ನೋಡೆ ನೀಂ 
ಕರಗಿದೆಯೆಂತುಮೆನ್ನ ಸುಶರೀರದೊಳಿರ್ದುದು ಜೀವಮಾಯೊಡಲ್‌ 
ಕರಗಿದುದಿಲ್ಲದೆನ್ನ ಬಸಮಲ್ಲೊಡಲಿಂದೆಮ ಶೋಕದೊಳ* ಮನಂ 
ಕರಗಿದುದೆಯ್ದೆ ವಾರದಿರೆಯಿರ್ದೆಡೆಯಿಂ ಲಲಿತಾಂಗ ವಲ್ಲಭಾ । 


ಮದನನ ಕೈದುವೆಲ್ಲಿದನನಂಗನ ಕೈ ಪೊಡೆಯೆಲ್ಲಿದಂ ವಿಳಾ 

ಸದ ಕಣಿಯೆಲ್ಲಿದಂ ಚದುರಂ ಪುಟ್ಟೆದನೆಲ್ಲಿದನೆಲ್ಲಿದಂ ವಿನೋ 
ದದ ಮೊದಲೆಲ್ಲಿದಂ ಸೊಬಗಿನಾಗರಮೆಲ್ಲಿದ ನಿಚ್ಚೆಯಾಣ್ಮನೆ 
ಲ್ಲಿದನೆರ್ದೆಯಾಣ್ಮನೆನ್ನರಸನೆಲ್ಲಿದರೋ ಲಲಿತಾಂಗ ವಲ್ಲಭಂ 18? 


ಪಂಪನ ಚಿತ್ರಕ ಶಕ್ತಿ ಪಾರಮ್ಯಕ್ಕೆ ಈ ಪದ್ಮಗಳು ಕನ್ನಡಿ ಹಿಡಿಯುತ್ತವೆಯ್ಲ್ಲದೆ 

ಕಕ ಲಿ ಇ ಇಡಿ 
ಪ್ರತ್ಯೇಕ ವಾಖ್ಯಾನ ನಿರಪೇಕ್ಷಕವಾಗಿವೆ. "ಶೂನ್ಯ'ವೆಂಬುದರ ಪರಿಣಾಮ ತೀವ್ರತೆ 
ಶಿಲಾಲೇಖವಾಗಿ ನಿಲ್ಲಂತ್ತದೆ. ಛಂದಸ್ಸಿನಲ್ಲೂ ಭಾಷೆಯಲ್ಲೂ ಅಧ್ರುವತೆಯನ್ನು 
ಪುಪಕವಿ ಸ್ಥಾಪಿಸಿರುವುದು ಗಮನಾರ್ಹವಾಗಿದೆ. “ಶೂನ್ಯ' ಶಬ್ದವನ್ನು ಒಂದೇ 
ಪದ್ಯದೊಳಗೆ ಏಳುಸಲ ಬಳಸಿ ಪುನರಾವೃತ್ತಿಯ ಪರಿಣಾಮವನ್ನು ದಂಡಿಸಿ 
ಕೊಂಡಿದ್ದಾನೆ. 


ಪಂಪ ಹೇಗೆ ಚಿತ ಗಳನ್ನು ಬಿಡಿಸುತ್ತಾನೆ, ಪಾತ ಗಳನು ಕೆತ 
ಇ ಷ್ಟ — ಬ ಕ್‌ ಲ್ಯ 


ಸಂನಿವೇಶಗಳನ್ನು ಕಂಡರಿಸ.ತ್ರಾನೆ:ಬುದಕ್ಕೆ ಇದರ ಮುಂದಿನ ಶ್ರೀಮತಿ ಮತ 


ವಜ್ರಜಂಘರ ಕಥಾಪ್ರಸಂಗ ದಿವ್ಯಸಾಕ್ಷಿಯಾಗಿದೆ. ಕಲ್ಲಿನಿಂದ ಬೇರ್ಪಟ್ಟ ತನಿ 
ಹೊನ್ನು ಸಮರ್ಥನಾದ ಸುವರ್ಣಕಾರನ ನೈಪುಣ್ಯ ಕಲೆಗಾರಿಕೆಯಲ್ಲಿ ಹಾದು 
2) ee) 


2) | ಸಾಧನೆ 


ಹ 


ಪೂರ್ವ ಪು. ದ ಗಣಿಯಿಂದ ಹೆಕ್ಕಿ ತೆಗೆದ ಪ್ರಸಂಗವನ್ನು ಪಂಪ ಕುಶಲ : 
ಕಬೆಗಾರಿಕೆಯಿಂದ ರಂಗೇರಿಸಿದ್ದಾ ನೆ.ಶಿ ಶೀಮತಿ ವಜ್ರ ಜಂಘರ ಮದುವೆಯ ಒಸಗೆ 
ಮುಗಿದು ವ:ಗಳನ್ನು ಗಂಡನೆ ವ ನೆಗೆ ಕಳಿಸುವಾಗ ತಂದೆ ಹೇಳಂವ ಬ:ದ್ಧಿ ವಾದ 
ರೂಪದ ಪದ್ಯಗಳು ಬಹಂಕಾಲ ಚಿತ್ತದಲ್ಲಿ ಅಚ್ಚೊತ್ತಿ ನಿಲ್ಲುತ್ತ ಶ್ರವೆ.8: ಇದರಲ್ಲಿ 
ಕಾಲಿದಾಸನ ಪ್ರಭಾವವಿದ್ದ ರೂಃ3 ಅದನ್ನು ಅರಗಿಸಿ ತನ್ನ: ದನ್ನಾಗಿಸಿ, ಹ 
ಪ್ರಸಂಗ ಗು ಗುಣದಿಂದ ಮಿಡಿಯುವಂತೆ ರಸಾದ ರ್ರಗೊಳಿಸಿದ್ದಾ ನೆ. ಪಂಪ 
ಟಂಕಸಾಲೆಯಲ್ಲಿ ತಯಾರಾದ 
ಪೊಡೆವಡುವಪ್ಪಿಕೊಳ್ಹೆ ನೆನೆಯುತ್ತಿರಿಮೆಂಬ ಸಮಸ್ತ ಪ್ಯವೆಂ 


ಕುಡುವ ಪಲರ್ಮೆಯಿಂ ಪರಸಿ ಸೇಸೆಯನಿಕ್ಕುವ ಬುದ್ದಿ ಸ 
ಯೆಡೆ ನಿಮಗೆಂದೊಡಂಬಡಿಪ ನಲ್ಲರಗಲೈಕೆ ಕಣ್ಣ ನೀರ್ಗಳಂ 


ಮಿಡಿವ ಬಹು ಪ್ರಕಾರಜನಸಂಕಟಮೊಪ್ಪಿ ದುದಾ ಪ್ರಯಾಣದೊಳ್‌ 199 
ಎಂಬ ಪದ್ಯ ಹೊಸ ಸೂಜಿಕಲ್ಲಿನಂತಿದೆ ; ಸಂಸಾರ ಸಾರೋದಯನೆಂಬ ತನ್ನ ಬಿರು 
ದನ್ನು ಪಂಪ ಇಂಥ ಕಡೆಗಳಲ್ಲಿ ನೆನಪಿಸಿಕೊಟ್ಟು ಸಾರ್ಥಕಪಡಿಸುತ್ತಿರಸತ 
ಬೆನ್ನಿ ಚ ಬರುವ ಇನ್ನೊ '೦ದು ಮಾರ್ಮಿಕ ಪ ಪ್ರಸಂಗ ಶ್ರಿೀಮತಿ- -ವಜ್ರಜಂಘರ ಸಹ 
ಮರಣದ ಅಪೂರ್ವ ಚಿತ್ರಣ. ಇಲ್ಲ ಕಥೆ ಘಟನೆ ಎಲ್ಲ ಮೂಲಕ್ಕೆ ನಿಷ್ಠವಾಗಿ 
ಸಾಗಿದೆಯಾದರೂ ಅಲ್ಲಿನ ಬೋಳು ಬೋಳಾದ ಬಯಂಲು ಇಲ್ಲಿ ವಸಂತೋದ್ಯಾನವಾಗಿ 
ಪರಿವರ್ತಿತವಾಗಿದೆ. ಪೂರ್ವಪು. ದಲ್ಲಿಯೂ ಇದಂ ವಿಸ್ತಾರವಾದ ಭೂವಿಂಕೆಯ 
ಮೇಲೆ ಗಟ್ಟಿಯಾಗಿ ನಿಂತಿದೆ ೫ ಜಿನಸೇನರದಂ ಗೊಮ್ಮಟ ಲ್ಪ, ಪಂಪನದಂ ಶಿಲಾ 
ಬಾಲಿಕೆಯನ್ನು ಬಿಡಿಸುವ ಸೂಕ್ಷ್ಮ ಕೆತ್ತನೆ. ಪಂಪನಲಿ ಭವೃತೆಯೊಂದಿಗೆ ಲಾಲಿ 


'ತ್ಯವೂ ವ್ಯಕ್ತವಾಗಿದೆ. 


A 


೬ 10% 


ಇದಂವರೆಗಿನ ತೌಲನಿಕ ಸಮಾಕ್ಷೆಯಿಂದ ತಿಳಿದು. ಬರುವಂತೆ ಜಿನಸೇನರ 
ಪೂರ್ವಪು ದಲ್ಲಿ ಉದ್ದಕ್ಕೂ ಸುವರ್ಣ ರೇಖೆಖಯಾಗಿ ಮಿಂಚುವ ವಿಸ್ಮಯಾದ್ಟುತ 
ಗಳನ್ನು ಉಳಿಸಿಕೊಂಡಿರುವ ಪಂಪ, ಒಂದು ಕೈ ಮಿಗಿಲಾಗುವಂತೆ ಅದಕ್ಕೆ ನಯ 
ನುಣುಪು ಕೊಟ್ಟಿದ್ದಾನೆ. ಪಂಪ ಒಂದು ಯುಗದ ಕವಿಯೂ ಆದ್ದರಿಂದ ಅಲ್ಲಲ್ಲಿ 
ಮೌಲ್ಯಗಳನ್ನೂ ಧ ೈನಿಸಿದ್ದಾನೆ. ಸಂಸ್ಕೃತದಿಂದ ಪೂರ್ವಪು.ವನ್ನು ಕನ್ನ ಡಕ್ಕೆ ತರು 
ವಲ್ಲಿ, ಸ್ಲೂಲನೋಟಕ್ಕೆ ಮೂಲವನ್ನು ಸಾಕಷ್ಟ ನಿಷ್ಠೆ ' ಯಿಂದ ಅನುಸಂಸಿರು. 
ಹಾಗೆ ತೋರುತ್ತದೆ. ಕೇವಲ ತೌಲನಿಕ ಸ್ನರ 'ಸೂಕ್ಷಾ ವಲೋಕನದಿಂದ 
ಪಂಪ ಹಲವಾರು ಮಾರ್ಪಾಟ: ಮಾಡಿಕೊಂಡಿರುವುದು ಸಷ ವಾಗುತ್ತದೆ : 


ಎಟ ಹತ 

೬. . ಕೆಲವು ಸಲ ಮೂಲವನ್ನು ಬಿಡುತ್ತಾನೆ. 

ಈ; ಒಮ್ಮೊವೆ ಮ್ಮ್ಮೆ ಪೂರ್ತಿ ಹೊಸದ ನ್ನ್ನು ಸೇರಿಸುತ್ತಾನೆ ; ಭರತನ ರಾಣಿಯರ 
ಪುಷ ನ್ಟ ಚಿದ ತ 


ಪಂಪ-ಜಿನಸೇನ : ತೌಲನಿಕ ಅಧ್ಯಯನ 23 


ಆ 


ಮೂಲದಲ್ಲಿರುವುದನ್ನು ಅಲ್ಲಲ್ಲಿ ಸಂಗ್ರಹಿಸುತ್ತಾನೆ. 

ಅಪರೂಪಕ್ಕೆ ಮೂಲದಲ್ಲಿರುವುದನ್ನು ಲಂಬಿಸುತ್ತಾನೆ. 
ಮೂಲದಲ್ಲಿರುವ ಸಂಸ್ಕೃತ ಶಬ್ದಗಳನ್ನು ಹಾಗೇ ಉಳಿಸಿಕೊಂಡರಿ 
ಕನ್ನಡಕ್ಕೆ ಅಳವಡಿಸುವುದುಂಟು. 


2 


6. ಮೂಲದ ಸಂಸ್ಕೃತಕ್ಕೆ ಪರ್ಯಾಯವಾಗಿ ಕನ್ನಡ ಮಾತುಗಳನ್ನು ಬಳಸುವು 
ದುಂಟು. 


7. ಇಡೀ ಪದ್ಯ / ಗದ್ಯ ವಲದ ಮಾರ್ದನಿಯಾಗಿರಂವಾಗಲೂ, 
ಒಮ್ಮೊಮ್ಮೆ ಪದ್ಯದ ಒಡಲಲ್ಲೊಂದು ಹೊಸ ಅಭಿಪ್ರಾಯದ ಪುಟ್ಟ 
ಮಾತು ಸೇರುವುದುಂಟು. 


ವಾಸ್ತವವಾಗಿ ಈ ಅಂಶಗಳಲ್ಲಿ ಕೆಲವು ಒಂದಕ್ಕೊಂದು ಹೊಂದಿಕೊಂಡಿರುತ್ತವೆ ; 
ಸಂಕ್ಷೇಪಿಸುವಾಗ ಕೆಲವನ್ನು ಬಿಡಬೇಕಾಗುತ್ತದೆ, ವಿಸ್ತರಿಸುವಾಗ ಹೊಸದನ್ನು 
ಸೇರಿಸಬೇಕಾಗುತ್ತದೆ. ಪಂಪನ ಸಂಕ್ಷೇಪಿಸುವಿಕೆಯ ಸ್ವರೂಪ ಎಂತಹುದೆಂಬುದನ್ನು 
ಆದಿಪುರಾಣದ ಆರಂಭದಲ್ಲಿಯೇ ಕಾಣಬಹುದು. ಜಿನಸೇನರ ಪೂರ್ವ ಪುರಾಣದಂತೆ 
ಪಂಪನ ಆದಿಪುರಾಣವೂ ಆದಿದೇವನ ಎರಡನೆಯ ಭವವಾದ ಮಹಾಬಲನಿಂದ 
ಪ್ರಾರಂಭವಾಗುತ್ತದೆ, ಇದರಲ್ಲಿ ವ್ಯತ್ಯಾಸವಿಲ್ಲ. ವ್ಯತ್ಕಾಸವೆಲ್ಲ ಅದ.ವರೆಗಿನ 
ಆರಂಭದ ನಿರ ಾ:ಪಣೆಯನ್ನು ಪಂಪ ಮೊಟಕುಗೊಳಿಸಿದ್ದರಲ್ಲಿದೆ. ಪೂರ್ವಪುರಾಣ 
ದಲ್ಲಿ ಜಿನಸೇನರಂ ಮಹಾಬಲನ ಕಥೆಗೆ ತೊಡಗುವುದು ನಾಲ್ಕನೆಯ ಪರ್ವದ 
ಉತ್ತರಾರ್ಧದಲ್ಲಿ? ಆ ವೇಳೆಗೆ 3] ಪರ್ವಗಳೂ 743 ಶ್ಲೋಕಗಳೂ ಮುಗಿದಿರು 
ತ್ತವೆ. ಪಂಪ ತನ್ನ ಕಾವ್ಯಾರಂಭದಲ್ಲಿಯೇ ಮಹಾಬಲನ ಚರಿತೆಗೆ ತೊಡಗುತ್ತಾನೆ.*' 
ಸಂಸ್ಕೃತ ಪೂರ್ವ ಪುರಾಣಕ್ಕೆ ಆ ಬಗೆಯ ವಿಸ್ತಾರವಾದ ಪೂರ್ವ ಪೀಠಿಕೆಯ ಆಗತ್ಯ 
ವಿತ್ತು. ಏಕೆಂದರೆ ಅದು ತ್ರಿಷಷಿ ¥ ಶಲಾಕಾ ಪುರುಷರ ಇಡೀ ಮಹಾಪುರಾಣಕ್ಕೆ 
ಪ್ರಾರಂಭವಾಗಿ ನಿಲ್ಲ: ವಂತಹುದು. ಕನ್ನಡದಲ್ಲಿ ಈ ಸುದೀರ್ಫ್ಥ ಕಥನದ ಆವಶ್ಯಕತೆ 
ಯಿಲ್ಲ. ಕನ್ನಡ ಆದಿಪು. ಕೇವಲ ಒಬ್ಬ ತೀರ್ಥಂಕರನ ಚರಿತೆ. ಇಲ್ಲಿಗೆ ಎಷ್ಟು 
ಬೇಕೋ ಅಷ್ಟನ್ನು ಮಾತ್ರ ಇಟೂಕೊಂಡಂ, ಉಳಿದ ದೊಡ್ಡ ಹೊರೆಯನ್ನು 
ತಗ್ಗಿಸುವಲ್ಲಿ ಪಂಪನ ಸಂಗ್ರಹಗಂಣ ಸಾಮರ್ಥ್ಯದ ಜತೆಗೆ ಔಚಿತ್ಯಜ್ಞಾನವೂ 
ಪ್ರಕಟವಾಗಿದೆ. ಇದರೊಂದಿಗೇ ತೌಲನಿಕ ವಿಮರ್ಶಕರು ಮುಖ್ಯವಾಗಿ ಗಮನಿಸ 
ಬೇಕಾದುದು ಪಂಪನಿಗೆ ಕಾವ್ಯವಸ್ತುವಿನ ಮೇಲಿರುವ ಪ್ರಚಂಡ ಹಿಡಿತ. ಜಿನಸೇನಾ 
ಚಾರ್ಯ ವಿರಚಿತ ಹತ್ತು ಸಾವಿರ ಶ್ಲೋಕ ಪ್ರಮಾಣದ ಪೂರ್ವ ಪುರಾಣದ ಬೃಹತ್ತನ್ನು 
ಪಂಪ 1630 ಪದ್ಮಗಳಿಗೆ ಮತ್ತು ಗದ್ಯಕ್ಕೆ ಅಳವಡಿಸಿದ್ದಾನೆ. ಪೂರ್ವ ಪುರಾಣದ 
ಸಾರ ಮತ್ತು ಸ್ವಾರಸ್ಯ ಕೆಡದಂತೆ ಈ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ. 


ಪಂಪ ಮೂಲ ಕಥೆಯನ್ನು ಹೇಗೆ ಲಂಬಿಸುತ್ತಾನೆಂಬುದಕ್ಕೆ ನೀಲಾಂಜನೆಯ 
ನೃತ್ಯಪ್ರಸಂಗ ತಕ್ಕ ನಿದರ್ಶನವಾಗಿದೆ. ಪೂರ್ವ ಪು.ದಲ್ಲಿ “ಒಂದು ದಿನ ಮಹಾ 
ಸಭಾ ಮಧ್ಯದಲ್ಲಿ ಅನೇಕ ರಾಜರಿಂದ ಸುತ್ತುವರಿದ ಆದಿನಾಥನು ಸೂರ್ಯನು ನಿಷಧ 
ಪರ್ವತದ ತಪ್ಪಲನ್ನು ಹೊಂದುವಂತೆ ಸಿಂಹಾಸನದಲ್ಲಿ ಕುಳಿತನು” ಎಂದು ಒಂದೇ 
ಒಂದು ಶ್ಲೋಕದಲ್ಲಿ ಹೇಳಿರುವುದನ್ನು ಪಂಪ ಎಂಟು ಪದ್ಯಗಳಿಗೆ ವಿಸ್ತರಿಸಿ ಸುಂದರ 
ವಾದ' ಭೂಮಿಕೆ ನಿರ್ಮಿಸಿದ್ದಾನೆ ಇದರಲ್ಲಿ ಸವಂಕಾಲೀನ ರಾಜಾಸ್ಥಾನದ ಕಟ್ಟು 
ಪಾಡುಗಳನ್ನು ಕೂಡ ಕೊಟ್ಟಿದ್ದಾನೆ... ಪೂರ್ವ ಪುರಾಣದಲ್ಲಿ ಆದಿದೇವನ 
ಒಡ್ಡೋಲಗಕ್ಕೆ ಬಂದ ದೇವೇಂದ್ರನು ಸ್ವಯಿಚ್ಛೆಯಿಂದ ಮೊದಲು ಅಪ್ಪರ ಸ್ತ್ರೀಯರ 
ನೃತ್ಯವನ್ನು ಪ್ರಯೋಗಿಸಿ, ಸ್ವಾವಿಯ ಮನಸ್ಸಂತೋಷಪಡಿಸುತ್ತಾನೆ ; ಅನಂತರ 
ಆದಿದೇವನಿಗೆ ವೈರಾಗ್ಯವನ್ನುಂಟುಮಾಡಲು "ಸ್ವಲ್ಪ ಆಯುಷ್ಯವುಳ್ಳ ಸ್ತ್ರೀಪಾತ್ರ 
ವನ್ನು ನರ್ತನಕ್ಕೆ ಪ್ರಯೋಗಿಸಿದನು” ಎಂದು ತೀರ ವಾಚ್ಯವಾಗಿಸಿದ ನಿರೂಪಣೆ 
ಯಾದೆ? ಅ ವ್ಯಕ್ತವಾದ, ವರದಿ ರೂಪದ ಈ ವಿವರಣೆ ಹುಟ್ಟು ಕವಿಯಾದ 
ಪಂಪನಿಗೆ ಹಿಡಿಸಲಿಲ್ಲ. ' ಪೂರ್ವ ಪುರಾಣದ ತಿರುಳನ್ನು ತಿದ್ದಿ ತೀಡಿ ಪ್ರಬಲವಾದ 
ಅಭಿವ್ಯಕ್ತಿಯಾಗುವಂತೆ ಚೂಪುಗೊಳಿಸಿದ್ದಾನೆ ; ಜತೆಗೆ ವೈರಾಗ್ಯಕ್ಕೆ ಅವಧಾರಣೆ 
ಕೊಟ್ಟು ಬ ಇಡೀ ಸಂನಿವೇಶಕ್ಕೆ ನಾಟಕದ ಕಳೆ ಕಟ್ಟಿ ದ್ದಾನೆ. ಎರಡು ಸಲ ನೃತ್ಯ ನಡೆ 
ಯುವುದನ್ನು ತಪಿ ಸಿ, ಒಂದೇ ಸಲ ನೃತ್ಯ ಕಾರ್ಯಕ್ರಮ ನಡೆದಂತೆ ಪಂಪ ಬದಲಾ 
ಯಿಸಿದ್ದಾನೆ; ಈ ನಾಟ್ಯವನ್ನು ಏರ್ಪಡಿಸುವ ಮೊದಲು ಇಂದ್ರನು ಆದಿದೇವನಲ್ಲಿ 
ಅಪ್ಪಣೆ ಬೇಡಿ ಒಪ್ಪಿಗೆ ಪಡೆಯುತ್ತಾನೆ.” ಪಂಪ ಕೊಟ್ಟಿರುವ ಈ ತಿರುವು ಕೂಡ 
ಉಚಿತವಾಗಿದೆ. ಇದಕ್ಕಿಂತ ಇನ್ನೂ ಮಹತ್ತರವಾದ ಪಂಪನ ವಕಾರ್ಪಾಟೆಂದರೆ, 
ನೀಲಾಂಜನೆ ಅಲ್ಫಾಯುವಾಗಿದ್ದ ಳೆಂಬುದನ್ನು ಪೊರ್ವ ಪುರಾಣದಲ್ಲಿ ಆಕೆಯ ನಾಟ್ಕ 
ಪ್ರವೇಶಕ್ಕೂ ಮೊದಲೇ ಹೇಳಿರುವುದನ್ನು ತಪ್ಪಿಸಿ, ನೃತ್ಯಾವಸರದ ಆಯತ ವೇಳೆ 
ಯಲ್ಲಷ್ಟೇ ಸೂಚಿಸಿರುವುದು. ಕರ್ವುಯೋಗಿಯಕಾದ ಜಿನಸೇನರಿಗೂ, ಕಾವ್ಶಯೋಗಿ 
ಯಾದ ಪಂಪನಿಗೂ ಇರುವ ಸೃಜನ ಶಕ್ತಿಯ ಅಂತರವನ್ನು ಈ ಮಾರ್ಪಾಟು ಹರಳು 
ಗೊಳಿಸಿದೆ. ಪೂರ್ವಪು.ದಲ್ಲಿ ಆರು ಶ್ಲೋಕಗಳಲ್ಲಿರುವಃ ಈ ನ್ನತ್ಯ ವರ್ಣನೆ 

ಪ ಮೂವತ್ತು ಪದ್ಯಗಳಲ್ಲಿ ರಸಭಟ್ಟೆಯಿಳಿಸಿದ್ದಾನೆ >» ಪಂಪ ಹಲವು 
ಕಲೆಗಳಲ್ಲಿ ಅಭಿಜ್ಞ, ಲಲಿತ ಕಲೆಗಳಲ್ಲಿ ಪರಿಶ್ರಮವುಳಾ ತ. ನೃತ್ಯ ಸಂಗೀತ ಶಿಲ್ಪಾದಿ 

ಗ 


ಪಂಪ_ಜಿನಸೇನ - ತಾಲನಿಕ ಅಧ್ಯಯನ 25 


ಯಾವುದೇ ಭಾಷೆಯ ಯಾವ ಮಹಾಕವಿಗೂ ಇರುವ ಏಕೆ ಕ ಅಭಿವ್ಯಕ್ತಿ 
ಮಾಧ್ಯಮ ಭಾಷೆ. ಕವಿಯ ಎಲ್ಲ ಸೃಜನ ಸಾಮರ್ಥ್ಯವೂ ಆಯಾ ಭಾಷೆಯಲ್ಲೇ 
ಸಂಭವಿಸಬೇಕು. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯ ಬಿಗಿ ಬನಿ ಬಿಬ್ಬೋಕ 
ಮೊನಚು ಮತ್ತು ಬಾಗಂ ಬಳುಕುಗಳನ್ನು ಪಂಪ ದಂಡಿಸಿಕೊಂಡು ಸೂರೆ ಮಾಡಿರುವ 
ರೀತಿ ಅನನ್ಯವೆನಿಸುವಂತಹುದು. ಹಿತಮಿತವಾದ ಪ್ರಸನ್ನ ಮಾತುಗಾರಿಕೆಯ 
ಮೂಲಕ ಕನ್ನಡ ನುಡಿ ಜಾಣ ಪಂಪ ದೊಡ್ಡ ದನ್ನು ಸಾಧಿಸಿರುವುದು ನ್ನಡದ 
ಭಾಗ್ಯ. ಸಂಪೂರ್ವ ಪು.ಕ ಆದಿಪುವಾಗಿ ಅವತರಿಸುವಂತೆ ತನ್ನ ಸೃಜನ ಶಕ್ತಿಯನ್ನು 
ಅದಕ್ಕೆ ಪಂಪ ಒಡ್ಡಿದ ರೀತಿ ಪರಿಭಾವ್ಯವಾದುದು. ಪೂರ್ವಪು.ದ ವಿಸ್ತೃತವಾದ 
ಕಥೆಯನ್ನು ಸಂಸ್ಕೃತದಿಂದ ಕನ ಡಕ್ಕೆ ಹೊರಳಿಸುವಾಗ ಪಂಪಕವಿ ಸ್ಟಾ ರಸ್ಯದೊಂದಿಗೆ 
ಸೊಗಸನ್ನೂ ಹೊಳೆಯಿಸಿರುವ ಭಾಗಗಳಲ್ಲಿ ಬಾಹುಬಲಿಯ ವೈರಾಗ್ಯ ಪ್ರಸಂಗ 
ಪ್ರಮುಖವಾದುದು. ಹೊಳಪಿನೊಂದಿಗೆ ಹೊಸತನವನ್ನೂ ಪ್ರಕಟಿಸಿರುವ 
ಪದ್ಯಗಳನ್ನು ಮಾತ್ರ ಗಮನಿಸಿದರೆ ಸಾಕು, ಈ ಅಂಶಕ್ಕೆ ಪಂಜು ಹಿಡಿದಂತಾಗುತ್ತದೆ. 


“ರೆಪ್ಪೆ ಹೊಡೆಯದಿರುವುದೂ ಶಾಂತವೂ ಗಂಭೀರವೂ ಆದ ದೃಷ್ಟಿಯನ್ನು 
ಹೊಂದಿರುವ ಭುಜಬಲಿಯು ದೃಷ್ಠಿ ಯುದ್ಧದಲ್ಲಿ ಶೀಘ್ರವಾಗಿ ಜಯವನ್ನು 
ಹೊಂದಿದನ;' ಎಂದು ಪೂರ್ವಪು.ದ ವಿವರಣೆ (36-51). ಈ ಭಾವವನ್ನು ಪಂಪ 
ಪ್ರತಿಬಿಂಬಿಸಿರುವುದು ಹೀಗೆ : 

ಲಲಿತಮುಖಸರಸಿಜಂ ನಿ 
ಶ್ಚಳಪಕ್ಷ್ಮಂ ಸ್ತಿಮಿತ ತಾರಕಂ ಭುಜಬಲಿ ಕ 
ಳೆ ತವೆ ಪೀರ್ವವೊಲೇ ನಿ 
ಶ್ಚಳತನು ನಡೆ ನೋಡೆ ಭರತರಾಜಂ ಸೋಲ್ತಂ ॥ 14-105 
ನಿರ್ನಿಮೋಷಾಂ ಎಂಬುದಕ್ಕೆ ನಿಶ್ಚಳ ಪಕ್ಷ್ಮಂ ಎಂಬ ಸಮಾನಾರ್ಥಕ ಸಂಸ್ಕೃತ 
ಪರ್ಯಾಯ ಶಬ್ದ ಬಳಕೆಯಾಗಿರುವುದನ್ನು ಬಿಟ್ಟರೆ ಇಡೀ ಪದ್ಯ ಬೇರೆ ಆಕಾರ ತಳೆದಿದೆ. 
“ಬಾಹುಬಲಿ ಜಯ ಪಡೆದನು' (ಜಯಂ ಪ್ರಾಪ) ಎಂಬ ವಿಜಯೋಕ್ತಿಗೆ ಬದಲಾಗಿ 
ಪಂಪ ಇಲ್ಲಿ "ಭರತರಾಜ ಸೋತನು' ಎನ್ನುತ್ತಾನೆ. ಇಡೀ ಪದ್ಯಕ್ಕೆ ಹಣತೆ 
ಹಚ್ಚಿಟ್ಟಿಂತಿರುವ *ಕಣ್ಣೊಳೆ ತವೆ ಪೀರ್ವವೊಲ್‌' ಎಂಬ ನುಡಿ ನಾಣ್ಯ ಪಂಪನ 
ಟಂಕಸಾಲೆಯಿಂದ ಬಂದದ್ದು ಸ 
ಪೂರ್ವ ಪು. ; ಜಲಯುದ್ಧದಲ್ಲಿ ಗರ್ವಿಷ್ಮರಾಗಿ ಸರೋವರ ಹೊಕ್ಕು ದಿಗ್ಗಜ 
ಗಳಂತೆ ಉನ್ಹತೋಳುಗಳಿಂದ ಜಲಸೇಚನೆ ಮಾಡಿ 
ಕೊಂಡರು (36-53) 
ಆದಿ ಪ್ರ.: ಸಲಗಗಳರಡು ಸರೋವರದ ನೀರನ್ನು ವಿಲಾಸದಿಂದ 
ಹೊಗುವಂತೆ. ಆವರದಿ:ವ ಹೊಕ್ಕು, ಕೆಮಲಕೇಸರ 


26 ಸಾಧನೆ 


ರಜದಿಂದ ಹೊಂಬಣ್ಣವಾದ ತಿಳಿನೀರನ್ನು ಎರಚಾಡಿದರು 
(14-100) 


ಮಲದಲ್ಲಿಲ್ಲದಿದ್ದರೂ ಪಂಪ ತನ್ನ ಪ್ರತಿಭಾಕಮ್ಮಟದಲ್ಲಿ ಸೃಷ್ಟಿಸಿದ್ದ ಇಲ್ಲಿದೆ: 
"ಭರತನ ಮುಖದಲ್ಲಿ ಹಬ್ಬಿದ ಉಗ್ರವಾದ ಕೋಪಾಗ್ಲಿಯನ್ನು ನಂದಿಸಲೋ 
ಎಂಬಂತೆ ಮರಕತಮಣಿ ವರ್ಣದ ಬಾಹುಬಲಿ ಆನೆಯ ಸೊಂಡಿಲಂತಿದ್ದ ಕೈಗಳಿಂದ 
ತಿಳಿನೀರನ್ನು ಒಡನೊಡನೆ ತುಳುಕಾಡಿದನು” (14-107); ಭರತೇಶ್ವರನ. 506 
ಬಿಲ್ಲುಗಳಷ್ಟು ಎತ್ತರವುಳ್ಳ ವನಂ, ಬಾಹುಬಲಿ 525 ಬಿಲ್ಲುಗಳತ್ತರದವನಂ 
(14-107ವ). 


ಪೂರ್ವ ಪು.: ಭರತೇಶ ರನು ಎರಚಿದ ನೀರು ಉನ್ನತವಾದ ಬಾಹುಬಲಿಯ 
ಮುಖವು ದೂರವಾಗಿದ್ದು ದರಿಂದ ಆದನ್ನು ಹೊಂದದೆ 
ಸಮೀಪದಲ್ಲಿ ಬಿದ್ದಿತು (36-55). 


ಆದಿ ಪು. : (ಭರತನು) ವೇಗದಿಂದ ತುಳುಕಿದ ನೀರು ಬಾಹುಬಲಿಯ 
ಎದೆಯಮೇಲೆ ಮುತ್ತಿನ ಹಾರದ ಕಿರಣಗಳ ಕಾಂತಿಯನ್ನೂ 
ವಹಿಸಿತು. ದುರ್ಧರವಾದ ಜಲಯಂದ್ಧವೂ ಭರತ 
ಚಕ್ರವರ್ಶಿಗೆ ವಿಶೇಷವಾಗಿ ಪರಿಭವವನ್ನೂ ತಂದಿತು. 
(14-108) 


ರಾಜ್ಯಮೋಹಾವಿಷ್ಟನಾಗಿ ಒಡಹಂಟ್ಟಿದವನ ಮೇಲಣ ಚಕ್ರರತ್ನ ವನ್ನು ಭರತ 
ಪ್ರಯೋಗಿಸಿದಮೇಲೆ ಬಾಹುಬಲಿ ಅಂತರ್ಮ೯ಖಿಯಾಗಿ ಚಿಂತಿಸುತ್ತಾನೆ. ಈ 
"ಸ್ವಗತ ಲಹರಿಯಲ್ಲಿ ಪಂಪ ಮೂಲದ ಚಿನ್ನದ ಒಡವೆಗೆ ಕೆಲವು ಹೊಸ ವಜ್ರದ 
ಹರಳುಗಳನ್ನು ಕೂಡಿಸಿದ್ದಾನೆ. ಆವುಗಳಲ್ಲಿ 14121, 422, 132, 133 
ವೊದಲಾದ ಪದ್ಯಗಳು ವಿಶಿಷ್ಟವಾಗಿದ್ದು ಪಂಪನಿಗೆ ಮಹಾಕವಿ ಪಟ ವನ್ನು 
ಗಟ್ಟಿಯಾಗಿಸುತ್ತವೆ, ಇಲ್ಲಿರುವ ವಿನೂತನ ಸ್ವೋಪಜ್ಞ ಕಲ್ಪನೆಯ ಶ್ರೀ 
ಪಂಪನ ಪ್ರತಿಭೆಯ ಅತ್ಯುನ್ನತಿಯನ್ನು ಸಾರುವಂತಹುದಾಗಿದೆ. 


(8 
1 
) 
(೧9 
[oP 


ನಿಜಪಾದಾಂಬುರುಹಕ್ಕೆ ಪಾದ್ಯವಿಧಿಯಂ ನೇತ್ರಾಂಬುವಿಂ ಮಾಡುವ 
ಗ್ರಜನತ್ಯುನ್ನತಮಪ್ಪ ಮಸ್ತಕದ ಮೇಗೋರಂತೆ ಪಾಯ್ವಾತ್ಮಬಾ 
ಪ್ರಜಳೌಘಂಗಳಿನಂದು ಬಾಹುಬಲಿ ತನ್ನಿಂದಂ ನಿಧೀಶಂಗೆ ವಂ 

ಶಜ ರಾಜ್ಯಾಭಿಷವೋತ್ಸವಂ ನೆಗಟ್ಟುದೆಂಬಾಶಂಕೆಯಂ ಮಾಡಿದಂ । 198 


ಪ್ರ ಪದ್ಯ ಗರ್ಭಿೀಕರಿಸಿಕೊಂಡಿರುವ, ಪರಿಭಾವಿಸಿದಷ್ಟೂ ಮಾಸದ ಚೆಲುವಿನ ಚಿತ್ರ 
ಯಾವುದೇ ಕೆವಿಗೆ ಗೌರವ ತರಂವಂತಹುದಾಗಿದೆ. 


: ಪಂಪ-ಜಿನಸೇನ : ತೌಲನಿಕ ಅಧ್ಯಯನ 27 


" ಆದಿಪು.ದಲ್ಲಿ ತುಂಬ ಜನಪ್ರಿಯವಾಗಿರುವ ಪದ್ಮಗಳಲ್ಲೊಂದು 14-130 
ನೆಯ ಪದ್ಯ. ಇದಕ್ಕೆ ಪೂರ್ವಪು.ದ 36-97ನೆಯ ಪದ್ಯ (ಶ್ಲೋಕ) ಸ್ಪೂರ್ತಿ 
ಕೊಟ್ಟಿದ್ದರೂ ಪಂಪ ಅದಕ್ಕೆ ಬಾಣವಾಣಿಯ ಬಣ್ಣಕಟ್ಟಿ ಇಡೀ ಪದ್ಯ ಹೊಸ 
ಅರ್ಥಕೋಶದಿಂದ ತಂಂಬಿಕೊಳು ವಂತೆ, ಚಿಂತಿಸಿದಂತೆಲ್ಲಾ ಅರ್ಥ ಸಂರಂಳಿ ಬಿಚ್ಚಿ 
ಕೊಳ್ಳುತ್ತಾ ಹೋಗಂವಂತೆ ಕಾಯಕಲ್ಪವೆಸಗಿದ್ದಾನೆ. 


ಅ. 


ಸಮಾರೋಪ : 


ಈಗಾಗಲೇ ಹೇಳಿರುವಂತೆ ಪೂರ್ವಪು.ವೂ ಉನ್ನತವಾದ ಕಾವ್ಯವೇ. 
18 ವರ್ಣನೆಗಳು, ಆಲಂಕಾರ, ಛುದಸ್ಸೃ, ರೀತಿ, ಪಾತ್ರಚಿತ್ರಣ--ಸುವ್ಯವಸ್ಥಿತ 
ವಾಗಿದೆ. ಜಿನಸೇನರಿಗೆ ಕಾವ್ಯದ ಪರಿಕಲ್ಪನೆಯೂ ಸ್ಪಷ್ಟವಾಗಿದೆ ; ಇದಕ್ಕೆ ಅವರ 
ಹೇಳಿಕೆಗಳು ದಿಕ್‌ಸೂಚಿಯಾಗಿವೆ. ಪೂರ್ವ ಪು.ದ ಮೊದಲನೆಯ ಪರ್ವದಲ್ಲಿ ಶ್ಲೋಕ 
61 ರಿಂದ 106ರವರೆಗೆ ಬರುವ 45 ಶ್ಲೋಕಗಳು ಕವಿ-ಕಾವ್ಯ ಜಿಜ್ಞಾಸೆಗೆ ಮಾಸಲು. 
ಪೂರ್ವಪು.ದ ಇನ್ನೂ ಅನೇಕ ಶ್ಲೊ ೇಕಗಳಲ್ಲಿ ಇಂಥ ಅಭಿಪ್ರಾಯ ಹೊಳಲುಗೊಟ್ಟಿದೆ. 
ಒಟ್ಟಾರೆ ಜಿನಸೇನರು ಪೂರ್ವಪು.ವನ್ನು ಕಾವ್ಯವನ್ನಾಗಿಸಂವಲ್ಲಿ ಸಾಕಷ್ಟು ಯಶಸ್ವಿ 
ಯಾಗಿದ್ದಾರೆ. ಆದರೆ ಜಿನಸೇನರ ದಾರಿ ಗುರಿ ಧೋರಣೆ ಮನೋಧರ್ಮ ಬೇರೆ 
ನೆಲೆಗೆ ಸೇರಿದ್ದು. ಅವರ ಕೇಂದ್ರಪ್ರಜ್ಞೆ ಕ್ರಿಯಾಶೀಲವಾಗುವುದು ಕಾವ್ಯೇತರ 
ಕಾರಣದ ಭಿನ್ನಭೂಮಿಕೆಯಲ್ಲಿ. ಅವರ ಕಣ್ಮುಂದೆ ಇರುವುದು ವ್ಯಾಸ, ವಾಲ್ಮೀಕಿ, 
ಕಾಲಿದಾಸರಂಥವರ ಕಾವ್ಯಗಳಲ್ಲ. ಜಿನಸೇನರು ಕೃತಿರಚನೆ ಮಾಡುತ್ತಿರುವುದು 
ಜಿನಾಗಮಪ್ರೇಮಿಗಳಾದ ಭವ್ಯಜನಸ್ತೋಮಕ್ಕೆ. ಅದರಿಂದಾಗಿ ಪೂರ್ವಪು.ದಲ್ಲಿ 
ಕಾವ್ಯವಿದ್ದರೂ ಅದು ಎರಡನೆಯ ಪಾತಳಿಯಲ್ಲಿ ಚಲಿಸುತ್ತದೆ. ಅಂದರೆ ಸೈದ್ಧಾಂತಿಕ 
ಒಲವಿನಿಂದಾಗಿ ಧರ್ಮಪ್ರಚಾರಕ ಧ್ವನಿ ಬೇಗ ಕೇಳುತ್ತದೆ. ಆದರೆ ತೌಲನಿಕ 
ವಿಮರ್ಶಕರು ಪಂಪನನ್ನು ಮೇಲೆತ್ತುವ ಭರದಲ್ಲಿ ಜಿನಸೇನರನ್ನು ಕೆಳಕ್ಕೆ ಶ್ರಿ ಹಾಕುವ 
ಅಪಾಯವಿರುತ್ತದೆ. ಸಂಸ್ಕೃತ ಪ್ರಾಕೃತಗಳಲ್ಲಿ ನಿಷ್ಣಾತರಾದ ಜಿನಸೇನರು 
ರಸಯಷಿ ; ಅವರು ಪ್ರಾಯಃ ಕನ್ನಡವನ್ನೂ ಬಲ್ಲವರಾಗಿದ್ದರಂ. ಅಂಥ ಪ್ರತಿಷ್ಠಿತ 
ರಿಂದ ರಚಿತವಾದ ಕ ತಿಯನ್ನು ಆರಿಸಿಕೊಂಡಿದ್ದರಿಂದ ಪಂಪನಿಗೆ ಸಿಂಹ ಅರಣ್ಯ 
ಹೊಕ್ಕಂತಾಗಿದೆ. 


ಆದರೂ ಜೀನಸೇನರ ಶ್ಲೋಕಗಳ ಬೆಳಕಿನೆದುರಂ ಒಮ್ಮೊಮ್ಮೆ ಪಂಪನ 


ಪದ್ಯಗಳು ಮ್ಲಾನವಾಗುವುದುಂಟು. ಪಂಪನ ಕಾವ್ಯ ಪೂರ್ವಪು. ದೆದರು 


ಮಸಂಳಿಸಿರುವ ಕೆಲವು ಭಾಗಗಳಂಂಟು. ಆ ಅಂಶವನ್ನೂ ಸಂತೋಷಿಸಿಯಾದರೂ 
ಇಂಥ ಸಂಪ್ರಬಂಧದಲ್ಲಿ ಹೇಳಬೇಕಾದುದು ಯೋಗ್ಯವೆಂಬ ಪರಿಗ್ರಹಿಕೆಯಿಂದ 
ಮೂರು ನಿದರ್ಶನಗಳನ್ನು ಹೆಸರಿಸಂತ್ತೇನೆ: 


1-2) 


ಸಾಧನೆ 


ಭರತ-ಬುಹುಬಲಿ ಒಡಹುಟ್ಟೆ ದವರು, ಇಬ್ಬ ರೂ ಸವಂಶಕ್ತಿಯ 
ಯಂದ್ಧ ವೀರರು. ಅವರಿಬ್ಬ ರ ಪರಾಕ್ರಮಾದಿ ಜ್‌ ಪ್ರದರ್ಶನವನ್ನು 
ಜಿನಸೇಸರು ತಟಸ್ಥ ಭೂಮಿಕೆಯಲ್ಲಿ ಎಕ ವಿವರಣೆ ಕೊಟ್ಟಿ ದ್ದ ರೆ; 


. ಅವರ ತಾಟಸ್ಥ ವನ್ನು 36_57, 58 ಮೊದಲಾದ ಶ್ಲೋಕಗಳು 


ಬಿಂಬಿಸಿವೆ. ಸೋದರರಿಬ್ಬರ ಗಂಣಾವಗಂಣಗಳನ್ನು ನಿವರ೯ವಂಕಾರ 
ದಿಂದ ನಿರಾ ಬಾ ಭರತನನ್ನು ಗೆದ್ದ ಉರುಬಿನಲ್ಲಿ 
ಅನೇಕ ಸ್ಮುತಿ ನಿಂದೆಯ ಮಾತುಗಳನ್ನು ಆಡಿದನೆಂದು ಪೂರ್ವಪು. ದಲಿದೆ 


7 


[30-4 ರಿಂದ 98). ಮನುಷ್ಯ ಸ್ವಭಾವದ ಪಾತಳಿಗಳನ್ನೂ 
ಸಂಕೀರ್ಣತೆಯನ್ನೂ ಬಲ್ಲ ಮಹಾ ಕವಿಗಳು ಮಹಾತ್ಮ] ರ ಪಾತ್ರ ಗಳ 
ಲ್ಲಿರುವ ಕಪ್ಪು ವ ನ್ನ್ನ ಹೀಗೆ ವಸ್ತು ನಿಷ್ಟ ದೃಷ್ಠಿ ಯಿಂದ ಏವರಿಸು 


ತ್ತಾನೆ 


ಪಂಪನಿಗೆ ಈ ಈಪ್ರ ಸಂಗದಲ್ಲಿ ನಿರ್ಲಿಪ್ತ ನಿರೂಪ ಣೆ ಸಾಧ್ಯವಾಗಿಲ್ಲ 


[ee ಶ್‌ 


ಸೋದರರಿಬ್ಬರನ್ನೂ ಸ ಸಮಾನವಾಗಿ ಕಂಡಿಲ್ಲ. ಆದಿಪು.ದ ಈ ಭಾಗದಲ್ಲಿ 


ಮಲಿನತೆಯ ಚುಕ್ಕಿಗಳು ಕಾಣುತ್ತವೆ. ಚಕ್ರವರ್ತಿ ಭರತನ ಪಾತ್ರವನ್ನು 
ಕಳಂಕಿತಗೊಳಿಸಿ, ಬಾಹುಬಲಿಯ ಪಾತ್ರ ವನ್ನು ವೆ ಭವೀಕರಿಸಿದ್ದಾನೆ. 
ವೂರ್ವಗ್ರಹ ಪೀಡಿತನಾದ ಪಂಪ, ಬಾಹುಬಲಿಯನ್ನು ಉದಾತ್ತ್ವೀಕರಿ 
ಸಲು ಬೇಕಾದ, ಪೋಷಕ ಭಾವಪುಷ್ಟಿಗೆ ಮುತುವರ್ಜಿ ತೋರಿದ್ದಾನೆ ನೆ; 
A pd 
ಭರತನ ಮೇಲ್ಮೆಯನ್ನೂ ಸಾರವ ಪೂರ್ವಪು.ದ ಶ್ಲೋಕಗಳನ್ನು 
ತೇಲಿಸಿದಾ 2ನೆ. ಬಹುಶಃ ಪಂಪನ ಈ ಆಪ ps” ಉತ್ತರವೊ 
ಎಂಬಂತೆ ರತ್ನಾಕರ ವರ್ಣಿ "ಭರತೇಶ ವೆ ಭವ ರಚಿಸಿ ಬಾಹು 
ಬಲಿಯನ್ನು ಕೆಳಕಿ ಸಿದ್ದಾನೆ. 


ಈ ಬಗೆಯ ಪಕ್ಷಪಾತ ಧೋರಣೆಯಿಂದ ಪಂಪ ವರ್ತಿಸಿರುವುದ 
ರಲ್ಲಿ ಏನಾದರೂ ಚಾರಿತ್ರಿಕ ಧ್ವನಿಯಿದೆಯೆ? ಚಕ್ರವರ್ತಿಯನ್ನು 
ಬೀಳುಗಳೆದು ಸಾಮಂತನನ್ನು ಮೇಲೆಳೆದಿರ ುವುದರ ದಿ ಪ ವರ್ತಿ 
ಸಿರುವ ಆಶಯ ಯಾವುದು ? ಪಂಪನ ಎದೆಯಾಳದಲ್ಲಿ ಅಂದಿನ 
ರಾಷ ಕೂಟ ಚಕ್ರವರ್ತಿಯ ಆಸ್ಲಾನದಲ್ಲಿ ಎಡೆ ಸಿಗಲಿಲ್ಲವೆಂಬ ಭಾವನೆ 

ಛು ₹7) ₹್‌ಿ 
ಹೆಡೆಯೆತ್ತಿದೆಯೆ ? 


ರ್ವಪು.ದಲ್ಲಿ ಭರತನ 36-64 ನೆಯ ಶ್ಲ್ಲೊ "ಕದ ಚಿತ್ರ ಪಂಪನಲ್ಲಿ 
ಇಲ್ಲ 36-54 ರಲ್ಲಿರುವ ಭರತನ ಮ ಹಿಮೆಯನ್ನು ಪಂ 
ಅನಾಮತ್ತಾಗಿ ಮತ್ತು ನಿರ್ದಯನಾಗಿ ಬಾಹುಒಲಿಗೆ "ಎರ್ಗಾಯಿ 


fH 


ಪಂಪ-ಜಿನಸೇನ : ತೌಲನಿಕ ಅಧ್ಯಯನ | 29 


ಸಿದ್ದಾನೆ (14-108). ಅದೇ ರೀತಿ 36-59ರ ಚಿತ್ರ ಪಂಪನ 
ಸಪ್ಪೆಯಾಗಿದೆ. 


ತಿ. ಜಿನಶಿಶುವಿನ ಸ್ನಾನ ತೀರ್ಥದಲ್ಲಿ ರವಿ ಚಂದ್ರ ತಾರೆಗಳು ತೇಲುತ್ತಿದ್ದ 
: ಚಿತ್ರ ಮುಂತಾದ ಮನೋಜ್ಞವಾದ ವಿವರಗಳು ಪೂರ್ವಪು.ದಲಿ 
ಹೃದ್ಯವಾಗಿವೆ ; 13-123 ರಿಂದ 169 ರವರೆಗೆ ಶ್ಲೋಕಗಳಲ್ಲಿ ಜಿನ 
ಸೇನರು ತಲ್ಲೀನತೆಯಿಂದ ಈ ವರ್ಣನೆ ಕೊಟ್ಟಿದ್ದಾರೆ. ಪಂಪ ಇದರ 
ಚೆಲುವನ್ನು ಗ್ರಹಿಸಿಲ್ಲ, ತೀರ ಕಿರಿದಾಗಿ ಹಾರಿ ಸಾ ಎ. 


ಈ ಬಗೆಯ ಇನ್ನೂ ಕೆಲವು ದೃಷ್ಟಾಂತಗಳೊಂ ದಿಗೆ ಜಿನಸೇನರು ಮೇಲುಗೈ 

ಪಡೆದಿರುವುದನ್ನೂ ತೋರಿಸಬಹುದು. ಮನುಷ್ಯ ಜಾತಿ ತಾನೊಂದೆ ವಲಂ ಎಂಬ 

ಪಂಪನ ಪ್ರಸಿದೊ "ಕ್ರೀಿಯೂ ಜಿನಸೇನರ ಪ್ರತಿಧ್ನನಿಯೆೇ ಆಗಿದೆ. ಜಿನಸೇನರ 
ಎ ವೆ ವಿ 


ಹೆಗಲಿನಿಂದ ಕೆಳಗಿಳಿಸಿ ನೆಲದಮೇಲೆ ನಿಲ್ಲಿಸಿದಾಗ ಪಂಪ ಗಿಡ್ಡನಾಗಿ ಕಾಣುತ್ತಾನೆ; 


ಆದರೆ ಪಂಪ ಕೆಳಗಿಳಿಯುವುದು ಕಡಮೆ. ಜಿನಸೇನರ ಸೂರ್ವಪು. ಸೊಗಸಾದ, 
ಗಂಭೀರವಾದ ಸಂಸ್ಕೃತ ಶೈಲಿಯಲ್ಲಿ ರಚಿತವಾಗಿದೆ. ಕಿರಿದರಲ್ಲಿ ಹಿರಿದನ್ನ್ನ ಕಾಣಿಸುವ 
ಆ ಪಾರದರ್ಶಕ ಶೈಲಿಯನ್ನು ಮೆಚ್ಚದಿರಲು ಸಾಧ್ಯವಿಲ್ಲ. ಪಾರ್ವಪುಃ ದಲ್ಲ ಕಾವ 
ಶಕ್ತಿಯೇ ಅಲ್ಲದೆ, ಅಗಾಧವಾದ ಶಾಸ್ತ್ರಜ್ಞ್ಞಾ ನ್ಶ ಲೋಕಜ್ಞ್ಞಾ ನ ಇತಿಹಾಸ ಜ್ಞ 
ಮಾನವೀಯ ಮೌಲ್ಯ ಪ್ರತಿಪಾದಿತವಾಗಿದೆ. ಹೀಗಾಗಿ ಅದು ಧಾವಿ೯ಕ ಹಿರಿವೆಂ 
ಯೊಂದಿಗೆ ಸಾಂಸ್ಕೃ ತಕ ಮಹತ್ವ ವನ್ನೂ ಪಡೆದಿದೆ. ಪ್ರಾಚೀನ ಪರಂಪರೆಯ ಭವ್ಯ 
ಪ ಕ ಗಿಯಿವ ಇಂಥ ಮುಹಕ್ಕ ಗಳನ್ನು ತ ತನ್ನೆ ದೇಶ ಕಾಲ ಆವರಣಗಳಿಗೆ ಇಳಿಸಿ 
ಕೊಳ್ಳು ವ ಹೊಣೆಗಾರಿಕೆಯ ಕಾರ್ಯವನ್ನು ಯಶಸ ಯಾಗಿ ನಿರ್ವಹಿಸಲು ಮಹಾ 
ಸಾಮರ್ಥ್ಯ ಬೇಕಾಗುತ್ತದೆ. ಈ ಬಗೆಯ. ಪ್ರಾಕ್‌ ಪರಂಪರೆಯನ್ನು ವಿಜಯಿಯಾಗಿ 
ರೂಡಿಸ ಜು ಅಲಭ್ಯ ಭಾಗ್ಯ ಪನಿಗೆ ದೊರೆಯಿತು. ಜಿನಸೇನ ಪ್ರಣೀತವಾದ 
ವಿಸ್ತಾರವಾದ ಮೂಲ ಕಥೆಯ ಕ ಉತ್ತಮ ರೀತಿಯಲ್ಲಿ ಸಂಗ್ರಹಿಸುತ್ತಾ ಪುನ 
ಸ ಲಜಿಸಿದ ಮೊತ್ತ ಮೊದಲಿಗನೆಂಬುದು ಪಂಪನಿಗೆ ದೊರೆತ ವ ಮನ್ನಣೆ. ಸಂಸ್ಕೃತದಲ್ಲಿ 
ರುವ ಮೂಲ ಮಹಾಪ್ರತಿಭೆ ಮತ್ತೆ ಜನ್ಮಗೊಂಡುದಲ್ಲದೆ, ಕನ ಡದ ಚೈತನ್ಯವನ್ನೂ 
ಅದು ಧಾರಣ ಮಾಡಿಕೊಂಡು ಮತ್ತಷ್ಟು ಪುಷ್ಟಿಯಾಗಿದೆ. ಮೂಲಕಥೆ ಬದಲಾವಣೆ 
ಗೊಂಡಿಲ್ಲ, ಪರಿಣಾಮಗೊಂಡಿದೆ, ಸಾಣೆಗೊಂಡು ಪುನರ್ಭವಿಸಿದೆ. ಜಿನಸೇನರಲ್ಲಿ 
ಅಂತರ್ಗತವಾಗಿದ್ದ ಜೀವಸ್ವರೂಪ ದರ್ಶನ ಪಂಪನ ಪ್ರತಿಭಾ ಮೂಸೆಯಲ್ಲಿ ಇನ್ನೂ 
ಹರಳುಗೊಂಡು ಕನ್ನಡಕ್ಕೆ ಅವತರಿಸಿದೆ. ಪಂಪನಲ್ಲಿ ಅದು ಪಡೆದ ಮರುಹುಟ್ಟು Ww 
ಹರಿತ, ಹೊಳಪು ಯಾವ ಸ್ವರೂಪದ್ದೆಂದು ತೋರಿಸುವುದು ಈ ತೌಲನಿಕ 
ಪ್ರಬಂಧದ ಪ್ರೇರಣೆ. 


30 
ಪಂಪನ ಆದಿಪು.ದಲ್ಲಿ ಶಾಸ್ತ್ರ-ಧರ್ಮ ಇಲ್ಲವೆಂದಲ್ಲ; ಅದರ ವಸ್ತುವೇ - 
ಹಾಗಿರುವುದರಿಂದ ಧಾರ್ಮಿಕ ಪ್ರಕ್ರಿಯೆ ಸವಶೈದ್ಧ ವಾಗಿದೆ. ಆದರೆ ಜಾಣ 2 
ಪಂಪನ ನಿರ್ವಹಣೆಯಂ ಸೊಗಸಿನಿಂದಾಗಿ ಇಲ್ಲಿ ಶಾಸ್ತ್ರದ ಸ್ಲಾನ ಗೌಣವಾಗಿ ಕಾವ್ಯ 
ಪ್ರಧಾನವಾಗಿದೆ. ಧರ್ಮ ಮತ್ತು ಕಾವ್ಯ ಗಳ ನಡುವಣ ಅಂತರದ ಸಷ್ಟ ತಿಳಿವಳಿಕೆ 
ಪಂಪನಿಗಿತ್ತು ಇವೆರಡು ಧ್ರು ವಗಳನ್ನೂ ಕೂಡಿಸುವ, ಸೇತುವೆ ಷ್ಣ ವ ಕೆಲಸದ 


ಅಗತ್ಯ ಮತ್ತು ಮಹತ್ವವನ್ನು ಪಂಪ ಮನಗಂಡಿದ್ದಾ ನೆಂಬುದು ಕನ್ನ ಡಸ ಇಹಿತ್ಯದ 
ಸಂದರ್ಭದಲ್ಲಿ ಮುಖ್ಯವಾ; ಗುತ್ತದೆ. ಕವಿಯ ಈ ಅರಿವಿನ ಫಲವಾಗಿ ಕನ್ನ ಡಕೊ ಕ್ಯಾಂದಂ 
~~ 

ಉತ್ಕೃಷ್ಟ ಕಾವ್ಯ ದೊರೆಯಿತು : 

ಬೆಳಗುವೆನಿಲ್ಲಿ ಆಕಿಕಮನಲ್ಲಿ ಜಿನಾಗಮಮಂ ಸಮಸ್ತ ಭೂ 

ತಳಕೆ ಸಮಸ್ತ ಭಾರತಮುಮಾದಿ ಪುರಾಣಮುಮೆಂದು ಮೆಯ್ಯಸುಂ 

ಗೊಳುತಿರೆ ಪೂಣ್ಣು ಪೂಣ್ಣ ತೆಜದೊಂದಣುದಿಂಗಳೊಳೊಂದು ಮೂಡು ತಿಂ 

ಗಳೊಳೆ ಸಮಾಪ್ತಿಯಾದುದೆನೆ ಬಣ್ಣಿ ಸಿದಂ ಕವಿತಾಗುಣಾರ್ಣವಂ 1192 


ಈ ಗಂಡಬೇರುಂಡ ಪ್ರಜ್ಞೆ ವಿಶಿಷ್ಟವಾದುದು. ಪಂಪನ ಎದುರು ಜಿನವಾಣಿ 
ಆಲಿಸುವವರೇ ಅಲ್ಲದೆ ಕವಿವಾಣಿ ಕೇಳುವವರೂ ಕುಳಿತಿದ್ದಾರೆ. ಅತ್ತ ಜಿನನ 
ಉಪಾಸಕರನ್ನೂ ಇತ್ತ ಕಾವ್ಯೋಪಾಸಕರನ್ನೂ ಏಕಕಾಲದಲ್ಲಿ ತಣಿಸುವ ಹೊಣೆ 
ಪಂಪನದು. ಅದರಿಂದ ತನ್ನ ಕಾವ್ಯ ವನ್ನು ಉದಾ ಟಿಸುವಾಗಲೇ ಈ ಅಂಶವನ್ನು 
ನಿಚ್ಚಳವಾಗಿ ಸಾರಿದ್ದಾನೆ 

ಇದುವೆ ಸುಕವಿಪ್ರಮೋದ 

ಪ್ರದಮಿದುವೆ ಸಮಸ್ತ ಭವ್ಯಲೋಕ ಪ್ರಮದ 

ಪ್ರದಮೆನೆ ನೆಗಬಬದಿ ಪುರಾ 

ಳದೊಳಲಅಖ? ವುದು ಕಾವ ಒಧರ್ಮಮಂ ಧರ್ಮಮುಮಂ 1103 


ಪಂಪನ ಈ ಆಶಯ ಬಹುಮಟ್ಟಿಗೆ ಈಡೇರಿದೆ. ಓದುಗರಿಗೆ ತೀರ್ಥಯಾತ್ರೆ 
ಯೊಂದಿಗೆ ಕಾವ್ಯಲೋಕ ಪರ್ಯಟನದ ಅನುಭವವೂ ಒಮ್ಮೆಗೇ ವೇದ್ಯವಾಗುತ್ತದ. 
ಆದಿಪು.ವನ್ನು ಅಭ್ಯಸಿಸಿದ ಸ್ರಷ್ಟಾ ಆವಿಗೆ ಹೃದಯದಲ್ಲಿ ಕಾವ್ಯ ಅಚ್ಚೊತ್ತಿ ನಿಲ್ಲಂವಂತೆ 
ಜೈನಪ್ಪರಾಣ ಲಕ್ಷಣಗಳು ಮತ್ತು ಪರಿಭಾಷೆ ಆಂಗೈ ಮೇಲಿನ ನೆಲ್ಲಿಕಾಯಿ ಆಗಿರು 
ತ್ತ್ವ ಚೆ ಧರ್ಮ ಫನತೆಗೆ ತಿಲಾಂಜಲಿ ಕೊಡದೆ ಕಾವ್ಯ ದ ಮೇಲ್ಮೆ ಸ್ಕಾ ಪಿಸಿದ್ದಾನೆ ನೆ. 
ಧರ್ಮ-ಕಾವ ; ಧರ್ಮ ಪರಸ್ಪರ ವಿರುದ್ದ ವೆನಿಸದೆ ಆವೆ ಒಂದಕ್ಕೊಂದು ಪೂರಕ 
ಪ್ರೇರಕ ಭೋಷಕಷಾ ಹೊಂದಿಕೆಯಿಂದ ಪ್ರದುವಾಳುವುದುು ಸಾಧ್ಯ ಎಂಬುದನ್ನು 
"ಪಂಪ ತೋರಿಸಿಕೊಟ್ಟಿದ್ದಾನೆ. ಧರ್ಮ ಸಾಹಿತ್ಯ ಕೈ ಒಡ್ಡು ವ ಮಿತಿಗಳ ಳನ್ನು ಮಹಾ 
ಕವಿಗಳು ಹೇಗೆ ಜೀರ್ಣಿಸಿಕೊಂಡು ದಾಟಬಲ್ಲರೆಂಬು ದಕ್ಕೊ pe ದಿವ, ಸಾಕಿ ಆದಿಪು. 


ಲ್‌ pe 
ಈ ಲಘಿಮಾ ಕೌಶಲ, ನಿಮಜ್ಜನ ಚಾತುರ್ಯ ಪಂಪ- -ಕುಮಾರವಾ ನಸರಂಥವರಿಗೆ 


' ಪಂಪ-ಜಿನಸೇನ ; ತೌಲನಿಕ ಅಧ್ಯಯನ 31 


ಅನಾಯಾಸವಾಗಿ ಸಿದ್ದಿ ಸುತ್ತ ದೆ... ಜಿನಧರ್ಮದೊಂದಿಗೆ ಕಾವ್ಯಧರ್ಮವನ್ನು 
ಮೇಳೆ ಸಿಒಂ ೦ದು ಅಪೂರ್ವ ಸವ.ನ್ವಯ ಸಾಧಿಸಿದ ಅಗ್ಗಳಿಕೆ ಕವಿತಾಗುಣಾರ್ಣವನದು 
ಪ್ರೇರಣೆ ಪುಷ್ಟಿ ಪಡೆದದ್ದು ಜಿನಸೇನರ ಸಮ್ಯಗ್‌ ದೃಷ್ಟಿಯ ಕೃತಿರತ್ನ್ನದಿಂದ 
ಎಂಬುದೂ ನಿಜ. ಜಿನಸೇನಾಚಾರ್ಯರು ಧರ್ಮಗುರು, ಪಂಪ ಕಾವ್ಯಗುರು, 
ಒತ್ತು ಬೀಳುವಿಕೆಯ ಸ್ಥಳ ಅದಲು ಬದಲಾಗಿದೆ ; ಅಲ್ಲಿ ಧಾರ್ಮಿಕದತ್ತ ಒಲವು, 
ಇಲ್ಲಿ ಅದೆಲ್ಲ ಕಾವ್ಯದತ್ತ ಹುರಿಗೊಳ್ಳುತ್ತದೆ ; ಇಲ್ಲಿಯದು ನೇರ ಹೃದಯ ಸಂವಾದ. 
ಜಿನಸೇನರ ಸೌಭಾಗ್ಯ ಶ್ರೀಯನ್ನೂ ಬೀರಿ 'ಸೂರೆಮಾಡಿದ ತಿ ಶಿ ವಿಕ್ರಮ ಪಂಪ. 


ಮಹಾಕವಿಯಾದವನು ಮಹಾಕಾವ್ಯಕ್ಕೆ ತಕ್ಕದಾದ ವಸ್ತುವಿಗೆ ತೆಕ್ಕೆ ಬೀಳು 
ತ್ತಾನೆ. ಪಂಪ ತಾನು ರಚಿಸಿದ ಎರಡು ಕಾವ್ಯಗಳ ವಸ್ತುವನ್ನು ಎರಡು ಮಹಾಕೃತಿ 
ಗಳಿಂದ ಅರಿಸಿಕೊಂಡಿದ್ದಾನೆ. ಒಂದು ಕಡೆ ವ್ಯಾಸರ ಮಾಸನ ಪುತ್ರನಾಗಿ 
ವಿಕ್ರಮಾರ್ಜುನ ವಿಜಯವನ್ನು ಪುನರ್‌ ಸ್ಭೃ ಷ್ಟಿಸಿದ್ದಾ ನೆ. ಇನ್ನೊ ದಂ ಕಡೆ 
ಜಿನಸೇನರ ಔರಸ ಪುತ್ರನಾಗಿ ಆದಿಪುರಾಣವನ್ನು. ೆ ಪ್ಪಾ ಕ್‌ ಕಥಾಶರೀರವನ್ನು ಪ 
ಸೃಜಿಸಿದ್ದಾನೆ. ಆದಿಪು. ಕೇವಲ ಸನಾತನವ: ಗಿರದೆ ವಿನೂತನವೂ ಆಗಿದೆ. ಪಂಪನ 
ಪ್ರ ತಿಭಾಸ್ಪ ರ್ಶದಿಂದ ಮರುಹುಟ್ಟು ಪಡೆದು ಹೊಸ ಮೆಯ್ಕಾ ೦ತಂ ಬಂದ ಆದಿಪು. 
ಆಜ್ಯ ನರಿಗೂ ಪ್ರಿಯವಾಗಿರಂವುದು ಅದರ ಮಹಿಮೆ- ಹಿರಿಮೆಗಳನ್ನು ಸಾರುತ್ತದೆ. 
ಜಿನಸೇನರವರೆಗೆ ಹರಿದು ಬಂದ ಒಂದು ಸಿದ್ಧ ಶ್ರವಣ ಸಂಪ್ರದಾಯದ ಕಥಾವಸ್ತು 
ವನ್ನು ಕನ್ನ ಡಕ್ಕೆ ಪಂಪ ಬರಮಾಡಿಕೊಂಡಿರುವ ಬಗೆ ಚಿಂತನೀಯವಾದಂದಂ. ಸಿದ್ದ 


ವಸ, ವಿನ್‌ ಸಾತತ್ಯವನ್ನು ಅದ್ಯ ತನಕ್ಕೆ ಒಗ್ಗಿ ಸಿ ಬಗ್ಗಿ ಸಿ ಬಳಸಿಕೊಳ್ಳು ವಲ್ಲಿ ಪಂಪನ 


ವೈಶಿಷ್ಟ್ಯ ಮತ್ತು ಸೊ ೇಪಜ್ಞ ತೆ ನಿಲ್ಲಲ್ಲ 'ಕಾಣಿಸಿಕೊೋಂಡಿದೇರೆ: ಂಬುದನ್ನು ತಕ್ಕ 


pS 


ಮಟ್ಟಿಗೆ” ಈ ಸಂ ೦ಪ್ರಬಂ ಬ ರಡ ಗುರುತಿಸಲಾಗಿದೆ. ಪೂರ್ವಪು. ದಲ್ಲಿರುವ ಮಹತ್‌ 


ವನ್ನೂ ಸೋದಾಹರಣವಾಗಿ ಮನಗಾಣಿಸಲಾಗಿದೆ. .ಒಟ್ಟಾರೆ ಇಂಥ ತೌಲನ್‌ 
ವಿಮರ್ಶೆಯನ್ನು ಇನ್ನೂ ಸಮಗ್ರವಾಗಿ ಮುಂದಂವರಿಸುವುದರ ' ಅಗತ್ಯವನ್ನು 
ತೋರಿಸಲಾಗಿದೆ. 


ಅಡಿಟಿಪ ಣಿ ಗಳು 


| 1. ಮಹಾಪುರಾಣ: ಜಿನಸೇನ-ಗುಣಭದ್ರ ; ಸ್ಮಾದ್ವಾದ ಗ್ರಂಥಮಾಲಾ, 
ಇಂದೂರ್‌, 1973-75 

11. ಮಹಾಪುರಾಣ : ಹಿಂದಿ ಅನುವಾದ ಸಹಿತ, ಭಾರತೀಯ ಜ್ಞಾ ನಪೀಠ, ಕಾಶಿ, 
ಭಾಗ 1-3, 1951-54 

iii ಮಹಾಪುರಾಣ : ಕನ್ನಡ ಅನುವಾದ ಸಹಿತ ; (ಅನು.) ಆಸ್ಥಾನ ವಿದ್ವಾನ್‌. 

ಎ. ಶಾಂತ£ಜ ಶಾಸ್ತ್ರಿ, (ಪ್ರ, ಮು. 1933), (ದ್ವಿ.ಮು) ಕಸಾಪ 


32 


10 


11 


12 


13 


14 
15 


16 


ಸಾಧನೆ 
1980-1981, 4 ಸಂಪುಟಗಳಲ್ಲಿ; ಇನ್ನು ಮುಂದೆ ಈ ಸಂಪ್ರಬಂಧದುದ್ದಕ್ಕೂ 
ಕೊಡುವ ಉಲ್ಲೇಖಗಳೆಲ್ಲ ಈ ಆವೃತ್ತಿಗೆ ಸಂಬಂಧಿಸಿರುತ್ತವೆ, 

ಈ ಹೇಳಿಕೆಯ ವಾಸ್ತವತೆ ಮತ್ತು ಮೆಹತ್ವವನ್ನು ಮನಗಾಣಲು ಒಂದೊಂದೇ ಜೈನ 

ಪುರಾಣವನ್ನು ತನಿಯಾಗಿ ತೆಗೆದುಕೊಂಡು ಸಂತುಲನ ಕಾರ್ಯ ನಡಸಬೇಕಾಗುತ್ತದೆ. 

ಮಹಾಪುರಾಣ ; ಪೂರ್ವೋಕ್ತ ; (ದ್ವಿ.ಮು.) ಮುನ್ನುಡಿ, ಪುಟ xviii 

ಈ ಅಂಶಕ್ಕೆ ಇದುವರೆಗಿನ ವಿಮರ್ಶಕರು ಗಮನ ಹರಿಸಿರುವುದು ಕಡಮೆ. 

ಗುಣದಲ್ಲೂ-ಗಾತ್ರದ್ಲೂ ಈ ಮಹಾಪುರಾಣ ಆ ಮಹಾಕಾವ್ಯಗಳ ಸಮಕ್ಕೆ 

ಬರುತ್ತದೆ. 

ಹಿಂದಿ, ಇಂಗ್ಲಿಷ್‌, ಮತ್ತು ಕನ್ನಡ ಭಾಷೆಗಳಲ್ಲಿ ಇದುವರೆಗೆ ಮಹಾಪುರಾಣ ಕುರಿತ 

ವಿಮರ್ಶೆ ಗಣನಾರ್ಹವಾಗಿಲ್ಲ ಪ್ರಕಟಿತ ಲೇಖನಗಳಲ್ಲೂ ಚರ್ವಿತ ಚರ್ವಣ ಹೇಳಿಕೆ 

ಗಳಿವೆ. ಸಮಗ್ರ ಭಾರತೀಯ ಹಾಗೂ ಜಾಗತಿಕ ಸಾಹಿತ್ಯದ ಹಿನ್ನೆಲೆಯಲ್ಲಿ 
ಮಹಾಪುರಾಣವನ್ನು ವಿವೇಚಿಸುವ ಬರವಣಿಗೆ ಇನ್ನೂ ಆಗಬೇಕಾಗಿದೆ. 

ವಾಸ್ತವವಾಗಿ ಇದು ಒಂದು ಪಿಎಚ್‌.ಡಿ. ಮಹಾಪ್ರಬಂಧಕ್ಕೆ ವಸ್ತುವಾಗುವ 

ವ್ಯಾಪಕತೆ ಪಡೆದಿರುವ ವಿಷಯವೆಂಬ ಸ್ಪಷ್ಟ ಪರಿಗ್ರಹಿಕೆ ನನಗಿದೆ ; ಅದರಿಂದ ಆಯ್ದ 

ಕೆಲವು ಭಾಗಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು. ಸಂತುಲನ ಕಾರ್ಯ ಕೈ ಗೊಳ್ಳ ಲಾಗಿದೆ. 
ಆದರೆ ಇದುವರೆಗೆ ಈ ಪ್ರಮಾಣದ ತೌಲನಿಕ ಲೇಖನ ಪ್ಪ ಪ್ರಕಟವಾಗುತ್ತಿ. ರು ವುದು ಇದೇ 
ಮೊದಲೆಂದು ವಿನಮ್ರ ಗೆ ನಿವೇದಿಸುತ್ತಿ ದ್ದೇನೆ, 

ಮಹಾಪುರಾಣ ; ಸಪ ; ಪೂರ್ವ ಪುರಾಣ (ಸಂಪುಟ 1,2), ಉತ್ತರ 

ಪುರಾಣ ಸಂಪುಟ 3,4) 

ನಸೇನರು-ಗುಣಭದ್ರರು ಮಹಾಪುರಾಣದಲ್ಲಿ ಆದಿಯಿಂದ ಅಂತ್ಯದವರೆಗೆ, 1 
ರಿಂದ 77ರ ವರೆಗೆ ಪರ್ವಗಳ ಸಂಖ್ಯೆ ಕೊಟ್ಟಿದ್ದಾರೆ; ಪರ್ವಗಳೊಳಗೆ (ಮಹಾ 
ಭಾರತದಲ್ಲಿರುವ ಹಾಗೆ) ಅಧ್ಯಾಯ ಅಥವಾ ಸಂಧಿಗಳಿಲ್ಲ. 

ಮಹಾಪುರಾಣ ; ಪೂರ್ವೋಕ್ತ, 3-239, ಪುಟ 09 ; “ಪುಣ್ಯಮಾದ್ಯಂ ಪುರಾಣಂ 

ಕಥಯಿತುಂ' ಮೊದಲನೆಯ ಪುಣ್ಯ ಪುರಾಣ ಎಂಬರ್ಥದಲ್ಲೂ, ಆದಿದೇವನ ಪುರಾಣ 

ಎಂಬರ್ಥದಲ್ಲೂ ಸ ಸದದ ಬ ಹೆಸರು ಅರ್ಥಪೂರ್ಣವಾಗಿ ಹೊಂದಿಕೊಳ್ಳು 
ತ್ತದೆ. 
ಮಹಾಪುರಾಣ ; ಪೂರ್ವೋಕ್ತ ; ಪ್ರತಿಪರ್ವಾಂತ್ಯದಲ್ಲೂ ಇದನ್ನು ಜಿನಸೇನರು 
ಸ್ಪಷ್ಟಪಡಿಸಿದ್ದಾರೆ. "ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಸಂಗ್ರಹೇ-' ಎಂದಿದ್ದಾರೆ. 

i) ಸಂಸ್ಕೃತ ವಾಜ್ಮಯಕ್ಕೆ ಜೈನ ಕವಿಗಳ ಕಾಣಿಕೆ ; ಪಂ, ಕೆ. ಭುಜಬಲಿಶಾಸ್ತ್ರಿ, 
1971, ಪುಟ 5. 1) ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ; 
1971, ಪುಟ 206-207 ; ಡಾ. ಹೀರಾಲಾಲ್‌ ಜೈನ್‌ 

ಹರಿವಂಶ ಪುರಾಣ ; 1) ಜಿನಸೇನ ; ಭಾಗ 1-11, ಮಾಣಿಕಚಂದ್‌ ದಿಗಂಬರ ಜೈನ 

ಗ್ರಂಥಮಾಲೆ, ಮುಂಬಯಿ ; 2) ಹಿಂದಿ ಅನುವಾದ ಸಹಿತ, ಭಾರತೀಯ ಜ್ಞಾನ 

ಪೀಠ, ಕಾಶಿ, 1962 3) ಕನ್ನ ಡ ಗದ್ಯಾನುವಾದ ಮಾತ್ರ, ಡಾ. ಟಿ, ಎ, ವೆಂಕಟಾ 

ಚಲಶಾಸ್ತ್ರೀ ; ತ್ರೀ ಜೈನ ಮಠ, ಹುಂಚ, 1987 

ಮಹಾತಾ ; ಪೂರ್ವೋಕ್ತೆ ೫11.೨3 

ಸಂಸ ಸ್ಫೃತ ವಾಜ್ಮಯಕ್ಕೆ ಜೈ ನ ಕವಿಗಳ ಕಾಣಿಕೆ; ಪಂ. ಕೆ. ಭುಜಬಲಿಶಾಸ್ತ್ರಿ, 

ಪೂರ್ವೋಕ್ತ ; ಪಟ 76. 85: ; 

ಅದೇ ; ಪುಟ 64.65 


ಪಂಪ- ಜಿನಸೇನ : ತೌಲನಿಕ ಅಧ್ಯಯನ 3% 


16 ೩ ಅದೇ; ಪುಟ 86-91 ; ಮೇಲ್ಕಂಡ' ಅ.ಟಿ. 15-17 ರಲ್ಲಿ ತೋರಿಸಿರುವ 


17 


26 
27 


ಫಟಗಳಲ್ಲಿ ಪ(ಂಡಿತ). ಕೆ ಭುಜಬಲಿಶಾಸ್ತ್ರಿಗಳು ಅತ್ಯಂತ ಉಪಯುಕ್ತವಾದ 
ಮಾಹಿತಿಗಳನ್ನು ಒದಗಿಸಿದ್ದಾರೆ. 
1) ಕರ್ನಾಟಕ ಪರಂಪರೆ : ಸಂಪುಟ 1, 1970, ಪುಟ 279-318 
2) Rashtrakutas and their Times A.D. Altekar 
3) ಭಾರತೀಯ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ; 1971 (ಡಾ. ಹೀರಾ 
ಲಾಲ ಜೈನ್‌), ಪುಟ 48-49 
೩ 1) ಮಹಾಪುರಾಣ ; ಪೂರ್ವೋಕ್ತ 77.9 ' 
2) ಸಂಸ್ಕೃತ ವಾಜ್ಮಯಕ್ಕೆ ಜೈನ ಕವಿಗಳ ಕಾಣಿಕೆ; ಪೂರ್ವೋಕ್ರ್ತ ; 
ಪುಟ 77.78 
ಅದೇ ; ಪುಟ 83.84; "ಈ ಟೀಕೆಯು ಸಂಸ್ಕೃತ ಪ್ರಾಕೃತ ಮಿಶ್ರವಾಗಿದ್ದು 
ಪದಾರ್ಥಗಳ ಸೂಕ್ಷ್ಮಾತಿ ಸೂಕ್ಷ್ಮವಾದ ವಿವೇಚನೆಯನ್ನೊಳಗೊಂಡಿದೆ. ಟೀಕೆಯ 
ಶೈಲಿ ಅತ್ಯಂತ ಸುಂದರವಾಗಿರುವುದರಿಂದ ವಾಚಕರಿಗೆ ಬೇಸರವನ್ನುಂಟುಮಾಡುವು 
ದಿಲ್ಲ” ಪಂ.(ಡಿತ). ಕೆ. ಭುಜಬಲಿಶಾಸ್ಥಿ, ಪು. 84 
ಪಾರ್ಶ್ವಾಭ್ಯುದಯ : 1. ಯೋಗಿರಾಜ ಟೀಕಾ ಸಹಿತ, ಮುಂಬಯಿ 1909 
2. ಪಾಠಕ್‌ ಕೃತ ಇಂಗ್ಲಿಷ್‌ ಅನುವಾದ ಸಹಿತ, ಪುಣೆ 1916 
1) ಮಹಾಪುರಾಣ ; ಪೂರ್ವೋ್ತ್ವ : ಸಂಪುಟ 1-2 
2) ಸಂಸ್ಕೃತ ವಾಜ್ಮಯಕ್ಕೆ ಜೈನಕವಿಗಳ ಕಾಣಿಕೆ ; ಪೂರ್ವೋಕ್ತ ಪುಟ 79-80 
ಮಹಾಪುರಾಣ ; ಪೂರ್ಮೋಕ್ತ ; 43-10,11 
ಅದೇ 
ದೇ;77-14 
ಆತ್ಮಾನು ಶಾಸನ; 1) ಪ್ರಭಾ ಚಂದ್ರ ಟೀಕಾ, ಇಂಗ್ಲಿಷ್‌-ಹಿಂದಿ ಪ್ರಸ್ತಾವನೆ 
ಮತ್ತು ಹಿಂದಿ ಅನುವಾದ ಸಹಿತ : ಅಜಿತಾಶ್ರಮ, ಲಖನೌ, 
1928 
2) ವಂಶೀಧರ ಕೃತ ಹಿಂದಿ ಟೀಕಾ ಸಹಿತ; ಜೈನ ಗ್ರಂಥಮಾಲಾ, 
ರತ್ನಾಕರ ಕಾರ್ಕಾ ಲಯ, ಮುಂಬಯಿ, 1919 
3) ಕನ್ನಡ ಆನ ಶ್ರೀ ಅತಿಬಲ ಗ್ರಂಥಮಾಲೆ ಗ ಟೆ ; 
(ಸಂ) ಎಸ್‌. ಚಂದ್ರರಾಜಶಾಸ್ತ್ರಿ ಮೂಡಬಿದ್ರಿ, 1951 
ಸಂಸ್ಕೃತ ವ ವಾಜ್ಮಯಕ್ಕೆ ಜೈನ ಕವಿಗಳ ಕಾಣಿಕೆ ; ಪೂರ್ವೋಕ್ತ ; ಪುಟ 90-91 
ಭಾರತೀಯ ಸಂಸ್ಕೃತಿಗೆ ಜೈ ಜೆ ನ ಧರ್ಮದ ಕೊಡುಗೆ ; (ಮೂಲ) ಡಾ. ಹೀರಾಲಾಲ 
ಜೈನ್‌ (ಕನ್ನಡ ಅನು,) ವೀರ್ಜಿ ಅಣ್ಣಾರಾಯ ; ಜೀವರಾಜ ಜೈನ್‌ ಗ್ರಂಥಮಾಲಾ, 
ಸೊಲ್ಲಾಪುರ 1971, ಪುಟ. 208 
ದೇ ; ಪುಟ 208-209 
೩) ಅದೇ ; ಪುಟ 53 
ಅದೇ ; ಪುಟ 65.100 ; ಡಾ. ಹೀರಾಲಾಲ ಜೈನ್‌ ಅವರು ಅನೇಕ ಐತಿಹಾಸಿಕ 
ಮೂಲಾಧಾರಗಳಿಂದ ಈ 'ಆಂಶವನ್ನು ಪ್ರತಿಪಾದಿಸಿದ್ದಾರೆ. 
ಜಾವುಂಡರಾಯ ಪುರಾಣಂ ; (ಸಂ) ಕಮಲಾ ಹಂಪನಾ, ಕೆ. ಆರ್‌, ಶೇಷಗಿರಿ, 
ಕಸಾಪ, ಬೆಂಗಳೂರು, 1983, ಪುಟ. 7 


ಸಾ,-3 


31 
318 
32 


33 


೨4 


35 
36 


37 


38 
39 
40 
41 
42 


43 


4 


45 
46 


47 
48 
49 


50 


5] 
52 


ಅದೇ ; ಪದ್ಯ 25 
ತ್ರಿ ಸೆಟ್ಟಿ ಮಹಾಪುರಿಸ ಗುಣಾಲಂಕಾರ (ತ್ರಿಷಷ್ಟಿ ಭಾರ”: ಗುಣಾಲಂಕಾರಂ) ; 


ಪುಷ್ಪ ದಂತ ; : (ಸಂ) ಡಾ. ಪಿ. ಎಲ್‌, ವೈದ್ಯ ; ಮಾಣಿಕಚಂದ್‌ ದಿಗಂಬರ ಜೈನ 

ಗ್ರಂಥಮಾಲಾ, ಬಾಂಬೆ, 1937 

ಮಹಾಪುರಾಣ : ಪೂರ್ಮೋಕ್ತ್ವ ; 1-19, ಪುಟ 6 

ಅದೇ ; 1-35, ಪುಟ 9 

ಅದೇ ; 1-60, ಪುಟ 13 

ಕನ್ನಿಡ ವಿಶ್ವಕೋಶ ಸಂಪುಟ 8 ; ಮೈಸೂರು ವಿಶ್ವವಿದ್ಯಾಲಯ, 1975 ಜೈನ 

ಪುರಾಣಗಳು, ಹಂಪನಾ, ಪುಟ 353-355 

ಪ್ರಾಚೀನ ಸಾಹಿತ್ಯದ ಬಹುಪಾಲು ಧರ್ಮಸಂಬಂಧಿಯಾದ ರಚನೆಯಾಗಿದೆ. 

ಜೈನ ಧರ್ಮ ; ಮಿರ್ಜಿ ಅಣ್ಣಾ ರಾಯ 

ಮಹಾಪುರಾಣ ; ಪೂರ್ವೋಕ್ತ ; ಶ್ಲೋಕ 1-20 

ಅದೇ ; ಸಂಪುಟ 3 ಮತ್ತು 4 

ಪಂಪ ತನ್ನ ಧರ್ಮಗುರು ದೇವೇಂದ್ರ ಮುನೀಂದ್ರರ ಮೂಲಕವೇ ಅಲ್ಲದೆ 

ಸ್ವಾಧ್ಮಾ ಯದಿಂದಲೂ ಸಂಪಾದಿಸಿಕೊಂಡ ಧಾರ್ಮಿಕ ಸಿದ್ದ ತೆಯ ಸ್ವರೂಪವನ್ನು 

ಆದಿಪು. ದಲ್ಲಿ ಕಾಣುತ್ತೇವೆ. 

ಆದಿಪುರಾಣ ; 1, (ಸಂ) ಎಸ್‌. ಜಿ. ನರಸಿಂಹಾಚಾರ್‌, 1900 

ii (ಸಂ) ಕೆ. ಜಿ. ಕುಂದಣಗಾರ್‌, ಎ. ಪಿ. ಚೌಗಲೆ, 1953 

iii ಗದ್ಯಾನುವಾದ ಸಹಿತ, ಕೆ. ಎಲ್‌. ನರಸಿಂಹಶಾಸ್ತ್ರಿ, ಕ ಸಾ ಪ, 1980 

ಸಂಪ್ರಬಂಧದಲ್ಲಿನ ಉಲ್ಲೇಖಗಳು ಕಸಾಪ ವೃತ್ತಿಯನ್ನು ಅವಲಂಬಿಸಿವೆ. 
ಪ್ರಸ್ತುತ ಉದ್ದೃತ ಪದ್ಯ 1-35, ಪುಟ 69 

ವಿಕ್ರಮಾರ್ಜುನ ವಿಜಯಂ; (ಪಂಪ ಭಾರತ); ಗದ್ಯಾನ:ವಾದ ಸಹಿತ, (ಸಂ) 

ಎನ್‌, ಅನಂತರಂಗಾಜಾರ್‌. ಕಸಾ ಪ 1977; ;4-60 

-ಅದೇ-; ಅನುಶಾಸನಪರ್ವ, ಸ್ವರ್ಗಾರೋಹಣಪರ್ವ ಇತ್ಯಾದಿ. 

1. ತಪೋನಂದನ; ಕುವೆಂಪು; ಪಂಪನಲ್ಲಿ ಭವ್ಯತೆ ಲೇಖನ; [|. Al] depends 
upon the sub,ect: choose a fitting action, penetrate 
Yourself with the feeling of its situations, this 
done everything else, will follow’’- Aristotle. 

ಪರಂಪರೆ; ಸುಜನಾ; ಮೈತ್ರೀ ಪ್ರಕಾಶನ, ಮೈಸೂರು, 1982. ಪುಟ 87.88 

ವಿಕ್ರಮಾರ್ಜುನ ವಿಜಯಂ; ಪೂರ್ವೋಕ್ತ, 14-60 

ಅನುಪಲಬ್ಧ ಶೂದ್ರಕ, ಹರಿವಂಶಗಳನ್ನು ಹೆಸರಿಸಬಹುದು ; ಕವಿರಾಜಮಾರ್ಗ 

ಹೇಳುವ ಗದ್ಯ ಪದ್ಯ ಕವಿಗಳನ್ನು ನೆನೆಯಬಹುದು. 

ಸಂಸ್ಕೃತ ಭಾಷೆಯಲ್ಲಿ ಪಂಪನಿಗಿರುವ ಪ್ರಗಲ್ಪ ಪಾಂಡಿತ್ಯವನ್ನು ಅದಿಪು. ದಲ್ಲೇ 

ಅಲ್ಲದೆ ವಿ. ವಿ, ದಲ್ಲೂ ಕಾಣಬಹ.ದು, 

What is 0125616; T. S. Eliot 

ಬಾಣನ ಕಾದಂಬರಿಯನ್ನು ಕನ್ನಡಿಸಿದ ನಾಗವರ್ಮನಿಗಿಂತ ಪಂಪ ಹೆಚ್ಚು ಸ್ವಾತಂತ್ರ 

ವಹಿಸಿದ್ದಾ ನೆ. ಹಾಗೆ ನೋಡು ವುದಾದರಿ ಜೈ ನರಾಮಾಯಣ ರಜದ ಕನ್ನಡ 

ಕವಿಗಳೆಲ್ಲ” ಈ ಬಗೆಯ ಕಾರ್ಯನಿರ್ವಹಿಸಿದ್ದಾರೆ, 


ON 
pans 
Ne 


ಪಂಪ-ಜಿನಸೇನ : ತೌಲನಿಕ ಅಧ್ಯಯನ 35 


53 


೨೩4 


ಪಂಪ ಒಂದು ಅಧ್ಯಯನ; ಕನ್ನಡ ಅಧ್ಯಯನ ಕೇಂದ್ರ ಮಾಲೆ 41, ಬೆಂವಿ. ವಿ 
1974, ಆದಿಪುರಾಣದ ವಸ್ತು ವಿನ್ಯಾಸ ಲೇಖನ, ಎಂ. ವಿ. ಶ್ರೀನಿವಾಸ 
ಮೂರ್ತಿ, ಪುಟ 181-198 

ನೀಲಾಂಜನೆಯ ನೃತ್ಯ ಪ್ರಕರಣವನ್ನು ತನಿಯಾಗಿ ತೆಗೆದುಕೊಂಡು ವಿವೇಚಿಸಿರುವ 
ಆರೇಳು ಲೇಖನಗಳು ಪ್ರಕಟವಾಗಿವೆಯಲ್ಲದೆ ಆದಿಪು. ವನ್ನು ಕುರಿತು ಬರೆದ ಇತರ 
ಬರವಣಿಗೆಯಲ್ಲೂ ಈ ಅಂಕದ ಪ್ರಶಂಸೆ ಕಂಡುಬರುತ್ತದೆ. 

1 ಭರತೇಶನ ನಾಲ್ಕು ಚಿತ್ರಗಳು; ಮಿರ್ಜಿ ಅಣ್ಣಾ ರಾಯ, 1954 

ವ ಭರತ- ಭಾಹುಬಲಿ; (ಸಂ) ಜಿ. ಬ್ರಹ್ಮಪ್ಪ, ಕೆ. ಎಂ. ಕೃಷ್ಣರಾವ್‌ 
ಪಂಪನು ಜಿನಸೇನಾಚಾರ್ಕರನ್ನು ಅನುಸರಿಸಿದ್ದಾನೆ; ಲೇಖನ; ಕೆ. ಜಿ. ಕುಂದಣಗಾರ", 


ವಿವೇಕಾಭ್ಯುದಯ (ಮಾಸ ಪತ್ರಿಕ) 16-4 
ಪೂರ್ವಪು; ಪೂರ್ವೋಕ್ತ; 5-205.206; ಪುಟ 182 (ಸಂಪುಟ 1) 

ಅದೇ-; ಸಂಪುಟ |; 6 207 ರಿಂದ 211 (ಐದು ಶ್ಲೋಕಗಳು), ಪುಟ 183 
ಆದಿಪುರಾಣ; ಪೂರ್ಮೋಕ್ತ; 2-38ವ, 39; ಪುಟ 109 

ಪೂರ್ವಪರಾಣ; ಪೂರ್ವೋಕ್ತ; 5-210, ಪುಟ 183 

ಪಂಪ ಹೀಗೆ ಘಟನೆಗಳ ವಿವರಗಳಲ್ಲಿ ಕೆಲವನ್ನು ಸ್ವಳಾಂತರಿಸುವುದುಂಟು. ಬಾಹು 
ಬಲಿಯ ಮೇಲೆ ಭರತ ಚಕ್ರ ಪ್ರಯೋಗಿಸಿದ್ದುಯಾವಾಗ ಎಂಬುದನ್ನು ಸ್ವಳಾಂತರಿಸಿ 
ದ್ದಾನೆ ಪಂಪ. 

ಆದಿಪು.; ಪೂರ್ವೋಕ್ತ; 2-40ವ, 41,42 

ಪೂರ್ವಪು.; ಪೂರ್ವೋಕ್ತ; 4-133. ಪುಟ 134; ಆದಿಪು.; ಪೂರ್ವೋಕ್ತ 1-74 
ಪುಟ 82 

ಆದಿಪು.; ಪೂರ್ವೋಕ್ತ; 1.79, ಪುಟ 84 

ಪೂರ್ವಪು. ; ಪೂರ್ವೋಕ್ತ; 5-13 ರಿಂದ 5-88, ಪುಟ 148-163 

ಆದಿಪು.; ಪೂರ್ವೋಕ್ತ.' 2-6 ರಿಂದ 2-11; ಪುಟ 89.96 

ಪೂರ್ವಪು.; ಪೂರ್ವೋಕ್ತ 5-21, 22, ಪುಟ 149 

ಆದಿಪು,; ಪೂರ್ವೋಕ್ವ; 2-8, 9; ಪುಟ 89-90 

ಪೂರ್ವಪು.; ಪೂರ್ಮೋಕ್ತ; 5-253. ಪುಟ 190 

-ಅದೇ-; 5-256, ಪುಟ 191 

-ಅದೇ.; 5-261, ಪುಟ 192 

ಆದಿಪು.; ಪೂರ್ವೋಕ್ತ; 2-61ವ, 62; ಪುಟ 118-119 

-ಅದೇ.; 2-69, ಪಟ 121 

ಪೂರ್ವಪು; ಪೂರ್ವೋಕ್ತ; 5-273.ಪುಟ 194; “ಪೂಜಾಂ ಜಿನೇಂದ್ರಾಣಾಂ ಕುರು" 
ಆದಿಪು, ವಿರಲಿ, ವಿ.ವಿ. ವಿರಲಿ ಪಂಪ ಇಂಥ ವರ್ಣನೆ ಬಂದಾಗ `ಸಂಸಾರ ಸಾರೋ 
ದಯನಾಗಿ ವಿಜೃಂಭಿಸುತ್ತಾನೆ; ಅತ್ತಜಿನಸೇನರನ್ನೂ ಇತ್ತ ವ್ಯಾಸರನ್ನೂ ಮೂರಿಸುತ್ತಾನೆ 
ಪೂರ್ವಪು; ಪೂರ್ವೋಕ್ತ; 5-286 ರಿಂದ 5.292; ಪೆಟ 196-197 

ಆದಿಪ್ಪು;, ಪೂರ್ವೋಕ್ಷ; 2-73 ರಿಂದ 2-76; ಪುಟ। 23.124 

ಅದೇ-; 3.3, ಪುಟ 127 

ಪೂರ್ವಪು; ಪೂರ್ವೋಕ್ತ: 6.1 ರಿಂದ 6.5, ಪುಟ 199-200 

ಆರ್ದೀಪು; ಪೂರ್ವೊಕ್ತ; 3-4, ಪಟ 128 


36 


81 
82 
83 
84 
85 
86 
87 
88 
89 


90 
9] 

22 
೪3 


ಅದೇ-; ಪುಟ 126 

ಪೂರ್ವಪು; ಪೂರ್ವೋಕ್ತ,; 6. 9ರಿಂದ 6.22, ಪಟ 200-202 

ಆದಿಪು; 3-6, 7, ಪುಟ 129 

ಪೂರ್ವಪು; ಪೂರ್ವೋಕ್ತ; 6-18, ಪುಟ 207 

ಕನಸ : ಪೂರ್ವೋಕ್ತ; 3-12, ಪುಟ 132 

೯ಪು; ಪೂರ್ಮೋಕ್ತ; 6-50 ರಿಂದ 6-52, ಪುಟ 207 

ಇಟ. ಪೂರ್ಮೋಕ್ತ; 3-13 ರಿಂದ 3-15, ಪುಟ 132-133 

ಅದೇ-; 4-55 ರಿಂದ 56, ಪುಟ 197 

i) ಅಭಿಜ್ಞಾ ನ ಶಾಕುಂತಲ ನಾಟಕಂ; 4.19 ಶುಶ್ರೂ ಷಸ್ವ ಗುರೂನ್ಮುರು ಪ್ರಿಯ 
ಸಖೀವೃತ್ತಿ pe. 

ij) ಕಣಾ J ಶಾಕುಂತಲ ನಾಟಕಂ; ಬಸವಪ್ಪಶಾಸ್ತ್ರಿ; ಪದ್ಯ 96; ಪಿರಿಯರ 
ಸೇವೆಗೆಯ್‌ 

ಆದಿಪು.; ಪೂರ್ವೋಕ್ತ; 4-57, ಪುಟ 198 

ಪೂರ್ವಪು,; ಪೂರ್ಮೋಕ್ತ; 9-26 ರಿಂದ 9.31, ಪುಟ 336-337 

-ಅದೇ-; 4-133, ಪುಟ 134 

ಆದಿಪು.; ಪೂರ್ವೋಕ್ತ; 1-73, ರಿಂದ ಪುಟ 82 


93ಅ ಪೊರ್ವಪ; ಪೂರ್ವೋಕ್ತ್ರು 1-71, ಪುಟ 654 


94 
95 


96 
97 
೨98 
99 


ಆದಿಪು,; ಪೂರ್ವೋಕ್ತ; 9-1 ರಿಂದ 9- 8 ಪುಟ 392-393 

-ಅದೇ. : 9-6, ಪುಟ 393 : "ಸ್ಥಳದಲ್ಲಿ ಸ ಸರಿಯಾಗಿ ಕುಳಿತುಕೊಳ್ಳಿ, ಗಟ್ಟಿಯಾಗಿ 
ಮಾತಾಡಬೇಡಿ ನೀವು ಕುಳಿತಲ್ಲೇ ಕುಳಿತಿರಿ, ಎಚ್ಚ ರಿಕೆಗಳನ್ನು ಎರಿ "ನಡೆದರೆ ಏನಾ 
ಗುವುದೆಂದು ಗೊತ್ತಾಗುವುದು, ಎಂದು ಕೋಲುಗಳನ್ನು ಹಿಡಿದ ಅಧಿಕಾರಿಗಳು 
ಹೇಳುತ್ತಿದ್ದರು. 

ಪೂರ್ವಪು; ಪೂರ್ವೋಕ್ತ; 17.4,5-ಪುಟಿ 652 

ಆದಿಪು' ಪೂರ್ವೋಕ್ತ; 9-10ರಿಂದ-9.12, ಪುಟ 394.395 

ಪೂರ್ವಪು, ಪೂರ್ವೋಕ್ತ; 17-6ರಿಂದ 17.11. ಪುಟ 52-53 

ಆದಿಪು; ಪೂರ್ವೋಕ್ತ; 9-14 ರಿಂದ 9.44, ಪುಟ 395-403 


100 ಆದೇ-;14-133, ಪುಟ 647 

101 ಆದೇ; 

102 ವಿಕ್ರಮೂರ್ಜನ ವಿಜಯಂ; ಪೂರ್ವೋಕ್ವ, 14-60 
103 ಆದಿಪು. ;ಪೂರ್ವೋಕ್ತ, 1-38, ಪುಟ '/0 


ಸಂಕೇತ ಸೂಚಿ 


ಅದೇ ಮೇಲೆ ಉದಾಹರಿಸಿರುವುದೇ, 1bid 
ಆದಿಪು: ಆದಿಪುರಾಣ 

ಉಪು: ಉತ್ತರ ಪುರಾಣ 

ಕ: ಕನ್ನಡ 

ಪೂರ್ವಪು: ಪೂರ್ವಪುರಾಣ 

ಪೂರ್ವೋಕ್ತ: ಹಿಂದೆ ಉದಾಹರಿಸಲಾದ oppcit 
ಮಹಾಪು: ಮಹಾಪುರಾಣ 

ಐ ವಿ ವಿಕ್ರಮಾರ್ಜುನ ವಿಜಯಂ (ಪಂಪಭಾರತ) 


ಸಂ. ಸಂಸ್ಕೃತ 


ಶಕ್ತಿ ಪೂಜೆ ಮತ್ತು ಭೂತಾರಾಧನೆಗಳ ಅಭೇದ 


ಸಾರಾ ಗಇ ಇ ಇ. 


ವಸಂತಕುಮಾರ ಪಲನ" 


ತುಳುನಾಡಿನಲ್ಲಿ ವ್ಯಾಪಕವಾಗಿ ಪ್ರಜಲಿತದ ದಲ್ಲಿರುವ ಶಕ್ತಿಪೂಜೆ ವಂತ 
ಭೂತಾರಾಧನೆ ಅದರ saa ಕ್ಕ ಅಭಿನ್ನ ವಾಗಿದ್ದಂತೆ ತೋರುತ್ತದೆ. 
ಮೇಲ್ನೋಟಕ್ಕೆ ಇವೆರಡು ಆರಾಧನಾ ತಿಗಳಲ್ಲಿ" ತುಸು ಭಿನ್ನತೆಗಳಂ ಕಂಡಂ 
ಬರುತ್ತ ವೆಯಾದರೂ ಇವೆರಡೂ ಬಾ ವಂಲದಿಂದ ಹುಟಿ ದವು ಮತ್ತು 
ಇವೆರಡು ಆರಾಧನಾ ಪದ ತಿಗಳ ಹಿಂದಿನ ಚಿಂತನೆ ಒಂದೇ ಆಗಿದೆ ಎಂಬುದಂ 
ಅವಗಳೊಳಗಿರಂವ ಹಲವಾರು ಹೋಲಿಕೆಗಳಿಂದ ಕಂಡುಬರಂತ್ತದೆ. ಶಕ್ತಿ ಮತ್ತು 
ಭೂತ ಎರಡೂ ಆರಂಭದಲ್ಲಿ ಒಂದೇ ಆಗಿದ್ದು ಕಾಲಾಂತರದಲ್ಲಿ ಈ ಎರಡು 
ಆರಾಧನಾ ಪದ ಸತಿಗಳಲ್ಲಿ ಭಿನ್ನತೆ ತಲೆದೋರುತ್ತ, ಒಂದೇ ನಾಣ ಣ್ಯದ ಎರಡಂ ವಂಖ 
ಗಳಾಗಿ ಅವು ಪಠಿವರ್ತನೆಗೊಂಡ ಪ ಸ್ರಕ್ರಿಯೆ ತೀರ ಕುತೂಹಲದಾಯಕವಾಗಿದೆ. 


ಭೂತಾರಾಧನೆಯನ್ನು ಶಕ್ತಿಯ ಆರಾಧನೆ (spirit worship) ಎನ್ನಲಾಗು 
ತ್ತದೆ. ಭೂತಸ್ಥಾ ನಗಳಿಗೆ ಶಕ್ತಿ ಸ್ಕಾ ನ ಎಂದೂ ಕರೆಯುತ್ತಾರೆ. ಶಕ್ತಾ 6ರಾಧನೆಯಲ್ಲಿ 
(ಅಥವಾ ದೇ ವಿಯ ಆರಾಧನೆಯಲ್ಲಿ ಶಕ್ತಿಯ ರೆ ಸೌಮ್ಯ ಮತ್ತ್ತು ಸೂಕ್ಷ್ಮ ರೂಪವನ ನ್ನ್ನ 
ಗಂರುತಿಸಿದ್ದರೆ, ಭೂತಾರಾಧನೆಯಲ್ಲಿ ಶಕ್ತಿಯ ವರಾಟತೆಗೆ ಮತ್ತೂ "ಅದರ ಒರಟಂ 
ಹಾಗೂ ರೂಕ್ಷ ಮನೋಧರ್ಮಕ್ಕೆ ಪ್ರಾಮುಖ್ಯ ಕೊಡಲಾಗಿದೆ. ವೈದಿಕ ಮತದವರ 
ಸೌಮ್ಯ ಪುತ್ತು ಸಾತ್ರಿ ಷ್‌ ಮನೋಭಾವಕ್ಕೆ ಠಕ್ಕ ಅತೆ ಅವರು ಶಕ್ತಿಯ ಸೌಮ್ಯ 
ಸ್ವರೂಪಕ್ಕೆ ಒತ್ತು ಕೊಟ್ಟ ದ್ದ್ದ ರೆ ಅವೈದಿಕ ವರರ ವರ ತಾಮಸ ಗಂಣಕ್ಕ ನುಗುಣ 
ಮೌಗಿ ಶಕ್ತಿ ಗ ಪ್ರಾಕೃ ತಿಕ "ಮೊಟತಗೆ ಹಾಗೂ ಒರಟು ರೂಪದ ಭೀಷಣ ಗು ಣಕ್ಕೆ 
ಪಾ ್ರಿಧಾನ್ಯತೆ ಸಿಕ್ಕಿದೆ 


ಭೂತ ಎಂದರೆ ಆಗಿಹೋದದ್ದು (೧851) ಎಂಬುದು ಒಂದು ಆರ್ಥ. ಆದರೆ 
ಇಲ್ಲಿ ಅದ್ದು ತಿ ವಾದದ್ದು - ಭೂಮವಾದದ್ದು ಆಭೇದ್ಯವಾದದ್ದು - ಭೂಮಿಯಂ 
ಒಂದು ಬೃಹತ ಶಕ್ತಿ ವಿಶೇಷ ಎಂಬ ಅರ್ಥ ಅನ್ವಯವಾಗುತ್ತದೆ (ಭೂತಾಕಾರ 
ಎಂಬಲ್ಲಿ ಈ ಪದದ ಅರ್ಥ ಸ್ಪಷ್ಟತೆಯನ್ನು ಕಾಣಬಹುದು). 


ಜಾಗ ಇ. _ Ee — ಚ್‌ ಬಪ್ರಾ 4. 
EER ಶ್ರ ಶ್ರಿಪ್ಪೂಜಿ ಜ್‌ KER 3 <= ade 
| 


ತುಳ.ನಾಡಿನ ಉದ್ದಗಲಗಳಲ್ಲಿ ಹರಡಿಕೊಂಡಿರ.ವ ಶಕ್ತಿಸ್ಮಾನಗಳು ಮತ್ತ 
ಇವತ್ತಿಗೂ ತುಳುವರಲ್ಲಿ ಮೃಪಕವಾಗಿರಂವ ಶಕ್ತಿ ಸಜೆ ನಿದರ್ಶನವಾಗಿದೆ. 


ಸಾಧನೆ 
38 ಧ 


ತುಳುನಾಡಿನ - ಪ್ರಾಚೀನ ಶಕ್ತಿ ಸ್ಕಾ ನಗಳ ದು ಸಂಬ್ರಹ್ಮಣ್ಯದ ಸವಿಕಾಪ 
ಬಳ್ಳೆ ಎಂಬಲ್ಲಿ ಕಾಣದೂಯುತ್ತದೆ ದೆ. ಕ್ರಿಸ್ತಶಕಾರಂಭಕ್ಕೆ ಕೆಲವೆ ಶತಮಾನಗಳ 
ಒಂದೆಯೇ ಈ ಶಕ್ತಿಸ್ಮಾನ ಅಸ್ತಿತ ತ್ವದಲ್ಲಿತ್ತು ಎಂದು ಕರ್ನಾಟಕ ಗ್ಯಾರೆುಂಟಿಯರ್‌ 
ತಿಳಿಸುತ್ತದೆ. ಇಲ್ಲಿನ ಶಕ್ತಿ ದೇವತೆ ತ್ರಿಶೂಲಿನೀ. ಹಿಂದೆ ಇಲ್ಲಿ ಪ್ರಾಣಿಬಲಿ ನಡೆಯಂ' 
ತ್ತಿತ್ತು ಎನ್ನುವುದಕ್ಕೆ ಆಧಾರಗಳಿವೆ. ಟೆ 


ಸಂಮಾರು ಕ್ರಿ. ಶ. 4 ರಿಂದ 6 ನೇ ಶತಮಾನದವರೆಗೆ ಆಳ್ವಿಕೆ ನಡೆಸಿದ 
ಕದಂಬರು ಬಳ್ಳದ ಶಕ್ತಿ ದೇವತೆರೆ ಪೂಜೆ ಸಲ್ಲಿಸುತ್ತಿದ್ದರಂ ಎಂದರ ತಿಳಿದು 
ಬರುತ್ತದೆ 

ನಳಿಗೆ (ಮಾರಿ ಅ ಅಥವಾ ಶಕ್ತಿ) ಹಿಂದೆ ಪ್ರಾಣಿ ಬಲಿಯ ಮೂಲಕ ಪೂಜಾ 
ಸೇವೆ ಸಲ್ಲುತ್ತಿತ್ತು ಮಹಿಷವಂರ್ದಿನಿ ಎಂಬ ಹೆಸರನ್ನು ಅನ್ವರ್ಥಗೆಣಳಿಸಲೆಂಬಂತೆ 
ವಂಹಿಷವನ್ನೇ ಆಕೆಯ ಪ್ರೀತ್ಯರ್ಥವಾಗಿ ಬಲಿಕೊಡಲಾಗುತ್ತಿತ್ತು ಎಂದು ತೋರು 
ತ್ತದೆ. “ಪೊಳಲಿಯಲ್ಲೂ ಒಂದು ಕಾಲದಲ್ಲಿ ಮಹಿಷನನ್ನು ಬಲಿಕೊಡುತಿ ಶ್ರಿದ್ದ ರೆಂದಂ 
ಯಂಣಪಸ್ತಂಭ ಹೇಳಂತ್ತದೆ”! ಎಲ್ಲ ಶಕ್ತಿ ಸ್ಕಾ ನಗಳಲ್ಲೂ ಬಲಿ ಕಲ್ಲನ್ನು ಇಂದಿಗೂ 
ಕಾಣಬಹುದು. ಇಂದು ಪ್ರಾಣಿ ಬಲಿ ಪ್ರ ಜಲಿಕದಲ್ಲಿ ಇಲ್ಲದಿದ್ದರೂ ಅದರ 
ಅವಶೇಷವಾಗಿ ಈ ಗಳು. ಇರವ ಕೊಂಡಿವೆ. ಭೂತಕ್ಕೂ ಪ್ರಾಣಿಬಲಿಯ 
ವಂಣಲಕ ಪೂಜೆ ನೆರವೇರಿಸಲಾಗುತ್ತದೆ. ಭೂತಕ್ಕೆ ಕೋಳಿ ಕುಯ್ಯುವ ಸಂಪ್ರದಾಯ 
ಇಂದಿಗೂ ಇದೆ. 


ತುಳುನಾಡಿನಲ್ಲಿ ಹೆಜ್ಜೆ ಹೆಜ್ಜೆ ಗೂ ಶಕಿ ಸ್ವಾನ ನಗಳು ಕಂಡುಬರುವುದರಿಂದ ಅಲ್ಲಿ 
ಹಿಂದೆ ಶಾಕ್ರ್ರೇಯರು ಪ್ರಬಲರಾಗಿದ್ದ ತೆ ತೋರಂತ್ತದೆ. ಬಳ್ಬದ ಪ್ರಸ್ತಾಪ 
ಹಿಂದೆಯೇ ಬಂತು. ಇದಲ್ಲದೆ, ಇವತ್ತು. ಶಕ್ತಿ ಆರಾಧನೆಯ ಪ್ರಮುಖ ಕೇಂದ್ರಗಳಾಗಿ 
ಉಳಿದುಕೊಂಡಿರುವ ಹಾಗೂ ಜಿಲ್ಲೆಯ ಖ್ಯಾತ ದೇವಾಲಯಂಗಳೆಂದು ಪ್ರಸಿದ್ಧ 
ವಾಗಿರುವ ಕೊಲ್ಲೂರು, ಮಂದರ್ತಿ, ಇಡಗುಂಜಿ, ಬಪ್ಪ ನಾಡು, ಪೊಳಲಿ, 
ಕಟೀಲಂ, ಉದಾ ವರ, ವಂಂಗಳಾದೇವಿ, ಮಲ್ಲ, ಅಗಲ್ಪಾ “ಡಿ ತ್ರೈ ರಿ-ಇನ್ನೂ 
ಮುಂತಾದ ನರರು ಶಕ್ತಿಸ ಸ್ಥಳಗಳು ಹಾಗೂ ತುಳುನಾಡಿನಾದ್ಯ ರತ ಕಟು ಗ್ರಾ ಮ 
ಮತ್ತು "ಮಾಗಣೆ'ಯ (ಕೆಲವು ಗ್ರಾವಂಗಳ ಒಕ್ಕೂಟ) ಭೂತಗಳಾಗಿ ಪ್ರಚಲಿತ 
ವಿರುವ ಭೂತಾರಾಧನೆಯ, ಹಿಂದೆ ತುಳುನಾಡು ಶಕ್ತಾ $ರಾಧನೆಯ ಕೇಂದ್ರ 
ವಾಗಿತ್ತು ಎಂಬ ಸಂಗತಿಯನ್ನು ಶ್ರುತಪಡಿಸುತ್ತದೆ. ಅನಂತಾಡಿ ಹಾಗಣ 
ಕಾಸರಗೋಡು ಸವಿಣಪದ ಕೊರಕ್ಕೋಡು ಎಂಬಲ್ಲಿ ಶಕ್ತಿ ಮತ್ತು ಭೂತದ ಅಭೇದ 
ಕಲನೆ ಇದೆ, 


pa 


| ಲೀಲಾನಟ್‌ "ಭೂತನುಗರ ನಡುವೆ' ಪುಟ 129. 


4 


| 


k 


x 


'ಶಕ್ತಿಪಾಜೆ ಮತ್ತು ಭೂತಾರಾಧನೆಗಳ ಅಭೇದ 39 


ತಂಳುನಾಡಿನ ವೆ ದಿಕ ಮತಸ್ತರ ಬಹುತೇಕ ಕುಟುಂಬಗಳಲ್ಲಿ ದುರ್ಗೆ, ಅಮ್ಮ, 


 ಶಕ್ತಿ-ಎಂಬಿತ್ಯಾದಿ ರೂಪಗಳಲ್ಲಿ “ಶಕ್ತಿ” ಪೂಜೆಗೊಳ್ಳುತ್ತಾಳೆ. ಸಮೃದ್ಧಿ ಮತ್ತು 
'ಫಲದಾಯಕವಾದ ಶರತ್ಕಾಲದ ಮಧ್ಯಭಾಗದಲ್ಲಿ (ಮಹಾನವವಿಂ ಸಂದರ್ಭದಲ್ಲಿ) 
“ದುರ್ಗಾ ನವಂಸ್ಕಾರ” ಎಂಬ ಶಕ್ತಿ ಪೂಜೆಯಲ್ಲಿ ಬ್ರಾಹ್ಮಣರ ಮನೆಗಳಲ್ಲಿ ವಿಶೇಷ 


ವಾಗಿ ಇಂದಿಗೂ ನಡೆಸಲಾಗುತ್ತದೆ. ಈ ಪೂಜೆಯಲ್ಲಿ *ಕಿಸ್ಥಾರ' ಎಂಬ ಕೆಂಪು 
ಬಣ್ಣದ ಓಂದಂ ಹೂವಿಗೆ ಪ್ರಮುಖ ಸ್ಲಾನವಿದೆ. ದಂರ್ಗಾ ನಮಸ್ಕಾರ ಪೂಜೆಗೆ 
ಈ ಹೂ ಬೇಕೇಬೇಕು. ಕೆಂಪು ಬಣ್ಣದ ಈ ಹೂ ರಕ್ತಬಲಿಯನ್ನು ಪ್ರತಿನಿಧಿಸಂ 
ತ್ರಿರುವಂತಿದೆ. 


ದಕ್ಷಿಣ ಕನ್ನಡದ ಬ್ರಾಹ್ಮಣರ "ತರವಾಡು" (ವಂೂಲ) ಮನೆಗಳಲ್ಲಿ “ದೇವ 
ಕಾರ್ಯ” ಎಂಬೊಂದು ಶಕ್ತಿಪೂಜೆಯನ್ನು ಮಾಡಲಾಗುತ್ತದೆ. ಮೊದಲು ಇದಕ್ಕೆ 
ದೇವಿಕಾರ್ಕ ಎಂದಂ ಹೆಸರಿದ್ದು, ಅನಂತರ ದೇವಕಾರ್ಯ ಎಂದು ಹೆಸರು ಬದಲಾದಂತೆ 
ಕಂಡುಬರುತ್ತದೆ. ಇದನ್ನು ಸುವಾಸಿನೀ ಪೂಜೆ ಎಂದೂ ಕರೆಯುತ್ತಾರೆ. 


ದೂ ಪೂಜೆಯನ್ನು ಹಲವು ವರ್ಷಗಳ ಹಿಂದೆ ಮಧ್ಯರಾತ್ರಿ ಕಳೆದ ಬಳಿಕ 
ಮಾಡುತ್ತಿದ್ದರು. ಮಕ್ಕಳು ಈ ಪೂಜೆಯನ್ನು ನೋಡಬಾರದೆಂಬ ಉದ್ದೇಶದಿಂದ 
ಅವರನ್ನು ಬೇಗ ಉಣ್ಣಿಸಿ ಮಲಗಿಸಲಾಗಂ್ತಿತ್ತು. ಈಗಲೂ ದೇವಕಾರ್ಯವನ್ನು 
ರಾತ್ರಿವೇಳೆ ಮಾತ್ರ ನೆರವೇರಿಸುತ್ತಾರೆ. ಈ ಪೂಜೆಯಂನಲ್ನ ರಾತ್ರಿ ಬೇಗ ನೆರವೇರಿ 
ಸುವುದಾರೆ ಮಕ್ಕಳನ್ನು ಕೆಲವರಂ ಒಂದು ಕೋಣೆಯಲ್ಲಿ ಕೂಡಿಹಾಕುವುದೂ ಇದೆ ! 


“ದೇವಕಾರ್ಯ'ದಲ್ಲಿ ನೈವೇದ್ಯಕ್ಕೆ ಮದ್ಯ ವಂತ್ತು ಮಾಂಸ ತೀರ ಅಗತ್ಯ. ಕೆಲವು 
ವರ್ಷಗಳ ಹಿಂದೆ ಕೋಳಿ ಮಾಂಸವನ್ನು ಹೆಚ್ಚಾಗಿ ನೈವೇದ್ಯ ಮಾಡಲಾಗುತ್ತಿದ್ದರೂ 


ಇತ್ತೀಚೆಗೆ ಕೋಳಿಮೊಟ್ಟೆ ಆ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಅಂದರೆ ರಕ್ತಬಲಿಯ 


ಸಂಕೇತವಾಗಿ ಕೋಳಿ ಮಾಂಸ ಅಥವಾ ಕೋಳಿಮೊಟ್ಟೆ ನೈವೇದ್ಯದ ಒಂದು ಭಾಗ 
ವಾಗಿ ಉಳಿದಂಕೊಂಡಿದೆ. 


ಪೂಜೆಯ ಕೊನೆಯಲ್ಲಿ ಒಂದೊಂದು ಚಮಚೆ ಮದ್ಯವನ್ನು ಪ್ರಸಾದವಾಗಿ 
ನೆರೆದವರಿಗೆ ಕೊಡಲಾಗುತ್ತದೆ. ಇಲ್ಲೂ ಮಹಿಳೆಗೆ ಮೊದಲ ಪ್ರಾಶಸ್ತ್ಯ ಮನೆ 
ಯಜಮಸಿನಿತಿ ಆರಂಭವಾಗಿ ಪೂಜೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ ಮೊದಲು 


ಪ್ರಸಾದ ವಿತರಿಸಬೇಕೆಂಬ ಶಾಸ್ತ್ರ ಇದೆ. 


ದೇವಕಾರ್ಯ ಪೂಜೆಗೆ ಕೆಂಪು ಬಣ್ಣದ ಹೂಗಳು ಬೇಕೇ ಬೇಕು. ದಾಸವಾಳ 


ಅಥವಾ ಕಿಸ್ಕಾರ ಹೂ ಬೇಕುದಷ್ಟು ಸಿಗುವುದರಿಂದಾಗಿ ಅವಕ್ಕೆ ಪ್ರಾಶಸ್ತ್ಯ ಕೊಡ 


ಲಾಗುತ್ತದೆ. 


-ಗ- ೧೫ ಣಾ 


ಅರ್ಚಕ ಮತ್ತು ಪೂಜೆ ನೆರವೇರಿಸುವಾತ ಪು.ಜೆಯಂ ವಂಧ್ಯ ದಲ್ಲೆ € ಊಟ 
ಮಾಡುವುದು. ಈ ಪೂಜೆಯ ಇನ್ನೊಂದು ವೈಶಿಷ್ಟ್ಯ. ಊಟ ಸಟ ಮೇಲೆ 
ಪೂಜೆ ಮತೆ ಶ್ರ ಮುಂದಂವರಿಯುತ್ತದ 

ವರ್ಷಕ್ಕೊಮ್ಮೆ ಈ ಪೂಜೆ ನೆರವೇರಿಸುವ ಸಂಪ್ರದಾಯ ಇದೆಯಾದರೂ, 
ಹರಕೆ ಹೇಳಿದರೆ ಒಂದಕ್ಕಿಂತ ಹೆಚ್ಚು ಬಾರಿ ನಡೆಯುವುದೂ ಇದೆ. 


ಪೂಜೆಯ ಆರಂಭದಲ್ಲಿ ಅರ್ಚಕ ಮನೆ ಯಜಮಾನಿತಿಯ ಪಾದ ತೊಳೆದು 
ಅರ್ಚನೆ ಮಾಡಬೇಕಾಗುತ್ತದೆ ; ಮನೆಗೆ ಯಜಮಾನಿತಿ ಇಲ್ಲದಿದ್ದರೆ ಪೂಜೆಗೆ 


ಆಗಮಿಸಿದ ಇತರ ವಿವಾಹಿತ ಮಹಿಳೆಯಾದರೂ ಆಗಬಹುದು. ಇದು ದೇವೀ 
ಆರಾಧನೆಯಾದ "ರೇವಕಾರ್ಯ'ದ ಒಂದು ಅಂಗ. 


`ಮಂಡಲ ಬರೆದು ಕೆಂಪು ಹೂಗಳಿಂದ ಅರ್ಚಿಸುವ ಈ ಪೂಜೆಯ ಬಹುಭಾಗ 
ವನ್ನು ಮಂತ್ರಕ್ಕಿಂತ ತಂತ್ರ ಆಕ್ರಮಿಸಿಕೊಂಡಿದೆ. ಅಂದರೆ, ಈ ಪೂಜೆ ಶಾಕ್ತ 
ಪಂಥದ ತಂತ್ರ ಪೂಜೆಯ ಅವಶೇಷವಾಗಿರುವಂತೆ ಕಂಡಂಬರ: ತ್ತದೆ. 


ದೇವಿಯ ಪೂಜಾ ವಿಚಾರಗಳಲ್ಲಿ ಭಕ್ತರಂ ಕೆಂಪು ಬಣ್ಣ ಕೈ ವಿಶೇಷ ಪ್ರಾಶಸ್ತ ಶ್‌ 
ಕೊಡಂತ್ತಾರೆ. ಶಕ್ತಿ ದೇವಾಲಯಗಳಲ್ಲಿ "ದೇವಿ'ಗೆ ತೊಡಿಸುವ ಬಟ್ಟೆ ಬರೆಗಳಲ್ಲಿ 
ಕೆಂಪು ವಸ್ತ್ರಗಳು ಢಾಳಾಗಿ ಕಾಣುತ್ತವೆ. 


ವಿವಿಧ ಮತ-ಪಂಥಗಳಾಗಿ ಒಡೆದು ಹೋಗಿದ್ದ -ಹಿಂದೂ ಧರ್ಮವನ್ನು 
ಒಗ್ಗೂಡಿಸುವ ದೃಷ್ಠಿ ಯಿಂದ, ಎಲ್ಲ ದೇವರು ಒಂದೇ ಎಂಬ ತತ್ತಾ ಎನಂಸರಣೆಗೂಗಿ 
ಕ್ರಿ.ಶ. Ru "ಶತ ಮಾನದಲ್ಲಿ ಶಂಕರಾಚಾರ್ಯರು ಪಂಚಬ್ರಹ 1 ಪೂಜೆಯಂನ್ನ್ನು 

ಸಿದರು. ಪಂಚಬ್ರಹ್ಮರ ಪೂಜೆಯಲ್ಲಿ ಜರ್ಸಿ ವಿಶೇಷವಾದ ಸ ಸ್ಪ ನ 
ವಿದೆ. ಸಕತ ಸು ಪೀಠ ಶೃಂಗೇರಿಯಲ್ಲಿ ಶ್ರೀ ಶಾರದಾ ಮಾತೆ ತೆಯನ್ನು 
ಶ್ರೀ ಶಂಕರರಂ ಆಧಿಷ್ಟಿಸಿದ್ದಕ್ಕೆ ಈ ಪ್ರಾಂತದಲ್ಲಿ ಶಾಕ್ತಪಂಥ ಪ್ರಬಲವಾಗಿದ್ದ ದು 
ಕಾರಣವೆಂದಂ ತೋರಂತ್ರದೆ.3 


ಭೂತ "ನುಡಿಗಟ್ಟು > ಹೇಳುವ ಸಂದರ್ಭದಲ್ಲಿ ಹಾಗಾ ಅಭಯ ಕೊಡುವಾಗ 
"ಅಮ್ಮ'ನ ನ ಸ್ಫಾನದ ಪ್ರಸ್ತಾಪ ಬರುತ್ತದೆ. ""ಪೆದ್ಹ್‌ಂಡ ಅಪ್ಪೆ ಆದ್‌ ಮಿರೆ ಕೊರ್ದು, 


2. ಪುರ್ಗೆ, ಗಣಪತಿ, ಸೂರ್ಯ, ಶಿವ ಮತ್ತು ಎಷ್ಟು ಇವರನ್ನು ಪಂಚಬ್ರಹ್ಮರೆಂದು 
ಕರೆಯಲಾಗುತ್ತದೆ. ತುಳುನಾಡಿನ ವೈದಿಕರಲ್ಲಿ ಪಂಚಬ್ರಹ್ಮರ ಪೂಜೆ ವ್ಯಾಪಕವಾಗಿ 
ಪ್ರಚಾರದಲ್ಲಿದೆ. 

ತಿ, ಆ ಕಾಲದಲ್ಲಿ ಶಾಕ್ತಪಂಥ ತುಳುನಾಡಿನಲ್ಲಿ ಮಾತ್ರವಲ್ಲದೆ ಹೊರಗಡೆಯೂ ಪ್ರಾ ತ್ರಾಬಲ್ಮ 
ವಾಗಿದ್ದಿ ರಬೇಕು. 


ಸಾಧನೆ 


ಅಸ ಹಿ 


AL ್ಹ ್‌ 


ಶಕ್ತಿಪೂಜೆ ಮತ್ತು ಭೂತಾರಾಧನೆಗಳ ಅಭೇದ 41 


ತಾಂಕ್‌ಂಡ ತಮ್ಮಲೆ ಆದ್‌' ಬುದ್ದಿ ನೀತಿ ಪಂಡ್‌ದ್‌, ಪತ್ತಪ್ಪೆ ಬಾಲೆಲೆನ್‌ ಒಂಜಪ್ಪೆ 
ಬಾಲೆಲೆಕ ತಾಂಕೊಂದ್‌, ನಂಬಿ ಇಡೀ ರಾಜ್ಕೊನ್‌ ಸೂತ್ರ ಬಿತ್ತ್‌ ಲ್‌ದ ಲೆಕ 
ತೂವೊನ್ವೈ, ನಂಬುಲೆ'' (ಹೆತ್ತರೆ ತಾಯಿಯಂತೆ ಎದೆ ಹಾಲು ಕೊಟ್ಟು, ಸಾಕಿದರೆ 
ಮಾವನಂತೆ ಬುದ್ದಿ-ನೀತಿ ಹೇಳಿ, ಹತ್ತು ತಾಯಿಯ ಮಕ್ಕಳನ್ನು ಒಬ್ಬ ತಾಯಿಯ 
ಮಕ್ಕ ಳಂತೆ ಸಾಕಿಕೊಂಡು, ನಂಬಿದ ಇಡೀ ರಾಜ್ಯವನ್ನು ಹೂವಿನ ತೋಟದ ಹಾಗೆ 
ನೋಡಿಕೊಳ್ಳು ತ ಶೀನ, ನಂಬಿಕೊಳ್ಳಿ) ಎಂದು ಭೂತ ಉಗ್ಗಡಿಸುತ್ತದೆ. ಇಲ್ಲಿ 
ಮಾತು ವಹತಿಗೆ : ತಾಯಿಯ (ಅಮ್ಮ ನ ಅಥವಾ ಶಕ್ತಿಯ) ಪ್ರಸ್ತಾಪ ಬರುತ್ತದೆ. 


ಅವ್ಮ್ಮನವರ ಪ್ರಸಾದ ಕುಂಕುಮವಾದರೆ ಭೂತದ ಪ್ರಸಾದ ಅರಿಶಿನ. 
ಇವೆರಡೂ ಫಲಪತ್ತತೆ, ಸೃಷ್ಟಿ ಮತ್ತು ಸಮೃದ್ಧಿಯ ಸಂಕೇತಗಳು. ಕುಂಕುವಂ 
ರಕ್ತಬಲಿಯನ್ನು ಪ್ರತಿನಿಧಿಸುತ್ತಿದ್ದರೂ ಇರಬಹುದಂ. ಹಾವಿನ ಹೆಡೆಮಣಿಯ 
ಹಾಗೆ, ಸೌಂದರ್ಯ ವತ್ತ ಸೃಷ್ಟಿ ಶಕ್ತಿಯ ಜೊತೆಗೆ ದಮನ ಹಾಗುಾ ನಾಶ 
ಇರುವುದರ ಕಲ್ಪನೆಯೂ ಇರಬಹುದು. ಭೂತವು ಜೀವಕೋಟಿಯಂ ಸಂರಕ್ಷಣೆಗಾಗಿ 
ಮತ್ತು "ಸತ್ಯ `ದ ಕಾಯಂವಿಕೆಗಾಗಿ ಇದೆ ಎಂಬಂದಂ ತುಳುನಾಡವರ ನಂಬಿಕೆ. 
ಸತ್ಯ ಎಂದರೆ, ಸತ್‌ಶಕ್ತಿ ಆಗಿದೆ. ಭೂತಕ್ಕೆ ಹರಕಿ ಹೇಳುವುದನ್ನು " ಸತ್ಯಕ್ಕೆ ನಡೆದು 
ಕೊಳು ವುದು” ಎನ್ನುತ್ತಾ ೮” ನಡೆ? ನಟ ಹಾದಿ ಅರ್ಥಾತ್‌ "ಸ ಸತ್ಯದ. ಹಾದಿ', 
ಭೂತವು SREP ಜನರನ್ನೂ ಸತ್ಯದ ಹಾದಿಯಲ್ಲಿ ನಡೆಯಲು ಕಟ್ಟಳ ವಿಧಿಸು 
ತ್ತದೆ. ಶಕ್ತಿಸ್ಥಾನಗಳಲ್ಲಿಲ್ಲ “ನಡೆ`್‌ ಇದ್ದೇ ಇರುತ್ತದೆ. 

ಭೂತವು ಯಜಮಾನನೋದಿಗೆ “ಮದಿಪು? (ಯಜಮಾ ನೊಂದಿಗೆ 
ಸಂಭಾಷಣೆ ಮತ್ತು ನ್ಯಾಯ ತೀರ್ಮಾನ) ಮಾಡುವಾಗ ಹಾಗೂ pe 
ಕೊಡುವಾಗ ಪ್ರತಿ ಮಾತಿನಲ್ಲೂ "ಸತ್ಯ'ದ ಬಗೆಗೆ ಉಗ್ಗಡಿಸುತ್ತದೆ. ಭೂತಕ್ಕೆ 
ನಡೆದುಕೊಳಂ ವವನನ್ನು ಅಥವಾ ಭೂತಾರಾಧನೆ ನಡೆಯಿಸುವವನ್ನು ಭೂತವು 
“ಕರ್ತುಕುಳೇ' (ಕರ್ತೃಗಳೇ) ಎಂದು ಕರೆಯುತ್ತದೆ. ಕರ್ತುಕುಳೇ ಎಂದರ ಕುರಣೀ 
ಭೂತನಾದವನು, ಕಾರ್ಯ ಮಾಡುವವನು, ಉಂಜಮಾನ ಎಂದು ಅರ್ಥ ಇದು 

4, ತುಳುನಾಡಿನಲ್ಲಿ "ಅಳಿಯ ಕಟ್ಟು' ಪದ್ಧತಿ ಇರುವುದರಿಂದ *ತಮ್ಮಲೆ"ಯ (ಮಾನವ) 
ಪ್ರಸ್ತಾಪ ಬರುತ್ತದೆ. 

5. ಅಡಿ ಟಿಪ್ಪಣಿ ನೋಡಿ. 

6. ದೇವಸ್ಥಾನಗಳಲ್ಲಿರುವ "ನಡೆ'ಗೆ ದೇವರು ಸಾಗುವ ಹಾದಿ ಎಂಬ ಅರ್ಥವೂ ಇದೆ : 
ಜಾತ್ರೆ ಸಂದರ್ಭದಲ್ಲಿ ಉತ್ಸವ ಮೂರ್ತಿಯನ್ನು *ಬಲಿ' (ಸುತ್ತು) ತರುವುದ 
ರಿಂದಾಗಿ ಈ ಅರ್ಥ ಬಂದಿದೆ. ಆದರೆ, ಇಲ್ಲಿಯೂ ಮೂಲ ಅರ್ಥ `ಸತ್ಯದ ನಡೆ” 
ಎಂದೇ ಆಗಿದೆ. 


42 ಸಾಧನೆ 


ಸೀಯಂ ಪುರುಷನನ್ನು ಉದ್ದೆ ೇಶಿಸಿ ಮಾಡುವ ಸಂಬೋಧನಾ ವಾಚಕದಂತಿದೆ. 


ಅ 


ಅಂದರೆ, ಇದು ಭೂತವು ಶಕ್ತಿ ಅಥವಾ ಸಿ ್ರ್ಯೀ ಮೂಲವನ್ನು ಸೂಚಿಸುತ್ತದೆ. 


ಸತ್ಯ ದಿಂದ ನಡೆದುಕೊಳ್ಳೆ ಬೇಕೆಂಬ ವಾಗ್ದಾ ನವನ್ನು ಮಾತು ವಕಾಶಿಗೂ ತೆಗೆದಂ 
ಕೊಳ್ಳು ವ ತವ 'ದರ್ಶನ' ಆ. "ಮಾತಾಡುವಾಗ ಸ್ಪ ಸತ್ಕೊ ದ ರಾಜ್ಯ 
ಉಂದು, ಸತೊ ್ಯದ ಐಂದಾಳು ನಿಕುಳು, ಸತ್ಕೊ ದ ಮಣ್ಣ್‌ ಉಂದು, "ಸತ್ಕೊದ 
ಮಾಯೆಕಾರೆಯಾನ್‌, ಈ ರಾಜ್ಯೊಡ್‌ ಸತ್ತೆ ಅತ್ತ ಂದೆ ಅಸತ್ಕೊ ಕೋಡಿ 


ಶಿ 
6 = ೯ ಖಗೆ ಇ pe ಗ) ೨೨ 3 
ಮಂಟೈರೆ ಬಂಡ್ಹೀಂದ್‌ ಪನ್ಬಾದ್‌ ಕೊರ್ಪೆ, ಸತ್ಯೋ ನಂಬೊನ್ಣೆ'' (ಸತ್ಯದ ರಾಜ್ಯ 
ಇದು, ಸತ್ಯದ ಜನ ನೀವು, ಸ ಕ ನಂಬಿ ನಡೆವವರು ನೀವು, ಸತ್ಯದ ಮಣ್ಣು ಇದು, 
ಸತ್ಯದ ಮಾಯೆ ನಾನು, ಈ ರಾಜ್ಯದಲ್ಲಿ ಸತ್ಯ ಅಲದೆ ಆಸತ್ಯ ಗೆಲ್ಲಲಿಲ್ಲ ಎಂಬುದನ್ನು 


ಮಾಡಿ ತೋರಿಸುತ್ತೇನೆ, ಸತ್ಯ ನೀವು ನಂಬಿಕೊಳ್ಳಿ) ಎಂದು ಅಭಯ ಕೊಡಂತ್ತದೆ. 


"ಸತ್ಯದ ಮಾಯೆ” ಎಂದರೆ ಶಕ್ತಿ ದೇವತೆ ಅಥವಾ ಭೂತವೇ ಆಗಿದೆ, 


(9 


ಶಕ್ತಿಯ ಆರಾಧನೆಗೂ, ತಂಳುನಾಡಿನಲ್ಲಿ ಮಾತೃ ಪ್ರಧಾನ ಕುಟಂಂಬ ಪದ್ಧ 
ಇರುವುದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಒತು ಜಾತಿಯಲ್ಲಿ ಇದನ್ನು 
“ಅಳಿಯಕಟ್ಟು' ಎಂಬುದಾಗಿ ಹೇಳುತ್ತಾರೆ. 


ಸಪ್ತಮಾತೃಕೆಯರ? ಪೂಜೆ ಕೂಡ ತುಳುನಾಡಿನಲ್ಲಿ ಪ್ರಸಿದ್ದ ವಾದುದ್ದಾಗಿದೆ. 
ಇವರೆಲ್ಲ ಶಕ್ತಿ ಸ ಸ್ವರೂಪಿಣಿಯರಾಗಿದ್ದಾರೆ. 


ಶಕ್ತಾ ರಾಧನೆ ಮತ್ತು ಭೂತರಾಧನೆ ಎರಡೂ ಒಂದೇ ಆಗಿದೆ. ಒಂದು, 
ವೈ ದಿಕರು (ಶಾಕ್ತಪಂಥ ?) “ನಡೆದುಕೊಂಡು” ಬಂ ಪದ್ಧ ತಿಯಾದರೆ ಇನ್ನೊ ೦ದಂ 
ಅವೈ ದಿಕರು “ನಡೆದುಕೊಂಡು” ಬಂದ ಪೂಜಾ ಪನ ಯಿತು. 


ಇವತ್ತು ದೇವಾಲಯದ ಸ್ವರ ಉಪ ಪಡೆದುಕೊಂಡು ವಂತ್ರು “ಕಾ£ಣಿಕ' ಗಳಿಸಿ 
ಕೊಂಡಿರುವ ಶಕ್ತಾ 5ರಾಧನೆಯ ಸ ನ ಸ ಳಗಳು ವೈ ದಿಕರ ಪ ಭಾವದಿಂದ "ಭೂತ' ರೂಪಿ 
ನಿಂದ ಮುಕ್ತಿ ಹೊಂದಿ ದೇವಾಲಯಂದ ರೂಪ "ಏಡೆದದ್ದಿ ರಬಹುದರ.* 


7 ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು 
ಚಾಮುಂಡಿ-ಇವರನ್ನು ಸಪ್ತ ಮಾತೃ ಕೆಯರೆಂದು ಕರೆಯಲಾಗುತ್ತದೆ. 

8 ಇಂತಹ ಶಕ್ತಿಸ ಕ್ರಿಸ್ಥಾ ನಗಳಿಂದಲೇ ಯಕ್ಷಗಾನ ಮೇಳಗಳು ಆರಂಭವಾದದ್ದು. ಮೊದ 
ಮೊದಲು ಯಕ್ಷಗಾನ ಪ್ರಸಂಗಗಳೆಂದರೆ ದೇವೀ ಮಹಾತೆ ಯೇ ಪ್ರ ಪ್ರಧಾನವಾಗಿತ್ತು. 
ಹೀಗಾಗಿ, ಯಕ್ಷಗಾನವು ಶಕ್ತಿಮಹಾತೆ ಯನ್ನು ಪ್ಪ ಕ್ರಚುರಪಡಿಸುವ ಸಾಧನವಾಗಿ 
ಮತ್ತು ಭೂತದ ಕಲ್ಪನೆಯಿಂದಲೇ ಹುಟ್ಟಿಕೊಂಡದ್ದಾಗಿ ಗಿ ಕಂಡುಬರುತ್ತದೆ. 


) | 


ಶಕ್ತಿಪೂಜೆ ಮತ್ತು ಭೂತಾರಾಧನೆಗಳ ಅಭೇದ 43 


ಭೂತ ಕಟ್ಟು ವವರು ನಲಿಕೆ, ಪಂಬದ, ಪರವ, ಪಾಣಾರ, ಮಲೆಯ 
ವಉಂತಾದ ಸಾಮಾಜಿಕವಾಗಿ ನಿಮ್ನ ವರ್ಗದವರು ಮತ್ತು ಭೂತದ ಭಕ್ತಾದಿಗಳಲ್ಲಿ 
ಆವೈದಿಕರು ಹೆಚ್ಚು. ಈ ಅಚ್ಚ ದ್ರಾವಿಡ ದೆ ವದ ಆರಾಧನೆ ನಡೆಯುವುದೂ 
ಹೆಚ್ಚಾಗಿ ಗುಡ್ಡ, ಬೆಟ್ಟ (ಅನಂತರದ ಕಾಲದಲ್ಲಿ ಬಯಲು, ಗದ್ದೆ) ಮುಂತಾದ 
ಗುಡ್ಡಗಾಡು ಜನ ವಾಸ ಮಾಡಂವ ವನಪ್ರದೇಶಗಳಲ್ಲಿ. ಇವತ್ತು ಕೂಡ ಭೂತದ 
ಗುಡಿಗಳಿರುವುದು ಇಂತಹ ಕಡೆಗಳಲ್ಲಿಯೇ. ಆರಂಭ ಕಾಲದಲ್ಲಿ, ಭೂತಾರಾಧನೆಯ 
ನುಡಿಗಟ್ಟು ಗಳು ಇನ್ನೂ ರೂಪು ಗೊಳ್ಳ ದೇ ಇದ್ದ ಸಂದರ್ಭದಲ್ಲಿ ವೇಷಭೂಷಾದಿಗಳ 
ಮತ್ತು | ಭವಗಳ ಹೊರ ಆಕ್ಸ್‌ ತಿವ ಮಖ್ಯ ವಾಗಿ ತನ್ಮೂ! ಲಕ ಭೀತಿಪೂರ್ವಕ 
ಭಕ್ತಿಯುಕ್ತ ಶಕ್ತಿ ಪೂಜೆ ಆಚರಣೆಗೆ ಬ (ತು. ಭೂತದ "ನುಡಿಗಟ್ಬು > ಗಳಂ 
ಆರಂಭದಲ್ಲಿ ಒರಟುರೂಪದ ಮಾತುಗಳಾಗಿದ್ದದ್ದು ಕಾಲಕ್ರಮೇಣ ಒಂ ದು ಸ್ಪಷ್ಟ 
ರೂಪ ಪಡೆದುಕೊಂಡಿರಬೇಕಂ. 


». ಆದರೆ ಇಂದು ಕಾಣಬರುತ್ತಿರುವ ಅಮ್ಮನವರ ಪೂಜೆ ಮತ್ತು ಭೂತಾರಾಧನೆ 
ಎರಡು ಕವಲುಗಳಾಗಿ ಯಾವಾಗ ಬೇರ್ಪಡಲಾರಂಭಿಸಿತಂ ಎಂಬುದನ್ನು ನಿಖರವಾಗಿ 
ಹೇಳಲು ಸಾಧ್ಯ ಎಲ. ಬಹುಶಃ ತುಳುನಾಡಿಗೆ ಆರ್ಯ ವೈ ದಿಕರಂ ಆಗವಿಂಸಿ, 
ಧಾರ್ಮಿಕ ಕೊಡುಕೊಳ್ಳುವ ರ್ರಕ್ರಿಯೆಯಲ್ಲಿ ನ :ಧಾನವಾಗಿ ನಷೆ ಭಿನ್ನತೆ ತೆ ತಲೆದೋರಿ 
ರುವ ಸ ಸಾಧ್ಯತೆ ಇ 


ತುಳುನಾಡಿನಲ್ಲಿರುವ ಬ್ರಾಹ್ಮಣರು, ಅದರಲೂ ಮುಖ ವಾಗಿ "ಹವ್ಯಕ' ರು 
ಕಾಶಿ ಸವೂಪದ ಅಹಿಚ್ಛೆತ್ಥ ತ್ರಪುರದಿಂದ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ 
ವಲಸೆ ಬಂದವರೆಂದು ಹೇಳಲಾಗಿದೆ. ಪರಶುರಾವಂನ ಸಂಗಡ ಇವರು ದಕ್ಷಿಣದ 
ಗೋಕರ್ಣ ಮಂಡಲಕ್ಕೆ ಬಂದು ಆಸುಪಾಸಿನಲ್ಲಿ ನೆಲಸಿದರೆಂದು ಹೇಳುತ್ತಾರೆ. 


ಹವ್ಯಕರ ವಿವಾಹ ಸಮಾರಂಭದ ಆಚರಣೆಗಳಲ್ಲಿ ನೂತನ ವಧೂವರರು 


*ಏೂತು ಹಿಡಿಯುಂವ' ಒಂದು ಸಂಪ್ರ ದಾಯ ಇದೆ. ಇದು ಮೂಲ ನಿವಾಸಿಗಳೊಂದಿಗೆ 


ಅವರು ವಿವಾಹ ಸಂಬಂಧ ಮಾಡಿಕೋ 0 ಎಂಬುದರ ಒಂದು ಸಂಕೇತ ಎಂದು 
ತೋರುತ್ತದೆ. ವಿವಾಹಾದಿ ಸಂಬಂಧಗಳ ಮೂಲಕ ಸ್ಥಳೀಯರ ಜೊತೆ ಅವರ 
ಕೊಡು ಕೊಳ್ಳುವಿಕೆ ಹೆಚ್ಚಾದಾಗ ವೈದಿಕರಾದ ಹವ್ಯಕರು ಜಪತಪ ಹೋಮ 
ಹವನಾದಿಗಳೊಂದಿಗೆ ಜೀವನೋಪಾಯವನ್ನೂ ಅರಿತಿರಬೇಕು ಎಂಬ ಉದ್ದೆ "ಶದಿಂದ 
ಸ್ಸ ಳೀಯರು ಕೆಲವು ಷರತ್ತುಗಳನ್ನು ವಧಿಸದರೆಂದು ತೋರುತ್ತದೆ. ಹೀಗೆ: 'ಹವ್ಮ ಕರು 
ವಿೂನಂ ಹಿಡಿಯುವ (ಅರ್ಥಾತ್‌ ಆಹ ಸಂಪಾದನ ಧೃವ” ವಿದ್ಯೆಯನ್ನು 


' ಕಲಿಯಬೇಕಾಗಿ ಬಂತು ಎಂದು ಊಹಿಸಬಹುದಂ. 


ಸಾಧನೆ : 


ಶಿವಳ್ಳಿ ಬ್ರಾಹ್ಮಃ ಣರಲ್ಲಿ ಇವತ್ತಿಗೂ ಹೆಂಗಸರು ವುತ್ತು ಹುಡುಗಿಯರು 
ದೇವರ ಸೂಜಿಗೆ ಹೂ ಕೊಯ್ಯ ಕೂಡದೆಂಬ ನಿಷೇಧ ಇದೆ* ಇದು ಆಗಿನ ವೈದಿಕರು 


Uw) VY 


ಸ್ಕಳೀ ಯ ಅವೈ ದಿಕ ಜನಕ. ವಿವಾಹಾದಿ ಸಂಬಂಧಗಳನ್ನು ಬೆಳಸಿಕೊಂಡರು 
ಎಂಬ ೬ ಯಾಗಿ ಕಾಣುತ್ತ ಕೆ 


ಅಲ್ಪಸಂಖ್ಯಾತರ ರಾಗಿದ್ದ ಬ್ರಾ ಹ್ಮ ಣರುಸ ಸ ಳೀಯಂರ (ದ್ರಾವಿಡರ) ಪ್ರಭಾವ 
ದಿಂದ ತಪ್ಪಿಸಿಕೊಳ್ಳು ವುದು ಸಾಧ್ಯವಾ ಇಗಿರಲ್ಲಲ್ಲ. ಪರಸ್ಪರ ಸಂಬಂಧ ಬೆಳೆದ 
ಹಾಗೆ ಕೊಳುಕೊಡೆಯೂ ಆಧಿಕವಾಗುತ್ತಹೋಯಿತು. ಹಾಗೆಯೇ ಸ್ಥಳೀಯಂರ 
ಭೂತಾರಾಧನೆಯನ್ನು ಅವರು ಸ್ವೀಕರಿಸಲೇಬೇಕಾಯಿತು ; ಅದು ಕೂಡ ಒಲ್ಲದ 
ಮನಸ್ಸಿನಿಂದ ಎಂದು ತೋರುತ್ತದೆ. ಯಾಕೆಂದರೆ, ವೈದಿಕರಲ್ಲ ಭೂತದ 
"ಭಂಡಾರ? (ಅಟ್ಟೆ, ಗಗ್ಗರ, ಖಡ್ಗ ಇತ್ಯಾ ದಿ ಭೂತದ ವಸ್ತುಗಳು) ಮನೆಯಿಂದ 
ಪ ತೈ "ಕವಾಗಿ ಹೊರಗೆ ಇರುತ್ತ ದೆಯಲ್ಲದೆ ಮನೆಯೊಳಗೆ ಇರುವುದಿಲ್ಲ. 
ಹೀಗಾಗೆ ಕಾರಣ ಬಹುಶಃ ವೈ ದಿಕರು ಭೂತವನ್ನು ನಿಮ್ಮ ಜಾತಿಯವರ ದೆ ದೈವ 

ಎಂದು ಪರಿಗಣಿಸಿದ್ದ ರಿಂದ ಇದ. ದೇವರಿಗೆ ಅಡ್ಡ ಜೌಛಂವ ಹಾಗೆ, ವಂದಿಸಂ 

ಹಾಗೆ ವೆ ದಿಕರು ಭೂತಕ್ಕೆ ಅಡ ಶೈ ಬೀಳುವುದಿಲ್ಲ, ತಲೆಬಾಗಿ ವಂದಿಸುವುದಿಲ್ಲ. ಭೂತ 
ಪೂಜೆಯನ್ನು ಅವರು ಇತ್ತೇ “ಮೂಲಕ ನೆರವೇರಿಸುತ್ತಾರಾದರೂ ತಾವೇ ಸ್ವತ 
ಭೂತಾ 2. ಮಾಡುವುದಿಲ್ಲ. 


ಹಾರ 
[J 


0 


ಭೂತಾರಾಧನೆ ಹಾಗೂ ನಾಗಾರಾಧನೆ!! ದ್ರಾವಿಡ ಜನಾಂಗದವರ ಪ 
ಯಾದರೂ ಆರ್ಯರೂ ಅದನ್ನು ಸ್ವೀಕರಿಸಿದ ಸಿದ್ದು ಆಕಾಲದಲ್ಲಿ ಸಂಭವಿಸಿದ ಎರ್ಮಿಕ 
9 ಇದಕ್ಕೆ ಪೂರಕವಾಗಿ ಇನ್ನೊಂದು ಅಂಶವನ್ನು ಇಲ್ಲಿ ಹೇಳಬಹುದು. ಒಂದು ತಲೆ 
ಮಾರಿನ ಹಿಂದಿನವರೆಗೆ ಕಾಸರಗೋಡು, ವಿಟ್ಲ ಭಾಗದ ಕೆಲವು ಬ್ರಾಹ್ಮಣವಟುಗಳು 
ಕೇರಳದಲ್ಲಿರುವ ದೇವಸ್ಥಾ ನಗಳಿಗೆ "ಶಾಂತಿ ಕಾರ್ಯಕ್ಕೆ (ಪೂಜೆಗೆ) ಹೋಗುತ್ತಿದ್ದರು. 
ಪ್ರಬಲ ನಾಯಮ್ಮಾರರೆಂಬ ಕುಲದವರು ನಡೆಸುವ ದೇವಸ್ಥಾನಗಳಿಗೆ «ಶಾಂತಿ, 
ಕಾರ್ಯಕ್ಕೆ ಹೋರ ಆ ಕುಲದ ಹೆಣ್ಣೊ ಬ್ಬಳನ್ನು ಕೂಡಲು ಅವಕಾಶ ಮಾಡಿ 
3 ಉಗ್ರ ತ್ತು. ಹೀಗೆ ಹುಟ್ಟುವ ಮಕ್ಕಳನ್ನು ಆ ನಾಯಮ್ಮಾರ ಮನೆಯವರೇ 
ಸಾಕಿ ಬೆಳಸುತ್ತಿದ್ದರು. ಇದು ಅವ ವಂಶವನ್ನು ಉತ್ತಮ - ಪಡಿಸಿಕೊಳ್ಳುವ 
ಉದ್ದೆ €ಶದಿಂದ ಕೂಡಿರುವಂಥದ್ದು. ಬ್ರಾಹ್ಮಣ ವಟುವನ್ನು ವರಿಸಿದಷ್ಟಕ್ಕೆ 
ನಾಯೆಮ್ಮಾ ರ ಹುಡುಗಿ ಬ್ರಾ ಹ ಒಣತಿಯಾಗುತ್ತಿದ್ದಿಲ್ಲ ಹಾಗೂ ದೇವಸ್ಥಾನದ 
ಯಾವುದೇ ಪು ೧ಜಾ ಚಟುವಟಿಕೆಗಳಲ್ಲಿ ಆಕೆ ಭಾಗವಹಿಸುವಂತಿರಲಿಲ್ಲ. ಆಕೆ ಅಸ್ಪೃಶ ಶೃ 
ಳಂತೆ ದೂರ ಇರಬೇಕಾಗುತಿ ತ್ರಿತ್ತು. ಇಂತಹ ನಿಜಘಟನೆಯೊಂದನ್ನಾಧರಿಸಿ 
“ಭಾರತೀಸುತ' ಅವರು " ಗಿಳಿಯು. ಪಂಜರದೊಳಿಲ್ಲ ಎಂಬ ಕಾದಂಬರಿ ಬರೆದಿದ್ದಾ ರೆ. 

10 ಜೈನರಲ್ಲಿ ಮತ್ತು ಬಂಟರಲ್ಲಿ ಭೂತದ 'ಭಂಡಾರ' ಮನೆಯೊಳಗೆ ಇರುತ್ತದೆ. 


|| ನಾಗ ಮತ್ತು ದೇವಿ ವಿ (ಶಕ್ತಿ ) ಅಭಿನ್ನ ಎಂದು ಶಕ್ತಿಯ ಬಗ್ಗೆ ಸಂಶೋಧನೆ ನಡೆಸಿದ 
ಲೀಲಾಭಟ್‌ ಹೇಳಿದ್ದಾ ರೆ. > 


' ಶಕ್ತಿಪೂಜೆ ಮತ್ತು ಭೂತಾರಾಧನೆಗಳ ಅಭೇದ 45 


ಸಮನ್ವಯಕ್ಕೆ ಉದಾಹರಣೆ. ಆದರೆ ಈ ಸಮನ್ವಯವೂ ಧಿಡೀರಾಗಿ ಆಗಲಿಲ್ಲ. 
' ದೀರುಕಾಲದ ಮಳನಸಂಘರ್ಷದ ಮೂಲಕವೇ ಆಗಿರಬೇಕು. 
ಆದರೆ, ಅನಂತರದ ಕಾಲದಲ್ಲಿ ವೈದಿಕರನ್ನೂ ತನ್ನ ತೆಕ್ಕೆಗೆ ಸೇರಿಕೊಂಡಂ, 
ಗ್ರಾಮವನ್ನ್ನೂ ಒಂದು ಕೂಡುಕಟ್ಟನ್ನಾಗಿ ಭೂತವು ಎಲ್ಲರನ್ನೂ "ಸತ್ರ್ಯ'ದ ಹಾದಿ 
ಯಲ್ಲಿ ಮುಂನ್ನಡೆಸಿಕೊಂಡು ಬಂದ ಬೆಳವಣಿಗೆಯ ಹಾದಿಯ ಅಧ್ಯಯನ ನಿಜಕ್ಕೂ 
ರೋಮಾಂಚಕಾರಿಯಾದದ್ದು ॥ 


ಅಡಿ ಟಿಪ್ಪಣಿ (5) 


5 ಸತ್ಯಕ್ಕೆ ನಡೆದುಕೊಳ್ಳುವುದನ್ನು “ಹೊಯ್ಲು' ಎಂದೂ ಕರೆಯುತ್ತಾರೆ. ಹೊಯ್ದು 
4 ಎಂದರೆ ಮೊರೆ (ಕೂಗು) ಎಂದರ್ಥ, ಇದು ದೇವರು ನ್ಯಾಯದಾನ ಮಾಡುವ 
& ಒಂದು ವಿಶಿಷ್ಟ ಸಂಪ್ರದಾಯ, ಮನುಷ್ಯನಿಗೆ ಬೇರೆಲ್ಲಿಯೂ ನ್ಯಾಯ ದೊರಕದೇ 
p ಇದ್ದಾಗ ಅಂತಿಮವಾಗಿ ದೈವಕ್ಕೆ ಶರಣಾಗುವ ವಿಧಾನ ಇದು, ಹೊಯ್ದ ನ್ನು 
“ಅಮ್ಮ' ನೂ ಸ್ವೀಕರಿಸುತ್ತಾಳೆ ; ಭೂತವೂ ಸ್ವೀಕರಿಸುತ್ತದೆ. ಭೂತ ಮತ್ತು ಅಮ್ಮ 

ಒಂದೇ ಎಂಬುದನ್ನು ಈ ಸಂಪ್ರದಾಯ ತೋರಿಸಿ ಕೊಡುತ್ತದೆ. 


ಧರ್ಮಸ ಸ್ಥಳದಲ್ಲಿ ಅಣ್ಣ ಪ್ಪ ನ "ಸತ್ಯಕ್ಕೆ ನಡೆದುಕೊಳು ವುದು" (ಅಥವಾ ಹೊಯ್ದ) 
ಎಷ್ಟು ಪ್ರಸಿದ್ದ ವೋ ಎ ೫ಬ ಕೋಡಿ ಅಮ್ಮೆ ನವರ ಹೊಯ್ದು ಹಾಗೂ 
ಅನಂತಾಡಿ ಹೊಯ್ದು ಕೂಡ ಅಷ್ಟೇ ಕಾರಣಿಕದ್ದು, ಎಲ್ಲ ಅಮ್ಮನವರ ದೇವಸ್ಥಾನ 
ಗಳಲ್ಲೂ ಭೂತಸಾ ನಗಳಲ್ಲೂ ಹೊಯ್ದು ಇರುತ್ತಿ ತ್ತು, ಕಾಲಕ್ರ ಮೇಣ ಕೆಲವದರ 
ಶಕ್ತಿ ಕ್ರಿ ಗುಂದುವುದು” ಮತ್ತು ಕೆಲವದರ ಶಕ್ತಿ ಹೆಚ್ಚುವುದು ಲೋಕರೂಡಿ ! ದೈವಗಳ 
ಮಟ್ಟಿಗೂ ಈ ಏಳುಬೀಳುಗಳು ಸಾಮಾನ್ಯ. ಇವತ್ತೂ ಎಷ್ಟೋ ಅಮ್ಮನವರ 
ದೇವಸಾ ಫ್ರಿನಗಳಲ್ಲಿ ಮತ್ತು ಭೂತಸಾ ನಗಲಿ `ಹೊಯ್ಲು' ಸಂಪ ದಾಯ ರೂಢಿ 
ಯಲ್ಲಿದೆ? ಆದರೆ ದಕ್ಷಿಣ ಕನ್ನಡದಲ್ಲಿ “ಧರ್ಮಸ್ಥಳದಷ್ಟು "ಸತ್ಯ `ದ ಪ್ರ ಸಿದ್ಧಿ ಬೇರಾವ 
ದೇವಸ್ಥಾನಕ್ಕೂ ಇದ್ದಂತಿಲ್ಲ ಭಾರತದಲ್ಲೇ “ದೇವರ ನ್ಯಾಯ' ಪದ್ಧತಿ ಬಹು 
ಅಪೂರ್ವ ಎನ್ನಲಾಗುತ್ತದೆ. ಧರ್ಮಸ್ಥಳ ಬಿಟ್ಟರೆ ಒರಿಸ್ಸಾದ ಸಾಕ್ಷಿಗೋಪಾಲ 
ದೇವಾಲಯದಲ್ಲಿ ಮಾತ್ರ ಸಿವಿಲ್‌ ವ್ಯಾಜ್ಯಗಳನ್ನು ಬಕರಿಸುವ ಪದ್ಧತಿ ಇದೆಯೆಂದು 
ದಕ್ಷಿಣ ಕನ್ನಡ ಜಿಲ್ಲಾ ಗರೆಯಟಿಯರ್‌ ಹೇಳುತ್ತದೆ. 


ಭೂತ ಮುಖಾಮುಖಿ ನ್ಯಾಯತೀರ್ಮಾನ ಮಾಡುತ್ತದಾದರೆ, ಅಮ್ಮನವರ 
ದೇವಸ್ಥಾನಗಳಲ್ಲಿ ಪಾತ್ರಿ ಅಥವಾ ಅರ್ಚಕ ನ್ಯಾಯತೀರ್ಮಾನ ಮಾಡುತ್ತಾ ನೆ, 
(ಇದರ ಹೆಚ್ಚಿನ ವಿವರಕ್ಕೆ, ಪ್ರೊ॥ ಎಚ್‌, ವಿ ನಾಗೇಶ್‌ ಅವರ “ಹ್ಯೊಲು : 
ಗ್ರಾಮೀಣ ನ್ಯಾ ಯದಾನದ ಒಂದು ವಿಶಿಷ್ಟ ರೂಪ” ಲೇಖನ ಓದಿ, *ಹರತಿಸಿರಿ' 
ಸ್ಮ ಲತ ಸಂಪುಟಿ, ವಾಲ್ಮೀ "ಕಿ ಸಾಹಿತ್ಯ ಸಂಪದ; ಹರ್ತಿಕೋಟೆ, 1987, ಪುಟ 


824-849) 


i 
he ಕ್ಮ | 
ಕ್ಮ 


«ಮಧುರಾ ವಿಜಯ'ದ ನಾಯಕ 
ಕಂಪಣ'ನೋ "ಕೆಂಪಣ್ಣ' ನೋ? ಒಂದು ವಿವೇಚನೆ 


_—————— 


ಎನ್‌. ಆರ್‌. ಲೀಲಾ 


ಕ್ರಿ.ಶ. 1360-65ರ ಕಾಲಕ್ಕೆ ರಚಿತವಾದ ಗಂಗಾದೇವಿಯ «ವಂಧುರಾ 
ವಿಜಯಂ' ಅಥವಾ "ವೀರಕಂಪರಾಯಚರಿತಮ್‌” ಎಂಬ ಸಂಸ್ಕೃತ ಐತಿಹಾಸಿಕ 
ಮಹತ್ವವುಳ್ಳ ಸ ಕಾವ್ಯದ ನಾಯಕ "ಕಂಪಣ' ವಿಜಯನಗರ ಸಾಮಾ ತ್ರಾಜೃಶಿಲ್ಪಿ ಬುಕ್ಕ 
ರುಯನ ಮಗ. ಇವನು ಹುಟ್ಟಿದಾಗ, ಅವನು ಮುಂದೆ ಶತ್ರುಗಳನ್ನು ನಡುಗಿಸಂ 
ವಂಥಾ ರಣವೀರನಾಗುವುದನ್ನು ಮನಗಂಡನೋ ಎಂಬಂತೆ ತಂದೆ ಅವನಿಗೆ ಕಂಪನ?” 
ಎಂದು ಹೆಸರಿಟ್ಟನೆಂದಂ ಗಂಗಾದೇವಿ ಬರೆಯುತ್ತಾಳೆ. 


ಅಕಂಪಯಿಷ್ಯತ್ಮಯ ಮೇಕವೀರ: 
ಸಂಗ್ರಾಮರಂಗೇ ಸಕಲಾನರಾತೀನ್‌ 

ಇತ್ಯೇವ ನಿಶ್ಚಿ ತ್ಯ ಸದೀರ್ಫದರ್ಶೀ 

ನಾಮ್ನಾಸುತಂ ಕಂಪನ ಇತ್ಯಕಾರ್ಷೀತ್‌ ।। 3.34 


ವಾಣಿಜ್ಯ, ಸಂಸ್ಕೃತಿಗಳ ತವರೂರಾಗಿದ್ದ ಪಾಂಡ್ಯ ರಾಜಧಾನಿ ಮಧುರೆಯಲ್ಲಿ ನೆಲೆ 
ಯೂರಿ ಅಲ್ಲಿ ಹೇಳಲಸದಳವಾದ ದುಷ್ಕತ್ಯಗಳಿಂದ ಜನರನ್ನು ಹಿಂಸಿಸುತ್ತಿದ್ದ 
"ಕ್ರೂರ ಮುಸಲ್ಮಾನರ! ಆಳ್ಲಿಕೆಯನ್ನು ಕೊನೆಗಾಣಿಸಿದ ಕಂಪರಾಯಂನ ಕೊಡುಗೆ 
ಕೇವಲ ವಿಜಯನಗರ ಸಾಮ್ರಾಜ್ಯ ದೃಷ್ಟಿಯಿಂದಷ್ಟೇ ಅಲ್ಲ, ಆ ಭಾಗದ ದ್ರಾವಿಡರ 
ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಬಹು ಮಹತ್ತರವಾದುದು. 


ಕಲ ಲ ಚಟ 
ಗಂಗಾದೇವಿಯ ಈ ವರ್ಣನೆಯಲ್ಲಿ ಕಿಂಚಿತ್ತು ಅತಿಶಯವಿಲ್ಲವೆಂಬುದು ತಜ್ಞರ 


ಅಭಿಪ್ರಾಯ 

ವಿಜಯನಗರ ಸಾಮಾ )ಜ್ಯವನ್ನಾಳಿದ ಮೊದಲನೆಯ ವಂಶವಾದ ಸಂಗಮ 
ವಂಶದ ಮೂವರು "ಕಂಪಣ್ಣ `ರ ಬಗ್ಗೆ ಬರೆಯುತ್ತಾ ಡಾ. ವಸುಂಧರಾ ಪಿಲಿಯೋಜಃ 
ಆವರು "ಕಂಪಣ' ಹೆಸರಿನ ಒಗ್ಗೆ ಹೀಗೆ ಹೇಳುತ್ತಾರೆ. ಇದು "ಕಂಪಣ' ಅಲ್ಲ ಇದರ 
ಮೂಲ ಕನ್ನಡ ರೂಪ "ಕೆಂಪಣ್ಣ' ಎಂದು. ಕನ್ನಡದ “ಕೆಂಪಣ್ಣ ದ ವಿಕೃತ 
ರೂಪವೇ *ಕಂಪಣ' ಎಂದಾಗಿದೆ. ಇನ್ನು ಗಂಗಾದೇವಿಯಂತೂ ಸಿಂಸ್ಕೃತಕ್ಕೆ 
ಒಗ್ಗು ಂತೆ "ಕಂಫನ' ಎಂದು ಮತಾರ್ಪಡಿಸಿದಾ ಳೆ, ಆಕೆ "ಕಂಪನ ಶಬ್ದಕ್ಕೆ ಕೊಡುವ 
ವ್ಯ್ಯತ್ಸತಶ್ತಿ ಸುಂದರವಾಗಿಯೇನೋ ಇದೆ. ಆದರೆ ಅದು ಕೇವಲ ಕವಯಿಶ್ರಿಯ 


ಕ ಕ By 


ಮಧುರಾ ವಿಜಯದ ನಾಯಕ ಕಂಪಣನೋ ಕೆಂಪಣ್ಣ ನೊ?_ಒಂದು ವಿವೇಚನೆ 47 


ಕಲ್ಪನೆಯೇ ಹೊರತ. ವಾಸ್ತವಿಕವಾಗಲಾರದು ಎನ್ನುತ್ತಾರೆ. ಅಲ್ಲದೆ "ಕೆಂಪಣ್ಣ' 
ಎಂಬುದೇ ಸರಿಯಾದದ್ದೆಂದು ಹೇಳಲು ಪುಷ್ಟಿಯೊದಗುವಂತೆ:ಕಂಪಣ'ನ ಬೆಂಗಳೂರಿ 
ನಲ್ಲಿ ದೊರೆತಿರುವ ಶಾಸನ*ವೊಂದನ್ನು ಉಲ್ಲೇಖಿಸಿಂತ್ತಾರೆ. 


ಡಾ. ವಸುಂಧರಾ ಅವರ ಈ ಅಭಿಪ್ರಾಯ ಎಷ್ಟರಮಟ್ಟಿಗೆ ಸಾಧುವಾದದ್ದು * 
ಕೆಂಪಣ್ಣಿ' ಮಾತ್ರ ಕನ್ನಡ ಶಬ್ದವೇ ? *ಕಂಪಣ' ಅಲ್ಲವೆ? ಎಂಬುದನ್ನು ವಿವೇಚಿ 
ಸುವುದೇ ಈ ಲೇಖನದ ಉದ್ದೇಶ. 


ಮೊದಲಿಗೆ ಕಂಪಣ' `ಶಬ್ದ ದೊಡನೆ ಶ್ರುತಿಸಾಮ್ಮ ಹೊಂದಿರ.ವ ಹಲವಾರು 
ಪ್ರಸಿದ್ಧ ಹೆಸರುಗಳನ್ನು ಗಮನಿಸೋಣ. ವಿಜಯನಗರ ಕಾಲದವರೇ ಆದ ಯಗ್‌ 
ಭಾಷ್ಯಕಾರರಾದ ಸಾಯಣಾಚಾರ್ಯರು ಗೌರೆವ ಸೂಚಕ «ಆಚಾರ್ಯಾ'ದಿಂದ 
ಬೇರ್ಪಡಿಸಿದರೆ ಉಳಿಯುವುದು ಸಾಯಣ” ಮಾತ್ರ. ಇವರ ಮೂರು ಮಕ್ಕಳ 
ಹೆಸರು ಕ್ರಮವಾಗಿ ಕಂಪಣ, ಮಾಯಣ ಮತ್ತು ಸಿಂಗಣ. ಸಂಗಮ ಸೋದರರಲ್ಲ 
ಒಬ್ಬನಾದ "ಕಂಪಣ (1ನೇ ಕಂಪಣ)ನ ಮಂತ್ರಿಯಾಗಿದ್ದ ಸಾಯಣರ., ಅವನನ್ನು 
ಬಹುವಾಗಿ ಗೌರವಿಸುತ್ತಿದ್ದರು. ತಮ್ಮ ಮಗನಿಗೆ ತನ್ನ ಪೋಷಕನ ಹೆಸರನ್ನೇ 
ಇಟ್ಟಿರುವುದರಿಂದ ಅದು ವ್ಯಕ್ತವಾಗುತ್ತದೆಂದು ಡಾ. ಕೆ. ಕೃಷ್ಣಮೂರ್ತಿಯವರ. 
ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಸಂಗಮ ಸೋದರನ ಹೆಸರೆಂ “ಕಂಪಣ', 
.ಕೆಂಪಣ್ಣ' ಅಲ್ಲ ಎಂದಾಗುತ್ತದೆ. ಎರಡನೇ ಮಗ ಮಾಯಣ ಎಂಬುದು ತಾತನ 
ಹೆಸರನ್ನು ವೊಮ್ಮುಗನಿಗಿಡುವ ಪ ಸ ತಿಯಿಂದ ಬಂದದ್ದು. ಸಾಯಂಣರ ತಂದೆ 
“ಮಾಯಣ'ರು ಎಂಬುದು ತಿಳಿದ ವಿಷಯವೇ (ತಾಯಿ ಶ್ರೀಮತಿ). 

ಇನ್ನು ತೆಲುಗು ಸಾಹಿತ್ಯದಲ್ಲಿನ ಕೆಲವು ಪ್ರಸಿದ್ಧ ಹೆಸಿರಂಗಳಾದ ತಿಕ್ಕನ, 
ಪೆದ್ದನ, ವೇಮನ, ಪೋತನ, ಗಾಚನ, ಎತ್ರೆನ್ಯ ಗೌರನ ಎಂಬವುಗಳೆನ್ನು ಗಮನಿಸ 
ಬಹುದು. ಈ ಹೆಸರುಗಳಲ್ಲಿ ಕಡೆಯ "ಣ'ಕಾರ "ನ' ಕಾರವಾಗಿರುವುದೂ 
ಗಮನಾರ್ಹ. ಕನ್ನಡ ಶಾಸನಗಳಲ್ಲೂ "ನ'ಕಾರಾಂತವಾದ ಇಂತಹ ಅನೇಕ ಹೆಸರಂ 
ಗಳನ್ನು ಕಾಣಬಹುದಾಗಿದೆ. . ಉದಾ :-ನಾಗನ್‌ ಚೆಂಗನ? ಇತ್ಯಾದಿ. ದಕ್ಷಿಣ 
ಭಾರತದ ಕನ್ನಡ ಮತ್ತು ತೆಲಗು ಪ್ರದೇಶಗಳಲ್ಲೆಲ್ಲಾ ಇಂತಹ ಹೆಸರುಗಳಂ ಬಹು 
ಪ್ರಚಾರದಲಿದ್ದುವು. ಆಷ್ಟೇ ಅಲ್ಲ, ಪ್ರಾಚೀನ ಕನ್ನಡಿಗರಿಗೆ ತುಂಬ ಪ್ರಿಯವಾದ 
ಹೆಸರುಗಳಲ್ಲಿ ಈ "ಜ೫' ಕಾರಾಂತವಾದವುಗಳಿಂದು ಶಾಸನಗಳ ಅವಲೋಕನದಿಂದ 
ದೃಧಪಡಿಸಬಹುದು. ನಾರಣಂ, ನಾರಣರೇವ39. ಬಸವಣ! ಸಂಕಣ!! ವರೂಕಣ 
ಪಂಡಿತಃ? ರೇಚಣ ಭಟ್ಟ!» ಇತ್ಯಾದಿ. ವಿಜಯನಗರದರಸುಗಳಾದ ಕೃಷ್ಣದೇವ 
ರಾಯ್‌, ಅಚ್ಛ್ಕುತದೇವರಾಯು್‌ ಇವರುಗಳ ಶಾಸನಗಳನ್ನ್ನ ರೂವಾರಿಗಳಂಗಿ ಒಂದೇ 
ಮನೆತನಕ್ಕೆ ಸೇರಿದ ವೀರಣಾಚಾ:: ೯, ಮಲ್ಲಣಾಚಾರ್ಯ, ಅಪ್ಪೆಣಾಚಾರ್ಯ!' 
ಮುಂತಾದವರು ಪ್ರಸಿದ್ಧರಿದ್ದಾ ರೆ ಇನ್ನು ಗದುಗಿನ ಭಾರತದ ಕರ್ತೃ ನಾರಣಪ್ಪನ 


48 ಸಾಧನೆ 


ಹೆಸರನ್ನು ಕೇಳದವರೇ ಇಲ್ಲ. ಇನ್ನು ಜಕಣ, ಡಕಣ, ಬೊಪ್ಪಣ, ದೇವಣ ಇವು 
ಗಳನ್ನು “ಗಮನಿಸಬಹುದು. ಈ ಹೆಸರುಗಳು ಎಷ್ಟು "ಜನಪ್ಪಿ ಯವಿತ್ತೆಂದರೆ 
ಬ್ರಾಹ್ಮ ಣರಾದಿಯಾಗಿ ಎಲ್ಲ ವರ್ಣ, ವೃತ್ತಿಗಳವರೂ ಇದನ್ನು ಬಳಸುತ್ತಿದ್ದ ಭಟ್ಟ, 


ದೇವ, "ಪಂಡಿತ, ಅಪ್ಪ, ಆರ್ಯ, los ೯, ಇತ್ಯಾದಿ MERITS ಇವು 
ಸಕಲಜನಮಾನ್ಯವ ಎ ವು. "೧' ಸಂಗಳ ಸ್‌ “ಮ ಕಾರಾಂತವಾದ 
ಎ 


ಹೆಸರುಗಳೂ ಕೇಳಿಬರುತ್ತವೆ. ಯಾಚಮಟ ಮಾದಿಮ, ಸಂಗಮ ಮಂಂತಾದವು. 
ಆದರೆ ಮೊದಲೆರಡಕ್ಕೆ ಹೋಲಿಸಿದರೆ ಈ ಹೆಸರುಗಳ ಪ್ರಾಬಲ್ಯ ಕಮ್ಮಿಯೆಂದೇ 
ಹೇಳಬಹುದಂ. 


ಮೇಲೆ ಹೇಳಿದ ಕೆಲವು ಹೆಸರುಗಳ ಮೂಲವನ್ನು ಗುರುತಿಸಬಹುದಾಗಿದೆ. 


ಉದಾ :- 

ನಾರಾಯಣ ... ನಾರಣ 

ವಂಲ್ಲಿನಾಥ . ... : ಮಲ್ಲಣ 

ಸೋಮನಾಥ ... ಸೋವಂನ 

ಇಗನಾಥ ೬ . ನಾಗನ 

ಗೋಪಾಲ .. ಗೋಪಣ ಇತ್ಯಾದಿ 
ಮಾಯಣ ಎಂಬುದು "ಮಾಧವ'ದ ಕನ್ನ ಡ ರೂಪವೆಂದಂ ಡಾ॥ ಕೆ. ಕೃಷ್ಣಮಣ ಉರ್ತಿ 
ಯವರು ಬರೆದಿದ್ದಾರೆ ಇದರಿಂದ ಶಳಿಯು ವುದೇನೆಂದರೆ, ಮಾಯಂಣ. ನಾರಣ, 


ದೇವಣ. ಇತ್ಯಾದಿಗಳು ಕನ್ನ ಡದ ಸಹಜ ರೂಪಗಳೆಂದು. ರೇಚಣ, ಮೂಕಣ, 


ಬಸವಣ ಇತ್ಯಾ ದಿಗಳಿಗಂತೂ ಯಾವುದು ಮೂಲವೆಂದು ತಿಳಿಯುವುದು ಕಪ ತ ನ 
ವ್ಯ ಕ್ರಿವಾಚಕ "ಶಬ್ದ ಗಳೊಡನೆ ಅಚ ಕನ್ನಡದ ದಿಕ್‌ಸಣಚಕ ಪದಗಳನ್ನೂ ಹೋಲಿಸಿ 
ಬಾಯಿ ಪಡುವಣ. ನಡ ತೆಂಕಣ, ಬಡಗಣ ಇತ್ಯಾ ದಿ. ಇವುಗಳಿ 
ಗಿರುವ ಸಮಾನ ಶ್ರುತಿ ಆಶ್ಚ ರ್ಯಗೆಳಿಸುವಂತಿದೆ. ಣ' ಕಾ ತವದ "ಕಂಪಣ? 
ಇತ್ಯಾದಿಗಳು ಅಚ್ಚ ಕನ್ನಡ ಪದಗಳೆಂಬುದಕ್ಕೆ ಬೇರೆ ಪ್ರಮಾಣವೇ ಬೇಕಿಲವೇನೋ 
ಎಂಬಷ್ಟು ಸ್ಪ ಟಮಗಿದೆ. ಸಾಮಾನ್ಯ ಆ ಮೂರಕ್ಷರವಿರುವ ನಾವಂವಾಚಕಗಳಲ್ಲಿ 
ಮತ್ತೊಂದು ವ ಶಿಷ್ಟ್ಯ ತಾನೇ ತಾನಾಗಿ ಒಡೆದು ಕಾಣುತ್ತದೆ. ಕೆಲವದರಲ್ಲಿ 
ಮೂರಂ ಅಕ್ಷರಗಳೂ ಅಸಂಯಂಕ್ತವಾಗಿ ವೃದುವಾದ ಜಾರಿಕೆಯ ಉಚ್ಚಾರದಿಂದ 
ಕೂಡಿದೆ, ಉದಾ :-: ನಾರಣ, ನಾಯಣ, ಮಾಯಣ, ರೇಚಣ, ವೀರಣ, 
ಬಾವಣ, ಮೂಕಣ ಮುಂತಾದುವು. ಮತ್ತೆ ಕೆಲವದರಲ್ಲಿ ಒತ್ತು ಬಿದ್ದಿ ರುವುದು 
ಎರಡನೆಯಕ್ಷರದ ಮೇಲೆಯೇ ಎಂಬುದನ್ನೂ ಗವಂನಿಸಬಹುದಂ. ಉದಾ ಕಪ್ಪ ಣಃ: 
ಹಬ್ಬ ಣ,1 ಮಲ್ಲಣ, ಅಪ್ಪಣ, ಅರ್ಯಣ, pe ಬೊಪ್ಪಣ ಣ,39 ಮಂದ್ಚ ತ ಇತ್ಯಾ ದಿ. 
ಅಂದಮಾತ್ರ ಕ್ಕೆ ಕಡೆಯ "ನಕಾರ ಯಾವಾಗಲೂ ಒತ್ತ ಕ್ಷರವಾಗಿಲ್ಲವೆಂದಲ್ಲ. 14ನೇ 


ಆ ್ಚಾ್‌್‌್‌್ಹ್‌್ಹಾ್‌ಾ್‌್ಸ ್‌ಾ್‌ಾ್‌ಾಾಾ್‌ಾ್‌ಾ್‌ಾ ಾೋ್ರಾ್‌ ೫ *್ಚ್‌ೆ 


Ro. 


ಮುಥುರಾ ವಿಜಯದ ನಾಯಕ ಕಂಪಣನೋ/ಕೆಂಪಣ್ಣ ನೊ?ಿ-ಒಂದು ವಿವೇಚನೆ 49 


ಶತಮಾನದಿಂದ ಈಚೆಗಿನ ಶಾಸನಗಳಲ್ಲಿ ಕಡೆಯಕ್ಷರದ ಒತ್ತು ಎದ್ದುಕಾಣುತ್ತದೆ. 

'ಉದಾ; ;- ಮಂದ್ಹಣ್ಣ,?2 ಬುಕ್ಕಣ, ಸೋವಂಣ. ಕಂಪಂಣ2'. ವಿಜಯನಗರ 
'ಕಾಲೀನ ಶಾಸನಗಳಲ್ಲಿ ಕಡೆಯಕ್ಷರದ ಒತ್ತು ಅನೇಕ ಬಾರಿ ಬಳಕೆಯಾಗಿದೆ. ಆದರೆ 
ಡಾ| ವಸುಂಧರಾ ಅವರು ಎತ್ತಿ ತೋರಿಸಿರಂವ ಬೆಂಗಳೂರಿನ ಒಂದಂ ಶಾಸನ ಬಿಟ್ಟರೆ 
ಎಲ್ಲೂ “ಕೆಂಪಣ್ಣ ' ಎಂದು.ಪ್ರಯುಕ್ತವಾಗಿಲ್ಲ, ಕಂಪಣ?* ಅಥವಾ ಕಂಪಂಣ ನಂ 
ಕಂಡುಬರುತ್ತದೆ. ಈ ಬೆಂಗಳೂರು ಶಾಸನದ “ಕಂಪಣ' ವಲ "ಕಂಪಣ'ನ 
ಅಥವಾ "ಕಂಪನ'ನ ಎಕ್ಕ ದು ಸ್ಪಷ್ಟ ಪಡಿಸಲೂ ಶಾಸನಾಧಾರಗಳಿವೆ. ಏಕೆಂದರೆ 
*ಕಂಪಣ' ಎಂಬುದನ್ನು ಸ ಗೊಳಿಸಿ "ಕೆಂಪ "ಕಂಪರಾಯಂ'ಎಂದೂ ಬಳಸಲಾಗಿದೆ. 
"ಬದಲಾಗಿ “ಕೆಂಪ” ಸ “ಕೆಂಪರಾಯ' ನೆಂದಾಗಲೀ ಅಲ್ಲ. 


ಮೇಲ್ಕಾಣಿಸಿದ ವಿವರಗಳಿಂದ ಹೊರಡುವ ಪಿಂಡಿತಾರ್ಥವೆಂದರೆ ಇಷ್ಟೂ. 


1) ಜಾರಿಕೆಯ ಮೃದು ಉಚ್ಚಾ ರವಿರುವ ಕಂಪಣ, ಸಾಯಣ, ಮಾಯಣ, 
ಜೀವಣ ಇತ್ಯಾದಿ ನಾಮವಾಚಕಗಳು ಕನ್ನಡದ ಕಾಡಿಗೆ ಹೊಂದುವ 
ಸಹಜರೂಪಗಳು. 

2) ಇವು ಕೆಲವು ಬಾರಿ ಸಂಸ್ಕೃತದ ಹೆಸರಂಗಳ ವಿಕೃತಿಗಳಾಗಿರಬಹುದು, 
ಅಗಿಲ್ಲದೆಯೂ ಇರಬಹುದು. 

3) ಮೂರಕ್ಷರವುಳ್ಳಿ ಈ ನಾಮಪದಗಳು 2ನೇ ಅಥವಾ ಮೂರನೇ 
ಅಕ್ಷರಗಳ ಮೇಲೆ ಆಗಾಗ ಒತ್ತು ದ್ಹಿರಂ ವುದೂ ಉಂಟಂ. ಉದಾ :ಇ 
ಕಂಪಣ - ಕಂಪಣ್ಣ, ಗೋ ಟು ks ಇತ್ಯಾದಿ. 

4) ಕಂಪಣ ಎಂಬುದು ಕೆಂಪಣ್ಣ ಎಂಬುದರ ವಿಕೃತ ಎಂದು ವಾದ ವರಾಡಿ 
ದಲ್ಲಿ ಆಗುವ ಆಭಾಸ ವಿಪರೀತ. ಅದೆಂದರೆ “ಸಾಯಣ'..“ಸೈಯ್ಯಣ್ಣ' 
ದಿಂದ *ಸಿಂಗೆಣ' - ಸೆಂಗಣ್ಣ, ದಿಂದ ಎಂದೆಲ್ಲಾ ಅಸಂಬದ್ಧ ಗಳನ್ನು 
ಒಪ್ಪಬೇಕಾಗುತ್ತದೆ. 

5) ಈ ನಾಮ ಪದಗಳು ಕೆಲವು ಬಾರಿ "ನ' ಕಾರಾಂತವಾಗಿಯೂ, ಅನೇಕ 
ಬಾರಿ "ಣ' ಕಾರಾಂತವೂಗಿಯಂಣ ಉಚ್ಛ ರಿತವಾಗುತ್ತಿತ್ತು. ಉದಾ:- 
ನಾಗನ _ ನಾಗಣ, -ಕಂಪನ - ಕಂಪಣ- 

6) ಹೀಗೆ ಶಾಸನಾಧಾರಿತ ವಿವಂರ್ಶೆಯು ಬೆಳಕಿನಲ್ಲಿ ನೋಡಿದಾಗ, ಗಂಗಾ 

ದೇವಿ "ಕಂಪನ' ಎಂದಿರುವುದು ಕನ್ನಡವನ್ನು ಸಂಸ್ಕೃತೀಕರಿಸಿ ಅಲ್ಲ. 

ಬದಲಾಗಿ ಇರುವ ಕನ್ನಡ ಪದವನ್ನೆ € ಅರ್ಥಪೂರ್ಣವಾಗಿ, ಸಂದರ್ಭ 
ಸೊಗಸುವಂತೆ ಬಳಸಿದ್ದಾ ಳ್ಳಿ, ಇದಕ್ಕೆ ಸಮರ್ಥನೆಂಕಾಗಿಕ್ರಿ.ಶ.1356ರ 


50 ಸಾಧನೆ 


ಎರಡನೇ ಸಂಗಮನ ಕಾಲದ (ಮೊದಲನೇ ಕಂಪಣನ ಮಂಗ) 
ಚಿತ್ತ ಗುಂಟ ಶಾಸನಂ, 
ಕೆಳಕಂಡ ಪದ್ಯವನ್ನು ಉದಾಹರಿಸಬಹುದಾಗಿದೆ. 
ತಸ್ಯಾನುಜಶ್ಚಿರಮಶಾದ್ಧಾ ಶ್ರೀಂ ಕಂಪಭೂಪತಿಃ । 
ಯಾಥಾರ್ಥ್ಯಮಭಜನ್ನಾಮ ಯಸ್ಯ ಕಂಪಯಿತುರ್ದ್ವಿಷಾಮ" || 
"ಶತ್ರುಗಳನ್ನು ನಡುಗಿಸುತ್ತಿದ್ದ ಕೆಂಪ” ರಾಜನ ಹೆಸರು ಯಥಾರ್ಥವಾಯಿತು. 
ಈ ಶಾಸನ ಗಂಗಾದೇವಿಗಿಂತ 5-6 ವರ್ಷಕಾಲ ಹಿಂದಿನದು. ಆದ್ದರಿಂದ ಗಂಗಾ 
ದೇವಿ "ಕಂಪನ? ಪದಕ್ಕೆ ಕೊಟ್ಟಿರುವ ವ್ಯತ್ಪತ್ತಿ ಸಕಪೋಲ ಕಲ್ಪಿ ತವಲ್ಲ. 


ಕರ್ಣಾಟಕದ ಹಲವು ಭೌಗೋಲಿಕ ಭಾಗಗಳಲ್ಲಿ ಬಾಸೂರ "ಕಂಪಣ? 


ಗುತ್ತೊಳಲ "ಕಂಪಣ?27? ಮುಂತಾದುವಿದ್ದವು. ಈ ಎಲ್ಲ ಆಧಾರಗಳಿಂದ "ಕಂಪನ? 
ಎ ೧೧ 


ಮತ್ತು «ಕಂಪಣ' ಎರಡೂ ಕನ್ನಡ ಪದಗಳೇ ಎಂಬುದು ನಿರ್ವಿವಾದವಾಯಿ ತು. 


ಟಿಪ ಣಿಗಳು 
ಲು 


ಕಂಪಣನ ದಾಳಿಗೆ ಸಿಕ್ಕಿ ಸೋತ 'ಖುರ್‌ಬತ್‌ ಹಸನ್‌ ಗಂಗು' 

ನೋಡಿ; ಟಿ. ಎ. ಗೋಪಿನಾಥರಾವ್‌ “ಮಧುರಾ ವಿಜಯಂ' ಪ್ರಸ್ತಾವನೆ, 
Three ‘Kampannas’ ; Nilakantha Sastry Felicitation; 
Vol: P-59. 

4 ಎ.ಪಿ. ಕ. ಸಂ. 9 ಬೆಂ. 67 ಪ್ರ..17 

5 ಸುಭಾಷಿತ ಸುಧಾನಿಧಿ, ಪ್ರಸ್ತಾವನೆ, ಪು. 8 

6 ಸಾ, ಇಂ. ಇ. ಸಂ. 11, ೫(.1. ಪು. 42 

7 ಎಪಿ. ಕ. ಸ9. 4, ಕೊಗಾ. 63 ಪು. 441 

8 ನೋಡಿ: ಕನ್ನಡ ಸಾಹಿತ್ಯ ಚರಿತ್ರೆ, ಪು, 219 

9 ಅದೇ ಪು. 242 

10: ಅದೇ, ಪು. 226 

11 ಅದೇ, ಪು. 248 

12 ಅದೇ, ಪು. 253 

13 ಅದೇ, ಪು, 255 
14 ನೋಡಿ : ಶಾಸನ ವ್ಯಾಸಂಗ ಪು. 44-45 
| ೨ ವಿಜಯನಗರದರಸು ವೆಂಕಟಪತಿರಾಯನ ಮಂತ್ರಿ 
16 ಸುಭಾಷಿತ ಸುಧಾನಿಧಿ, ಪ್ರಸ್ತಾವನೆ, ಪು. 9 

17 ಕನ್ನಡ ಸಾಹಿತ್ಯ ಚರಿತ್ರೆ, ಪು. 219 

18 ಅದೇ, ಪು. 262 


') ND = 


| 


pe 


19 
20 
21 


22 
23 
24 


25 
26 
27 


ಡಾ 


'' ಮಧುರಾ ವಿಜಯದ ನಾಯಕ ಕಂಪಣನೋ/ಕೆಂಪಣ್ಣ ನೊ?-ಒಂದು ವಿವೇಚನೆ 5] 


ಶಾಸನ ವ್ಯಾಸಂಗ, ಪು. 49 

ಗೊನ್ಮುಟಸ್ತುತಿಯ ಕರ್ತೃ 

ರಾಮಾಶ್ವಮೇಧದ ಕರ್ತೃ, ಇಲ್ಲಿ ವ್ಯಕ್ತಿ ಈಚಿನವನಾದರೂ ಹೆಸರು ಪ್ರಾಚೀನ 
ವಾದದ್ದು. 

ಎಪಿ.ಕ ಸಂ. 3. ನಂ. ಗೂ, 15) 

ಎಪಿ.ಕ. ಸಂ. 6. ಶೃಂ. I 

ಎಪಿ.ಕ. ಸಂ. 3. ಗುಂಪೇ. 132, ಪು. 95 ಮತ್ತು ಸಂ. 4 ಕೊ. ಗಾ. 
62, ಪು 440 

ಪೂರ್ಮೋಕ್ತ ಶಾಸನಗಳು 

ಎಪಿ. ಇಂ. 3, ಪು. 32 

ಶಾಸನ ಸಂಗ್ರಹ, ಪು. 28 


ಆಧಾರ ಗ್ರಂಥಗಳು 


ಓಟ 


ಅಣ್ಣಿಗೇರಿ ಎಂ. ಎಂ. 
ಶೇಷಶಾಸ್ತ್ರಿ ಆರ", 
ಕನ್ನಡ ಸಾಹಿತ್ಯ ಪರಿಷತ್ತು, ಬೆಂಗಳೂರು 

ಎಪಿ. ಇಂಡಿ, ಸಂ. 3 

ಎಪಿ, ಕರ್ಣಾ, ಸಂ.ಗಳು 3, 4, 8, 9, 10. 

ಕಲಬುರ್ಗಿ, ಎಂ. ಎಂ. ಶಾಸನ .. ವ್ಯಾಸಂಗ, ಕರ್ಣಾಟಕ ವಿಶ್ವವಿದ್ಯಾಲಯ, 
ಧಾರವಾಡ, 1974 

ಗಂಗಾದೇವಿ 

“ಮಧುರಾವಿಜಯಮ್‌ ಅಥವಾ ಕಂಪರಾಯ ಚರಿತಮ್‌” ಟ್ರಿವೇಂಡ್ರಮ್‌, 1916 
ಸಾಯಣಾಚಾರ್ಯ, ಸುಭಾಷಿತ ಸುಧಾನಿಧಿ, 

ಸಂ. ಡಾ|| ಕೆ. ಕೃಷ್ಣಮೂರ್ತಿ, ಕರ್ಣಾಟಕ ವಿಶ್ವವಿದ್ಯಾಲಯ, ಧಾರವಾಡ, 1908 
ಸಾ. ಇಂ. ಇನ್ಸ್‌, ಸಂ; 11 

ಲೇಖನ : ಡಾ॥ ವಸುಂಧರಾ ಫಿಲಿಯೋಜಾ 

‘The three Kampannas' 

ನೀಲಕಂಠಶಾಸ್ತ್ರಿ ಅಭಿನಂದನ ಗ್ರಂಥ, ಮದರಾಸು, 1973 

ಕನ್ನಡ ಸಾಹಿತ್ಯ ಚರಿತ್ರೆ 

ಡಾ। ಹಾ. ಮಾ. ನಾಯಕ . } ತ 

ಡಾ| ಟಿ. ವಿ. ವೆಂಕಟಚಲಶಾಸ್ತ್ರಿ 

ಮೈಸೂರು, 1976 


| ಸಂ: ಶಾಸನ ಸಂಗ್ರಹ 


ಲಿಂ 
ಸ. 


ಪ್ರಭು ಖಾನಾಪೂರೆ 


ಮದುವೆ ಮಾನವನ ಬದುಕಿನ ಒಂದು ಮಹತ್ವದ ಘಟ್ಟ. ವಿವಿಧ ನಾಗ 
ರಿಕತೆಗೆ ಸೇರಿದ ವೃಕ್ತಿಗಳಂ ಒಂದಿಲ್ಲೊಂದಂ ರೀತಿಯಲ್ಲಿ ವಂದುವೆಯ ವ್ಯವಸ್ಥೆ 
ಯನ್ನು ಒಪ್ಪಿ ಮ ಅದನ್ನು ಆಚರಿಸುತ್ತ ಬಂದಿದ್ದಾ ರೆ. "ಮದುವೆಯಂ 
ಸ್ಥಲ ಬಗಲಿ, ಅದರ ಕಲ್ಲ ನೆಯಾಗಲಿ ಇರದ ಜನ ಸಮುದಾಉಂವೇ ಜಗತ್ತಿನ 


ವ್ಯವ 

5 
ಇಲ್ಲ ಇದು ಮಾನವನಲ್ಲಿ ಅಷ್ಟೇ ಅಲ್ಲ, ಕೆಲವು ವಾನರ ವರ್ಗಗಳಲ್ಲ, ಪ್ರಾ ಣಿ, 
ಪ 


Fo ವರಿದಂವೆಯಂಂಥ ಒಂದಂ ವ್ಯ ವಸ್ಥೆ ಯನ್ನ ಗಂರಂತಿಸಲು ಸಾಧ್ಯ 
ಎದೆ”! 

ಸಾಮಾಜಿಕ ಜೀವನದಲ್ಲಿ ಮದಂವೆಗೊಂದಂ ಪ್ರತ್ಯೇಕ ಸ್ಥಾನವಿದೆ. ಇದಂ 

ಒಂದು ಅಪೂ ರ್ವವಾದ, ಬಿಡಿಸಲಾರದ ಮತ್ತು ಪವಿತ್ರವಾದ ಸಂಬಂಧವೆಂದು ಜಗ 


ತ್ರಿನ ಬಹುತೇಕ ಸವರಾಜಗಳು ತಿಳಿದುಕೊಂಡಿವೆ. ಒಮ್ಮೆ ಏ ುರ್ಪಟ್ಟ ಈ ಸಂಬಂಧ 
ದಿಂದ ಹೊರಬೀಳುವುದು. ಜೀವನದಲ್ಲಿ ಸಾಧ್ಯವಿಲ್ಲವೆಂದು ಭಾವಿಸಿಕೊಂಡಿವೆ. ಗಂಡ- 
ಹೆಂಡತಿಯಲ್ಲಿ ಯಾವುದೇ ರೀತಿಯ ಭಿನ್ನಾ ಭಿಪ್ರಾ ಯ, ಬಂದರೂ ಮದುವೆಯ 
ಸಂಬಂಧ ಮುರಿದು ಹಾಕುವಂತಿಲ್ಲ. “ಹಿಂದು ಸವಕಾಜದ ಕೆಲವೊಂದು ಪಂಗಡ 
ಗಳಲ್ಲಿ ವಿವಾಹ ವಿಚ್ಛೇದನ ಪ ಪದ್ದತಿ ಇದೆಯಾದರೂ ಶಾಸ್ತ್ರೀಯವಾಗಿ ವಿವಾಹ 
ವಿಚ್ಛೇದನ ನಿಷಿದ್ದ ವಾಗಿದೆ” ಏಕಂದರೆ ವಿವಾಹ ಎಚ್ಚೆ €ದನ ಅತ್ಯ ೦ತ ಪಾಪದ 
ಕೆಲಸವೆಂಬ ಭಾವನೆ ಹಿಂದೂಗಳಲ್ಲಿದೆ. “ಆಯಾ ಮತ ಗಳಲ್ಲಿ ಸಾಂಪ ಪ್ರದಾಯಿಕವಾ 

ಬಂದಿದ್ದರೆ, ಹಿಂದೂಗಳಲ್ಲಿ ವಿಚ್ಛೇದನಕ್ಕೆ ಸ ಅವಕಾಶವಿರಲಿಲ್ಲ. ಸಂಪ್ರದಾಯವಿದ್ದರೂ 
ಪತ್ನಿಯು ಪತಿಯನ್ನು ತ್ಯಜಿಸಿ ಅವನ ಅನುಮತಿಯಿಲ್ಲದೆ. ಮತ್ತೊಬ್ಬ ಪುರುಷ 
ನನ್ನು ವಿವಾಹವೂಗುವಂತಿಲ್ಲ. ಆದರೆ 1866 ರಲ್ಲಿ ಬ್ರಿಟಿಷ ಸರಕಾರವು ಸಳೀಯಂ 
ಮತಾಂತರ ವಿವಾಹ ಎಚ್ಛಿ €ದನ ಶಾಸನವೊಂದನ್ನು (Native Cavers 
marriage Bi ution act 1866) ರೂಪಿಸಿ ಒಂದುಗಳಲ್ಲ ಪತಿ ಆಥವಾ ಪತ್ನಿ 
ಕ್ಸೈ ಎಸ್ತಮತಕ್ಕೆ ಮತಾಂತರ ಹೊಂದಿದರೆ ಅವರ ದಾಂಪತ್ಯ ವಿಚ್ಛೇದನಕ್ಕೆ ಅವಕಾಶ 


1. ವಿವಾಹ ಕುಟುಂಬಕ್ಕೆ ಹೆಬ್ಬಾಗಿಲು, ಪ್ರೊ : ಎಸ್‌. ಕೆ, ರಾಮಚಂದ್ರರಾವ್‌, ಸುಧಾ 
ಯುಗಾದಿ ಸಂಚಿಕೆ 1982, ಪುಟ. 5. 
2. ಭಾರತೀಯ ಸಾಮಾಜಿಕ ಸಂಸ್ಥೆ, ಪ್ರೊ : ಎಂ. ನಂಜಮ್ಮಣ್ಣಿ, ಪು. 196, 


| ಫಾರಿಕತಿ-ಸೋಡಚೀಟಿ. | | 53 


' ಕೊಟ್ಟಿತು”. ಮುಂದೆ 1920ರಲ್ಲಿ ವಿವಾಹ ವಿಚ್ಛೇದನದ ಕಾಯ್ದೆ ಯನ್ನು ಮೊಟ್ಟ 
3 ಮೊದಲಿಗೆ ಜಾರಿಗೆ ತಂದ ಯಶಸ್ಸು ಕೊಲ್ಹಾ ಪುರಕ್ಕೆ ಸೇರುತ್ತಿದೆ”. ನಂತರ 
ಅಲ್ಪ ಸ್ವಲ್ಪ ಬದಲಾವಣೆಗಳ ಜೊತೆಗೆ 1942ರಲ್ಲಿ ಬರೋಡ ಸಂಸ್ಥಾನದಲ್ಲಿ, 1947 
ಟಿ ರಲ್ಲಿ" ಮಂಬಯಿ ಸರಕಾರದಲ್ಲಿ ಮತ್ತು 1949ರಲ್ಲಿ ಮದಾ ಫ್ರಸಿನಲ್ಲಿ, (Madras 
Hindu Bigamy Prevention Divorce a ct), 195260 ಸೌರಾಷ್ಟ್ರ್ರದಲ್ಲಿ 
(Sowrastra Hindu Divorce act), ಹಿಂದೂ ವಿವಾಹ ವಿಚ್ಚೇದನ ಶಾಸನ 
ಗಳು (1955ರಲ್ಲಿ) ಜಾರಿಗೆ ಬಂದವು. ಬಹು ಪತ್ನಿತ್ವ ನಿಷೇಧ ಮತ್ತ) ವಿವಾಹ 
ವಿಚ್ಛೇದನಕ್ಕೆ ಸೇರಿದ ಹಿಂದೂ ವಿವಾಹ ಶಾಸನ (Hindu marriage act 1955) 
| ಜಾರಿಗೆ ಬಂದಿತು. ಇದಂ ಇಡೀ ದೇಶದ (ಜಮ್ಮು-ಕಾಶ್ಮೀರ ಬಿಟ್ಟು) ಹಿಂದುಗಳಿಗೆ 

ಅನ್ವಯಿಸುತ್ತದೆ. ಈ ಶಾಸನ ಜಾರಿಗೆ ಬಂದ ಬಳಿಕ ಮಂಂಒಯಿ, ವಂದ್ರಾಸು 
ಸೌರಾಷ್ಟ್ರ್ರಗಳ ಶಾಸನಗಳು ರದ್ದಾಗಿ ಅವುಗಳ ಸ್ಪಾ ನದಲ್ಲಿ ದೇಶಕ್ಕೆ ಲ ಆನ್ವ ಯಿಂಸುವ 
ಒಂದೇ ಶಾಸನ ಜಾರಿಗೊಂಡಿದೆ”. 


* ಹೀಗೆ ವಿವಾಹ ವಿಚ್ಛೇದನವನ್ನು ಸರಕಾರವು ಕಾನೂನುಗಳ ಮಂಖಾಂತರ 
ಹಂತ ಹಂತವಾಗಿ ಜಾರಿಗೆ ತರಲು ಪ್ರಯತ್ನಿಸಿತು. ಇನ್ನೊಂದೆಡೆ ಪಾಶ್ಚಾತ 

- « ಬ ಶಿ 
ಸಂಸ್ಕೃತಿಯ ಪ್ರಭಾವದಿಂದ ನಾಗರಿಕರಲ್ಲಿ ಮಾನಸಿಕ ಬದಲಾವಣೆಯಾಗಿ ವಿಚ್ಛೇದನ 


ಗಳು ಈಗ ಸಾಮಾನ್ಯವಾಗಿಬಿಟ್ಟಿವೆ 


““ಆದಿ ವಾಸಿಗಳೆಲ್ಲಿ ವಿ 
ಔಪಚಾರಿಕವಾಗಿ ನಡೆಯಂತ್ತದೆ. 


ವಾಹ ವಿಚ್ಛೇದನ ಸರ್ವೇಸಾಮಾನ ವಾಗಿದೆ. ಇದಂ 
ತ ಸ 


ದಲ್ಲಿ ಇದು ನೆರವೇರುತ್ತದೆ''". ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ” ಆದಿವಾಸಿ 
ಕೊರಗರಲ್ಲಿ ಒಮ್ಮೆ ಮದುವೆಯರಾದ ನಂತರ ಹೆಂಡತಿಗೆ ಇತರ ಜಾತಿಗಳಲ್ಲರ: ವಂತೆ 


ಬಿಡುಗಡೆ ಪಡೆಯುವ ಹತಿ ಸಲ ? 


ಪ್ರಾಚೀನ ಕಾಲದ ವಿವಾಹ ಎಚ್ಛೆ ದನ ಕುರಿತು ನಮಗೆ ಯಾವುದೇ ರೀತಿಯ 
ಉಲ್ಲೇಖನಗಳ: ದೊರೆಯುವುದಿಲ್ಲ. ಮೌದ ಸ ಹಿತೃದಲ್ಲೆಲ್ಲೂ ವಿವಾಹ ವಿಚ್ಚೆ ೇೀದನದ 
ಪ್ರಸ್ತಾಪವಿಲ್ಲ ಧರ್ಮಶಾಸ್ತ್ರಗಳು ಮದುವೆಯ ಬಂಧನದ ಶ್ರೇಷ್ಠ ತೆಯನ್ನು 
ಕುರಿತು ಸಾರಿ ಹೇಳಿವೆ ಹೊರತು ಮದುವೆಯ ಬಿಡುಗಡೆ ಕುರಿತು ಹೇಳಲ್ಲ ಗೃಹ್ಯ 


ಸೂತ್ರವು “ಗೃಹಸ್ಲಾ ಶ್ರಮ ಅನಿವಾರ್ಯವೂ, ಪರಮ ಪವಿತ್ರವೂ ಆದುದರಿಂದ 
4 


3. ಹಿಂದೂ ವಿವಾಹ ಶಾಸನ ಪು. 18, ಎಚ್‌, ಗಂಗಾಧರನ" 

4. ಭಾರತೀಯ ಸಾಮಾಜಿಕ ಸಂಸ್ಥೆಗಳು, ಎಂ ನಂಜಮ್ಮಣ್ಣಿ, ಪು. 196. F 

5. ಭಾರತೀಯ ಸಾಮಾಜಿಕ ಸಂಸ್ಕ್ರೆಗಳು, ಎಂ, ನೇಜಮ್ಮಣ್ಣಿ. ಪು. 196. 

6. ಭಾರತೀಯ ಸಾಮಾಜಿಕ ಸಂಸ್ಥೆಗಳು, ಎಂ. ನಂಜಮ್ಮಣ್ಣಿ ಪುಟ. 196. 

7. ಸುಧಾ ಯುಗಾದಿ ಸಂಚಿಕೆ 1982. ಪಟ. 21, ಪ್ರೊ ; ಎಸ್‌.ಜಿ. ಮೊರಬ. 


ಸಾಧನೆ 


54 


- | m ತಿನ ಷ್ಟ 
ಆದರ ನಿಯಮಗಳನ್ನು ಯಾವ ಕಾರಣಕ್ಕೂ ವಿೀರುವಂತಿಲ್ಲವೆಂದು ಅಭಿಪ್ಪಾಯಂ : 


ಪಟ್ಟಿದೆ”*. ಅಂದರೆ ವಿವಾಹ ವಿಚ್ಚೇದನ ಮಾಡುವಂತಿಲ್ಲ ಎಂದರ್ಥ. “ವಿವಾಹ 
ಸಂಸ್ಕಾರದಲ್ಲಿ ಸಪ್ತಪದಾವಿಧಿಯಲ್ಲಿ ಮಂತ್ರವು ಗೆಳತಿಯಾಗೆಂದು ಹೇಳುವುದರಿಂದ 
ಆ ಬಳಿಕ ವಿಚ್ಛೇದನವಿಲ್ಲ. ವಿವಾಹ ದೃಡವಾದ ಸಂಸ್ಕಾರ, ಬ್ರಹ್ಮ ಸೃಷ್ಟಿಯ 


ಲ 
ಧರ್ಮವೆಂದು ವಂತ್ತು ವಿವಾ ವಿಚ್ಛೇದನವು ಮೃಗಜೀವನವೆಂದು, ಸಜ್ಜನ 
ಸಮ್ಮತವಲ್ಲವಂದು *`* ಮನು ಹೇಳುತ್ತಾನೆ. ಕೌಟಿಲ್ಯ ನಂ ವಿವಾಹ:ವಿಚೆ ದನಕ್ಕೆ 


ಅವಕಾಶ ಕೊಟ್ಟಿ ದ್ಲಾನೆ. ಪರಸ್ಪರ ದ್ವೇಷಿಸಂವ ಸತಿ ಪತಿಯರು ಬೇರೆ ಬೇರೆಯಾಗಿ 
ಎ [0 

ಬಾಳಬಹುದೆಂ ದಿದ್ದಾ ನೆ. ಅದರೆ ತಂದೆಯ ಒಪ್ಪಿಗೆ ಪಡೆದ ಬ್ರಹ್ಮ, ದೈವ, ಆರ್ಷ 

ಮತ್ತು ಪ್ರಜಾಪತ ; ಪದ್ಧತಿ ಯ ವಿವಾಹ ವಿಚ್ಛೇದನ ಸಾಧ್ಯವಿಲ್ಲವೆಂದು” ಹೇಳಿ 


ಪ | 
ದಾನಿ. 


ಕನ್ನಡ ಕಾವ್ಯಗಳಲ್ಲಿ ಮದುವೆಯ ವಿಷಯ ಪ್ರಸ 
ಬಗ್ಗೆ ಎಲ್ಲಿಯೂ ಹೇಳಿಲ್ಲ. ಜನಪದ ಸ ಸಾಹಿತ್ಯದಲ್ಲಿ ವಿವಾಹ ಹ ನಟ್ಟ (ದನದ ಬಗೆಗೆ 
ಸ್ಪಷ್ಟ ವಾದ ನಿದರ್ಶನಗಳು ದೊರೆಯುವುದಿಲ್ಲ. ತ 


ಏದ ರೂ, ಎಚ್ಚೆ €ದನದ 
೧ಎ 


ಪ್ರ. ಮಾಡಿದ ಹೆಣ್ಣಿಗೆ ಗೆ ಅತ್ಯ ೦ತ 
ಕಠಿಣ ಶಿಕ್ಷೆ ಕೊಟ್ಟ ವಿಷಯಗಳು ಸಾಕಷ್ಟು ದೊರೆಯುತ್ತವೆ. ನೀತಿಗಟ್ಟ ಹಣ್ಣಿನ 
ದೇಹದ ಅಂಗಾಂಗಳಾದ ಮೂಗು, ಮೊಲೆ, ಮತ್ತೂ ಕಿವಿ ಕತ್ತರಿಸಿದ ಹಾಗೂ 
ತುರುಬಾ ಕೊಯ್ದ ಜನಪದ ಕಥೆಗಳು, ಗೀತೆಗಳು ದೊರೆಯಂತ್ತವೆ. ಗಂಡ 
ಒಂದಕ್ಕಿ ೦ತ ಹೆಚ್ಚು ಮದುವೆಯಾದ ಆನೇಕ ನಿದರ್ಶನಗಳು ಸಿಗುತ್ತವೆ. ಆದರೆ 
ಸಸಯ ಹೆಂಡತಿಗೆ ವಿಜೆ ನ್ಫ್ಛೇದನ ಕೊಟ್ಟ ಪ್ರಸ್ತಾಪ ಬರುವುದಿಲ್ಲ. ಹೆಂಡತಿ 
ನೀತಿಗಿಟ್ಟಾಗ ಶಾಪಕೊಟ್ಟ ಸ ಸ್ಟ ನ ಭರದಲ್ಲಿ ದ ಇಲ್ಲವೆ ಕೊಲ್ಲಿಸಿದ ಪ್ರಸಂಗಗ 
ಳುಂಟು. ಉದಾಹರಣೆಗೆ, ಮಹರ್ಷಿ ಗೌತಮನಿಲ್ಲದ ಸಮಯದಲ್ಲಿ, ದೇವೇಂದ್ರನು 
ು ವೇಷದಲ್ಲಿ ಬಂದು ಅಹಲ್ಕಳನ್ನು-ಭೋಗಿಸುವನು, ಮನೆಯಿಂದ ಹೋಗು 
ವಷ್ಟರಲ್ಲಿ ಗೌತಮಖಷಿ ಬರುವರು. ತಮ್ಮ ದಿವ್ಯದೃಷ್ಟಿಯಿಂದ ಎಲ್ಲವನ್ನು ಅರಿತು 
ಅಹಲ್ಕಳಿಗೆ ಶಾಪಕೊಡವರು. ಗಂಡನ ನ ಗ ಅನಾಸ್ಥೆ ತೋರಿ, ಅಪ್ಸರೆಯ 
ತಿ 


ಆ 
ಕೊಲ್ಲಿಸಿದ, ಹೆಂಡತಿ ತನ್ನ ಹೇಲಿನ ಮನಸ್ಸು ತೆಗೆದು ಪರಪುರುಷನ ಜತೆ ರತಿಕ್ರೀಡೆ 
ಯಾಡುವುದನು ಕಣ್ಣಾ y ಕಂಡ ಯಶೋಧರ ಅವೂ ತಮಶತಿಯೇನ್ನು ಶಿಕ್ಷಿಸದೆ, ತಾನೆ 


ಜ್ಜ ಕನ್ನ 
ಎರಕ್ತಿ ಹೊಂದಲು ನಿರ್ಧರಿಸುತ್ತೂ ಚ ಇಂಥಲ್ಲೆಲ್ಲ ವಿಚ್ಛೇದನ 


8. ಭಾರತೀಯ ಸಾಮಾಜಿಕ ಅಧ್ಯಯನ : ಪ್ರೊ॥ ಬಿ. ಆರ್‌, ಕೃಷ್ಣ, ಪು. 65. 
- A ಮನುಸ್ಮ ಬತ ಪುಟ. 339. 
10. ಭಾರತೀ ಯು ಸಾಮಾಜಿಕ ಸಂಸ್ಥೆ ಗಳು, ಎಂ. ನಂಜಮ್ಮ ಪುಟ. 202. 


' ಫಾರಿಕತಿ. ಸೋಡಚೀಟಿ ನ 55 


` ಪಾರ್ಸಿಗಳು ವಿವಾಹ ವಿಚ್ಛೇದನದ ಹಕ್ಕು ಪಡೆದಿದ್ದಾರೆ. ಕ್ರಿಶ್ಚಿಯನರ 
ಪೈಕಿ ರೋಮನ ಕಾ ಅಥೊಲಿಕ್ಕ ರನ ಸ್ನ ಆದು ಇತರ ವೆಂಗಡಕ್ಕೆ ಸೇರಿದವರು ವಿವಾಹ 
& ಎಚ್ಚ €ದನದ ಹಕ್ಕು "ಪಡೆದಿದ್ದು ರೆ. i “ವಿವಾಹ ವಿಚ್ಚೇದನಕ್ಕೆ ಕುರಾನ್‌ ಮಾನ್ಯತೆ 

ನೀದಿದೆ. ಇಂ "ಅಲ್‌ಬಕರ್‌' ಭಾಗದ 227 ರಿಂದ 245 ಆಯತಗಳು 
"ತಲಾಖ್‌? ಕುರಿತು ಹೇಳಿವೆ” “ತಲಾಖ್‌” ವಿಧಿಪೂರ್ವಕವಾಗಿ ನಡೆಯುತ್ತದೆ. 

“ಮಂಸ್ಲಿಮರಲ್ಲಿ ಎರಡು ಬಗೆಯ ವಿಚ್ಛೇದನಗಳಿವೆ. 1) ಖಂಲ್‌ 2) ತಲಾಖ್‌. 
' ಮೊದಲನೆಯದರ ಪ್ರಕಾರ ಗಂಡ ಹೆಂಡರಿಬ್ಬ ರ ಪರಸ್ಪರ ಒಪ್ಪಿಗೆಯಿಂದ ವಿಚ್ಚೇದನ 

ನಡೆಯುವುದು. ಎರಡನೆಯದರ ಪ ಕಾರೆ ಗಂಡನು “ತಲಾಖ್‌ ಎಂದು ಮೂರರಿ 

ಸಲ ಹೇಳಿ ತನ್ನ ಹೆಂಡತಿಯನ್ನು ವಿಚ್ಛೀದಿಸಬಹುದು” ವಿವಾಹ ಸಮಯದಲ್ಲಿ 

“ನಿಕಾನಾಮ*' ಬರೆದುಕೊಂಡಂತೆ “ತಲಾಖ್‌' ಹೇಳಿದ ಮೇಲೆ "ತಲಾಖ್‌ ನಾವಂ” 
ಎಂಬ ಪತ್ರ ಕೊಡುವರು. ಮುಸ್ಲಿಂರಲ್ಲಿ ವಿವಾಹ ವಿಚ್ಛೇದನವು ಮೌಲ್ವಿಎದುರುಗಡೆ 
'ಎಢಿಪೂರ್ವಕವಾಗಿ ಮಾಡುವರು. 


18 
ದಾಂಪ ಪತ್ಯ ಜೀವನವೆಂದರೆ, ಸರಸ. ವಿರಸ, ಸಿಹಿ-ಕಹಿ ಅನುಭವಗಳ ಅನ್ಕೋನ್ಮ 
ಸಂಬಂಧ. ಬದುಕಿನಾದ್ಕಂತ ಬರಿ ವಿರಸಗಳೆ ತುಂಬಿಕೊಂಡೆ "ಎತ್ತು ಏರಿಗೆ ಕ್ವಾಣ 
ಕೆರೆಗೆ” ಎಂಬಂತೆ ಗಂಡ ಹೆಂಡತಿಯರ ಜೀವನವಾದರೆ, ಅದು ಬಹಳ ದಿನಗಳಂ 
ಹೊಂದಿಕೊಂಡು ಹೋಗುವುದು ಸಾಧ್ಯವಿಲ್ಲ. ವೈವಾಹಿಕ ಜೀವನ ಅಸ್ತವ್ಯಸ್ತ 
ಗೊಂಡು ಸಂಬಂಧಗಳು ಕಡಿದುಹೋಗಂವ ಪ್ರಸಂಗಗಳು ಬರಂವುವು. ಇ:ಥ 
| ಪ್ರಸಂಗಗಳನ್ನು ನಮ್ಮ ಜನಪದರಂ ಸಲೀಸಾಗಿ ತಿಳಿದುಕೊಳ ದೆ ಶತ ಪ್ರಯತ್ನ ಮಾಡಿ 
ಸಂಬಂಧ ಕೂಡಿಸಲು ಹವಣಿಸುತ್ತಾರೆ. ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ 
ಹಿರಿಯರು ಮನಸ್ಸಿಲ್ಲದ ಮನಸ್ಸಿನಿಂದ ಸಂಬಂಧ ಮಂರಿದುಹಾಕಂವರಂ. ಸಂಬಂಧ 
ಕೂಡಿಸುವಾಗ ಎಷ್ಟು ವಿಚಾರ ಮಾಡಂವರೋ ಅದಕ್ಕಿಂತ ಹೆಚ್ಚು ವಿಚಾರ ಮಾಡಿ 
ಸಂಬಂಧ ಕಡಿದಂ ಸೋಡ ಚೀಟಿ ಬರೆದು, ಫಾರಿಕತಿ ಕೊಡುವರು. ಫಾರಿಕತಿ ಕೊಟ್ಟ 
ಇಲ್ಲವೆ ಪಡೆದ ನಂತರವೇ ಮರು ಮದುವೆಗೆ ಅಥವಾ ಉಡಿಕಿಗೆ ಅವಕಾಶ, 
ಇಲ್ಲವಾದರೆ ಇಲ್ಲ. ಗಂಡ ಹೆಂಡತಿಯರಲ್ಲೆ ಹೊಂದಿಕೆಯಾಗದಿದ್ದರೆ, ಹೆಂಡತಿ 
ಬೇರೆ ಪುರುಷನ ಜತೆಗೆ ಅನೈತಿಕ ಸಂಬಂಧವಿಟ್ಟು ಕೊಂಡರೆ, ಸಮಾಜದ ಮುಂದೆ 
ನೀತಿಗೆಟ್ಟ ವಿಷಯ ಸಾಬೀತುಪಡಿಸಿದರೆ, ನಪುಂಸಕರಿದ್ದರೆ ದಾಂಪತ್ಯದ ಸಂಬಂಧ 
ಕಡಿದುಹಾಕುವರು. ಆವಾಗ ಫಾರಿಕತಿ ಕೊಡಂವ ಇಲ್ಲವೆ ಪಡೆಯುವ ಪ್ರಸಂಗ 


}}. ದಿವ್ಯ ಕುರಾನ್‌ -- 1978 ಅನುವಾದಕರು: ದಿವ್ಯಕುರಾನ ಅನುವಾದಕ ಮಂಡಲಿ. 
12. ಭಾರತೀಯ ಸಾಮಾಜಿಕ ಸಂಸ್ಥೆ ಗಳು, ಎಂ, ನಂಜಮ್ಮಣ್ಣಿ ಪುಟ: 200 


56 ಸಾಧಕ 


ಬರುವುದು. ಗಂಡ ಮದುವೆಯ ಹೆಂಡತಿಯಿಂದ ಸಂಬಂಧ ಕಡಿದುಕೊಂಡು ಮರು 
ಮದು ನೆಯಾಗಬಯಸಿದರೆ ಫಾರಿಕತಿ ಕೊಟ್ಟಿರಬೇಕು. ಒಂದರ್ಥದಲ್ಲಿ ಘಾರಿಕತಿ 
ಯೆಂದರೆ ಪುನರ್ವಿವಾಹಕ್ಕೆ ಅಥವಾ ಉಡಿಕಿ ಮಾಡಿಕೊಳ್ಳಲಿಕ್ಕೆ ಪರವಾನಗಿ 
ಕೊಟ್ಟಂತೆ. ಫಾರಿಕತಿ ಇಲ್ಲದೆ ಮರು ಮದುವೆ ಅಥವಾ ಉಡಿಕೆ ಮಾಡಿಕೊಳ್ಳಲು 
ಯತಿ ಸಿದರೆ ಮದುವೆಯ ಹೆಂಡತಿ ಅಥವಾ ಗಂಡ ಬಂದಂ ಕಾರ್ಯ ನಡೆಯದಂತೆ 

ಶ್ರ ಶೆ 
ತಡೆಯಂವರು. ಅಪಮಾನಗೊಳಿಸಿ, ಸಮಾರಂಭದಿಂದ ಹಿಡಿದು, ಎಳೆದುಕೊಂಡು ' 
ಹೋದ ಉದಾಹರಣೆಗಳು ದೊರೆಯಂವವು. ಫಘಾರಿಕತಿ ಇಲ್ಲದೆ ಉಡಿಕೆ ವಠಾಡಿ 
ಕೊಳ್ಳುವುದು ಸಮಾಜದ ದೃಷ್ಟಿಯಲ್ಲಿ ಅಪರಾಧ. ಅದನ್ನು ಜನಪದರು 1 
ಒಪ್ಪುವುದಿಲ್ಲ. 


ಮದಂವೆಯ ನಂತರದ ದಂಪತಿಗಳು ತಮ್ಮ ವೆ ೈವಾಹಿಕ ಸಂಬಂಧ ಕಡಿದಂ 
ಕೊಳು ವ ವ್ಯವಹಾರವೇ ಫಾರಿಕತಿ ಅಥವಾ ವಿವಾಹ ವಿಚ್ಛೇದನ. ನಿಘಂಟುವಿನಲಿ 
"ಪಾರಿಖತ್ತು' ಎಂಬ ಶಬ್ದವಿದ್ದು ಅದರ ಅರ್ಥ ಕರಾರು ಪತ್ರ (ವಿವಾಹ ವಿಚ್ಛೇದನ 
ಕುರಿತು ಬಳಕೆಯಾಗಿದ್ದರೆ) ಇದು ಅಷ್ಟೊಂದು ಉಚಿತಾರ್ಥ ಕೊಡುವ ಶಬ್ದವಲ್ಲ. 
ಏಕೆಂದರೆ ಫಾರಿಖತ್ತಿನ (ಘಾರಿಕತಿ) ಮಂಖ್ಯ ಉದ್ದೇಶ ಯಾವುದೆ ಪ್ರಕಾರದ ಕರಾರಂ 
ಮಾಡಿಕೊಳ್ಳುವುದಲ್ಲ. ಕೇವಲ ಒಂದು ಪತ್ರ ಬರೆದು ಕೊಡುವುದೂ ಅಲ್ಲ. ಈ 
ವೊದಲಿದ್ದ ಒಂದು ಪವಿತ್ರ ಸಂಬಂಧದಿಂದ ಬಿಡುಗಡೆ ಹೊಂದುವುದು. ಇಲ್ಲಿ ಕರಾರು 


ಪತ್ರ ಮುಖ್ಯವಲ್ಲ. ಬಿಡುಗಡೆ ಮುಖ್ಯ. ಕರಾರು. ಪತ್ರ್ರವಿಲ್ಲದೆಯೂ ಫಾರಿಕತಿ 
ಕೊಟ್ಟ ಮತ್ತು ಪಡೆದ ಉದಾಹರಣೆಗಳಿವೆ. ನಾಲ್ಲು ಜನರು ಕೂಡಿ ಸಂಬಂಧ 


ಮುರಿದು ಹಾಕುವುದಕ್ಕೆ ಫಾರಿಕತ್ತೆಂದು ಸಾಮಾನ್ಯವಾಗಿ ಹೇಳಬಹುದು. 


"ಫಾರಿಕತ' ಶಬ್ದವು ಉರ್ದು ಭಾಷೆಯಿಂದ ಕನ್ನಡಕ್ಕೆ ನೇರವಾಗಿ ಬಂದಿದ್ದು. 
ಗ )ಂಥಸ್ಟ್ರ ಉರ್ದು ಭಾಷೆಯಲ್ಲೆ ವಿವಾಹ ವಿಚ್ಛೇದನಕ್ಕೆ “ತಲಾಖ್‌” ಎಂಬ ಶಬ್ದ 
ಬಳಕೆಯಾದರೆ, ದಖನ್‌ ಉರ್ದು ಭಾಷೆಯಲ್ಲೆ ಫಾರಿಕತ* ಎಂಬ ಶಬ್ದ ಒಳಗೊಂಡಿದೆ. 
ಇದು ಜನಪದರ ಬಾಯಿಯಲ್ಲಿ ಫಾರಿಕತಿ, ಫರಾಕತಿಯೆಂದು ಬದಲಾವಣೆ ಪಡೆದಿದೆ. 
ಬಿಜಾಪೂರ ಗುಲಬರ್ಗಾ ಜಿಲ್ಲೆಗಳಲ್ಲೆ ಫಾರಿಕತಿಯೆಂದು ಬಳಕೆಯಾದರೆ, ಬೀದರ 
ಜಿಲ್ಲೆಯಲ್ಲಿ ಫರಾಕತಿಯೆಂದು ಬಳಕೆಗೊಂಡಿದೆ. ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ 
ತುಮಕೂರು, ಬೆಂಗಳೂರು ಕಡೆ ಫಾರಿಕತ್ತು (ಪಾರಿಖತ್ತು) ಶಬ್ದವು ವಿವಾಹ 
ವಿಚ್ಛೇದನದ ಆರ್ಥದಲ್ಲಿ ಬಳಕೆಯಾಗುವುದಿಲ್ಲ. ಅಣ್ಣ ತಮ್ಮಂದಿರು ಆಸ್ತಿಯನ್ನು 
ಹಂಚಿಕೊಂಡು ಕಾಗದ ಪತ್ರಗಳನ್ನು ಮಾಡಿಕೊಳುವುದಕೆ ಸ ಬಳ ನವರು. ಉತ್ತತ 
ಕರ್ನಾಟಕದಲ್ಲಿ ಅದರಲ್ಲಿಯೂ ಮುಸ್ಲಿಂ ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳಲ್ಲಿ 


₹1 
೪) 
GL 


ಫಾರಿಕತ' ಶಬ್ದವು ವಿವಾಹ ವಬ್ಛೇದನದ ಅರ್ಥ ಪಡೆದು ಬಳಕೆಯಾಗಿದೆ. 


' ಫಾರಿಕಶಿ-ಸೋಡಚೇಟಿ | 57 


' ಇದರಿಂದ ಹಿಂದುಗಳಲ್ಲಿಲ್ಲದ ಈ ಶಬ್ದದ ಜತೆಗೆ, ವಿವಾಹ ವಿಚ್ಛೇದನದ ಪದ್ಧತಿಯೂ 
ಮುಸ್ಲಿಂ ಸಂಸ್ಕೃತಿಯಿಂದ ಬಂದುದೆಂದು ಊಹಿಸಲು ಅವಕಾಶವಿದೆ. 


| ಕನ್ನಡ ನಿಘಂಟುವಿನಲ್ಲಿ ಬಳಕೆಯಾದ ಶಬ್ದಗಳನ್ನು ಆಧರಿಸಿ ಫಾರಿಕತಿ ಶಬ್ದದ 
' ನಿಷ್ಪತ್ತಿಯನ್ನು ಎರಡು ರೀತಿಯಿಂದ ವಿವರಿಸಬಹುದು. ಪಾರ, ಪಾರಿ ಮತ್ತು ಪಾರಂ 
1 ಈ ಮೂರಂ ಶಬ್ದಗಳ ಅರ್ಥ ಗಮನಾರ್ಹವಾಗಿದೆ. "ಪಾರ' ಎಂದರೆ ಕೆಣನೆ, ಪಾರಿ 
' ಎಂದರೆ ಸೂಳೆ, ಮತ್ತು ಪಾರು ಎಂದರೆ ಹಾದರ, ಹಾದರಗಿತ್ತಿಯೆಂದಂ ಅರ್ಥ 
' ಕೊಡುವವು. 1) ಪಾರ. ಖತ್ತು-ಪಾರಖತ್ತು- -ಪಾರಿಖತ್ತು- -ಪಾರಿಖತ್‌- - 
ಫಾರಿಖತ್‌ ಫಾರಿಕತಿ ಇಲ್ಲಿ ಪಾರ” ಎಂದರೆ ಕೊನೆ *ಖತ್ತು' ಎಂದರೆ ಬರವಣಿಗೆ ಕೈ 
ಬರಹದ ಕಾಗದ ಪತ್ರವೆಂದಂ ಅರ್ಥವುಂಟು. ಪಾರಖತ್ತು--ಪಾರಿಕತ್‌ ಎಂದರೆ 
ಕೊನೆಯ ಪತ್ರವೆಂದು ಅರ್ಥೆ ಸಲು ಅವಕಾಶವಿದೆ, ಗಂಡ-ಹೆಂಡತಿಯರ 
ವೈವಾಹಿಕ ಜೀವನದ ಕೊನೆಯ ಪತ್ರ. ಫಾರಿಕತಿ ಕೊಡುವಾಗ ಮತ್ತು ಪಡೆಯು 
ವಾಗ ನಡೆಯುವ ವ್ಯವಹಾರ ನೋಡಿದರೆ, ಈ ಮಾತಿಗೆ ಪುಷ್ಟಿ ದೊರೆಯುತ್ತದೆ. 
ಗಂಡ ತುನು ಸಂಬಂಧ ಕಡಿದುಕೊಳು ವ ಕಾರಣಗಳನು ಸ ಒಂದು ಕಾಗದದಲ್ಲಿ ಬರೆದು 
(ಬರೆಸಿ) ಹಿರಿಯರ ಸಮ್ಮುಖದಲ್ಲಿ ಹೆಂಡತಿಗೆ ಕೊಡುತ್ತಾನೆ. ಆದರಂತೆ ಹೆಂಡತಿ 
ಗಂಡನಿಗೆ ಕೊಡುತ್ತಾಳೆ. ಇದು ಅವರ ವೈವಾಹಿಕ ಬದುಕಿನ ಕೊನೆಯ ಪತ್ರ. 
ನಂತರ ಸಂಬಂಧ ಮುರಿಯಂವದು. ಘುರಿಕತಿ ಎಂದರೆ ಕೊನೆಯ ಪತ್ರ. 2) ಪರಿ. 
ಖತ್ತು-ಪಾರಿಖತ್ತು » ಪಾರಿಕತ> ಫಾರಿಕತ> ಘಾರಿಕತಿ ಇಲ್ಲವೆ ಪಾರು ಖತ್ತು-- 
ಪಾರುಖತ್ತು.. ಪಾರಿಖತ್ತು » ಪಾರಿಕತ್‌ » ಪಾರಿಕತ> ಫಾರಿಕತ, *ಪಾರಿ', ಪಾರ,, 
. ಎಂದರೆ ಸೂಳೆ, ಹಾದರ, ಹಾದರಗಿತ್ತಿಯೆಂದು ಅರ್ಥ ಪಡೆದ ಈ ಶಬ್ದಗಳಿಗೆ ಖತ್ತು 
ಸೇರಿ ಪಾರಿಖತ್ತು » ಫಾರಿಕತಿಯಾಗಿದೆ. ಹಾದರತನ ಮಾಡಿದಾಗ ವೈವಾಹಿಕ 
ಸಂಬಂಧ ಕಡಿದುಕೊಂಡಂ ಅದರ ವಿವರಗಳನ್ನೂ ಬರೆದು ಕೆಡುವ ಪತ್ರ 
“ಫಾರಿಖತ್ತು' ಎಂದಾಯಿತು. ಅಲ್ಲದೆ ಪ್ರತಿ ಶತ 90 ಫಾರಿಕತಿಗಳು ನೀತಿಗೆಟ್ಟು 
ಹಾದರತನ ಮಾಡಿದಾಗ ಕೊಟ್ಟಂಥವುಗಳೆಂದು ಕಂಡಂಬರುವುದು ಅಂದರೆ 
ಹಾದರತನ ಮಾಡಿದಾಗ ಹಾದರಗಿತ್ತಿಯರಿಗೆ ವೈವಾಹಿಕ ಬಂಧ ಕಡಿದು ಬರೆದು 
ಕೊಡುವ ಪತ್ರ ಘಾರಿಖತ್ತು ಎಂಬುದು ಸ್ಪಷ್ಟವಾಗುವುದು. ಹಾದರಗಿತ್ತಿಯೆಂದರೆ 
ನೀತಿಗೆಟ್ಟಿವಳು. ಹಾದರತನ ಮಾಡಿದವಳೆಂದು ಸಾಮಾನ್ಯವಾದ ತಿಳುವಳಿಕೆ ಆದರೆ 
ಹಾದರತನ ಮಾಡಿದವಳು ಹಾದರಗಿತ್ತಿಯಲ್ಲ. ಹಾದರತನ ಮಾಡಿ ಗಂಡ ಬಿಟ್ಟವಳು 
ಅಲ್ಲ. ಯಾವುದೇ ಕಾರಣಕ್ಕಾಗಿ ಗಂಡನನ್ನು ಬಿಟ್ಟವಳಿಗೆ ಹಾದರಗಿತ್ತಿಯೆಂದು 


ವಂತೆ, ಗಂಡ ಬಿಟ್ಟ ವಳಿಗೆ ಹಾದರಗಿತ್ತಿಯೆ.ನ್ನುವರು, ಅಂದರೆ ಇಲ್ಲಿ ಫಾರಿಕತಿಯೆ.0ದರೆ 
, ¥ 
ಶ್ರ 


ಗಂಡ ಬಿಟ್ಟವಳಿಗೆ ಕೊಡುವ ಪತ್ರವೆಂದು ಅರ್ಥ,ಕೊಡುವುದು. 


ಸಾಧನೆ ' 


ಮದುವೆ ಸಂಬಂಧದಿಂದ ಬಿಡುಗಡೆ ಹೊಂದಿದಾಗ ಬರೆದು ಕೊಡ. ವ ಪತ್ರಕ್ಕೆ | 
"ಸೋಡ ಚೀಟಿ” ಎಂಬ ಶಬ್ದವನ್ನು ನಮ್ಮ ಜನಪದರು ಬಳಸುವರು. ಸೋಡ | 
ಚೀಟಿ ಇದು ಮರಾಠಿ ಭಾಷೆಯಿಂಂದ ಕನ್ನಡಕ್ಕೆ ಬಂದ ಶಬ್ದ. ಮರಾಠಿ ಪ್ರಭಾವ 
ವಿರುವ ಎಲ್ಲ ಪ್ರದೇಶಗಳಲ್ಲಿ ಬಳಕೆಗೊಂಡಿದೆ, "ಸೋಡ' ಎಂದರೆ “ಬಿಡಂ', ಚೀಟಿ, ' 
ದರೆ ಪತ್ರ, ಸೋಡ ಚೀಟಿ, ಎಂದರೆ ಬಿಡುಗಡೆ ಪತ್ರ, ಬೀದರ, ಗುಲಬರ್ಗಾ, 
೨ಜಾಪೂರ, ಬೆಳಗಾಂವ ಮತ್ತು ಧಾರವಾಡ ಪ್ರದೇಶಗಳಲ್ಲಿ ಜನಪದರು ಈ 
ದವನ್ನು ಸಲೀಸಾಗಿ, ಬಳಸುತ್ತಾರೆ. ದಕ್ಷಿಣ ಕರ್ನಾಟಕದ ಪ್ರದೇಶಗಳಲ್ಲಿ ಒಪ್ಪಿಗೆ | 
ತ್ರ ಅಥವಾ “ಬಿಡುಗಡೆ ಪತ್ರ' ಎಂಬ ಶಬ್ದವನ್ನು ಚಿತ್ರದಂರ್ಗ, ದಾವಣಗೆರೆ ಕಡೆ 
ಸೋಡ ಚೀಟಿ” ಅಥವಾ ಛೋಡ ಚೀಟಿ ಎಂಬ ಶಬ್ದ, ಬೆಂಗಳೂರಂ, ತುಮಕೂರು 
ಜಿಲ್ಲೆಗಳಲ್ಲಿ ಸೋಡಾ ಚೀಟಿ ಎಂಬ ಶಬ್ದ ಬಳಸಂವರು. "ಛೋಡ' ಇದು ಹಿಂದಿ 
ಶಬ್ದ. ಛೋಡ ಶಬ್ದ ಬಿಡುವೆಂಬ ಆರ್ಥ ಕೊಡಂವುದು. ಹೀಗೆ ವೈವಾಹಿಕ 
ಸಂಬಂಧದಿಂದ ಬಿಡುಗಡೆ ಹೊಂದುವಾಗ ಬರೆದು ಕೊಡುವ ಪತ್ರವೆ ಸೋಡ 


ಚೀಟ, 


ಇ ಓಿ ಛಿ 


ಗ 


< 


3 


ಜನಪದರು ಫಾರಿಕತಿ ವಂತ್ರು ಸೋಡಚೀಟಿ ಎರಡು ಒಂದೇ ಅರ್ಥದಲ್ಲಿ 
ಬಳಸುವರು, ವೆ | ವಾಹಿಕ ಸಂಬಂಧದಿಂದ ಬಿಡುಗಡೆ ಹೊಂದಂವ ಇಡೀ ವ್ಯವಹಾರ 
ವನ್ನು ಗಮನಿಸಿದರೆ, ದಂಪತಿಗಳು ಬಿಡುಗಡೆ ಹೆಣಂದುವ ಸಂಪೂರ್ಣ ವ್ಯವಹಾರಕ್ಕೆ 
ಫಾರಿಕತಿ ಎಂದು ಈ ಬಿಡಂಗಡೆಗೆ ಸಂಬಂಧಿಸಿ ಬರೆಯುವ ಪತ್ರಕ್ಕೆ "ಸೋಡ ಚೀಟಿ? 
ಎಂದು ಕರೆಯಬಹುದೆಂದು ತೋರುತ್ತದೆ. ಎಂ. ನಂಜಮ್ಮಣ್ಣಿಯವರು 
ಪುನರ್ವಿವಾಹಕ್ಕೆ ಉಡಿಕೆ, ಸೋಡ ಚೀಟಿ, ಕೂಡಾವಳಿ ಎಂಬ ಹೆಸರಿದೆ* ಎಂದು 
ಹೇಳಿದ್ದಾರೆ. ಇದಂ ವಿಷಯ ಪರಿಜ್ಞಾನದ ಆಭಾವ. "ಸೋಡ ಚೀಟಿ' ಪನರ್ವಿವಾಹ 
ಅಲ್ಲ. ಪುನರ್ವಿವಾಹ ಮಾಡಿಕೊಳ ಕೈಲು ಮದುವೆ ಹೆಂಡತಿಗೆ ವೆ ಗೈ ವಾಹಿಕ ಸಂಬಂಧ 
ಕಡಿದುಕೊಂಡು ಬರೆದು ಕೊಡುವ ಪತ್ರ ಅಥವಾ ಪುನರ್ವಿವಾಹಕ್ಕೆ ಪರವಾನಿಗೆ 
ಸೋಡ ಚೀಟಿಯ ನಮೂನೆಗಳು:- 


ಮದಂವೆ ಬಂಧನದಿಂದ ಬಿಡುಗಡೆ ಹೊಂದುವ ಫಾರಿಕತಿಯನ್ನು ಕುರಿಕಂ 
"ಸೋಡ ಚೀಟಿ' ಬರೆದು ಕೊಡುವ ನಮೂನೆಗಳು ಹಲವಾರು ತರಗಳಿವೆ. 


ಸೋಡ ಚೀಟಿ ಬರೆದು ಕೊಡುವವರು: ಸಿದ್ರಾಮಪ್ಪ ತಂ: ಸಾಯಬಣಾ 
₹ಾ3 


ವಯ: 25 ಸರಸಂಬಾ ತಾ: ಆಳಂದ ಜಿಲ್ಲಾ : ಕಲಬುರ್ಗಿ 


* ಭಾರತೀಯ ಸಾಮಾಜಿಕ ಸಂಸ್ಥೆಗಳು : 


ಧಾರಿಕತಿಸೋಡಚೀಟ 19 


ಸೋಡ ಚೀಟಿ ಬರೆದಂ ಕೊಳ್ಳುವ ವರು: ವ.ಲ್ಲಮ್ಮಾ ತಂ: ಬಸಣ್ಣಾ ವಯ: 
21 ಮು: ಸರಸಂಬಾ ತಾ: ಆಳಂದ ಜಿಲ್ಲಾ : ಕಲಬುರ್ಗಿ. 


ಸಗ 


'» ನನ್ನ ಹಂಡತಿ ನನ್ನ ಜತೆಗೆ ಹೊಂದಿಕೊಂಡು ಬಾಳುತ್ತಿಲ್ಲ. ನನ್ನ ಜತೆಗೆ 
ಅವಳ ವ್ಯ ಸನ್‌ ಸರಿಯಾಗಿಲ್ಲ. ಕಾರಣ ಈಶ್ವರ ಕೃಪಾದಿಂಟ ನಾಲ್ಕು ಮಂದಿ 
'ವಂಂದೆ ಹ ತಾರೀಖ 1-1-1972 ರಂದು ಬುದ್ಧಿಯಿಂದ ತಿಳಿದು, ಸ್ವಖುಷಿ 

ಔ೦ಂದ | ಸೋಡ ಚೀಟಿ ಬರೆದು ಕೊಡುತ್ತೆ ನೆ. ಇದಕ್ಕೆ ಯಾವುದೇ ರೀತಿಯ 

ತಕರಾರಿಲ್ಲ. 

ಸಾಕ್ಷಿ ಸಹಿ 

ಸಿದ್ರಾಮಪ್ಪ ಸಾಯಬಣ್ಣ 


ಚ್‌ ಚ್ಚ ಬತ ಲ್‌) 
೪ 


W Ne 
14 
೪ 8 


ಹಾಗ್‌ ಇ ಕ್ಷ 
ದ ಬರ ` ಸಹಿ p< 


ಇದು ಗಂಡ ಹೆಂಡತಿಗೆ ಬರೆದುಕೊಡುವದು. ಸಾಕ್ಷಿದಾರರು, ಗಂಡನ ಮತ್ತು 
ದಸ್ಮುರ (ಹಸ್ತಾಕ್ಷರ) ಇವರ ಸಹಿ ಇರಬೇಕು. ಇಂಥದ್ದೆ ಇನ್ನೊ ದು ಚೀಟಿ 
ಬರೆದು ಒಂದರ ಮೇಲೆ ಗಂಡನ ಸಹಿ, ಇನೊ ಸಂದರ ಮೇಲೆ ಹೊಡದ" ಸಹಿ ಮಾಡಿ 
ಒಬ್ಬರಿಂದ ಒಬ್ಬರಿಗೆ ಕೊಡಿಸುವದು. 


dT a kh Can ಟ್‌ a R a 5.೬ 


ಸೋಡ ಚೀಟಿ 
ಸೋಡ ಚೀಟಿ ಬರೆದು ಕೊಡುವವರು : ಮಲ್ಲಮ್ಮಾ ತಂ: ಬಸಣ್ಣು ವಯಸು 
೫21 ಸರಂಸಬಾ ತಾ: ಆಳಂದ ಜಿ: ಕಲಬುರ್ಗಿ. 


ಮ 


೧ 
ಬೆ 
೭ 


ಸೋಡ ಚೀಟಿ ಬರೆದುಕೊಳಲ್ಬಿ ವವರು: ಸಿದ್ರಾಮ ತಂ: ಸಾಯಒಣ್ಣಾ 
ವಯಸು ಲ 25 ವ ು0: ಸರಸಂಬಾ ತಾ: ಆಳಂದ ಜಿ: ಹಾರ. 


ನ್ನ ಗಂಡ ನನ್ನ ಜತೆಗೆ ಹೊಂದಿಕೊಂಡ:ಬಾಳುತ್ತಿಲ್ಲ. ನನ್ನ ಜತೆಗೆ ಅವನ 
ವ್ಯವಹಾರ ಸರಿಯಾಗಿಲ್ಲ... ಕಾರಣ ಈಶ್ವರ ಕೃಪಾದಿಂದ ನಾಲ್ಕು ಮಂಂದಿ ಮುಂದ 
ಇಂದು ತಾ: 1.1-1972 ರಂದು ಬುದ್ಧಿಯಿಂದ ತಿಳಿದು, ಸ್ವಖಂಷಿಲಿಂದ 
' ಸೋಡಚೀಟಿ ಬರೆದುಕೊಡುತ್ತೇನೆ. ಇದಕ್ಕೆ ಯಾವುವೇ ರೀತಿಯಂ ತಕರಾರಿಲ್ಲ. 


ಸಾಕ್ಷಿ ಸಹಿ 

1 ಸಹಿ ಸಹಿ 

2 ಸಹಿ ಮಲ್ಲಮ್ಮ ತಂ: ಬಸಣ್ಣ 
3 ಸಹಿ ದಸ್ತುರ; ಸಹಿ 


ಇದು ಹೆಂಡತಿ ಗಂಡನಿಗೆ ಬರೆದು ಕೊಡುವ ಚೀಟಿ. 


60 ಸಾಧನೆ 


ಸೋಡ ಚೀಟಿ 


ಸೋಡ ಚೀಟಿ ಬರೆದು ಕೊಡುವವರು : ಕರಬಸಪ್ಪ ತಂ: ಮಲ್ಲಪ್ಪ ವಯಂಸ್ಕು ' 


28 ಮು: ನಾಗಲಗಾಂವ ತಾ: ಆಳಂದ ಜಿಲ್ಲಾ “ ಕಲಬುರ್ಗಿ 


ಸೋಡ ಚೀಟಿ ಬರೆದು ಕೊಳ್ಳುವವರು : ಶಿವಮ್ಮಾ : ತಂದೆ ಶಂಕರೆಪ್ಪ 
ವಯಸ್ಸು 23 ಮು: ಸಕ್ಕರಗಾ ತಾ: ಆಳಂದ ಜಿಲ್ಲಾ: ಕಲಬುರ್ಗಿ. 


ಲ ಫಟಾ ಚ್‌ ಛ್‌ ಲ್‌ 


ನಾವು ಗಂಡ ಹೆಂಡತಿಯರಾಗಿದ್ದೂ, ಇಷ್ಟು ದಿವಸ ಸರಿಯಾಗಿ ಜಾಳುವೆ ' 
ಮಾಡಿದ್ದೇವು. ನಾಲ್ಕು ವರ್ಷವಾಯಿತಂ ನಮಗೆ ಮಕ್ಕಳಾಗಿಲ್ಲ. ಈಗ ಬಿಡುಗಡೆ ' 
ಎ 


ಯಾಗುತ್ತೇವೆ. ನಾವು ಸ್ವಖುಷಿಲಿಂದ, ಸ್ವಂತ ಬುದ್ಧಿ ಯಿಂದ ಎಚಾರ ಮಾಡಿ 
ತಿಳಿದು ಈ ಸೋಡ ಚೀಟಿ ಒಬ್ಬರಿಗೊಬ್ಬರು ಬರೆದು ಕೊಡುತ್ತಿದ್ದೇವೆ. ಇದಕ್ಕೆ 
ಯಾರದು ತಕರಾರಿಲ್ಲ. 


ಸಾಕ್ಷಿ ಸಹಿ 

1 ಸಹಿ ಸಹಿ 

2 ಂ್ಪ' ಗಂಡ 

3 ಸಹಿ | ಹೆಂಡತಿ 
ದಸ್ತುರ: ಸಹಿ 


ಇದು ಮಕ್ಕಳಾಗದಿದ್ದಾಗ ಬರೆದು ಕೊಡುವುದು. ಈ ಸೋಡ ಚೀಟಿ 
ಎರಡಂ ಪ್ರತಿ ಮಾಡಿ, ಎರಡರಲ್ಲಿ ಗಂಡ ಹೆಂಡತಿಯ ಸಹಿ ಮಾಡಿಸಿ, ಒಬ್ಬರಿ 
ಗೊಬ್ಬ ಶರಂ ಕೊಡಂವರು. 


ಸೋಡ ಚೀಟಿ 


ಸೋಡ ಚೀಡಿ ಬರೆದು ಕೊಡುವವರಂ: ಶರಣಪ್ಪ ತಂದೆ: ಶಿವಪಾದಪ್ಪ 
ವಯಸ್ಸು 50 ಮು: ಖಜಂರಿ : ಆಳಂದ ಜಿ: ಕಲಬುರ್ಗಿ ಸೋಡ ಚೀಟಿ ಬರದು 
ಕೊಳ್ಳುವವರು; ತಿಪ್ಪಣ್ಣಾ ತಂದೆ ಗುರಣ್ಣಾ ವಯಸ್ಸು 48 ಮಂ: ಪಡಸಾವಳಿ 
ತಾ: ಆಳಂದ ಜಿಲ್ಲಾ: ಕಲಬ.ರ್ಗಿ, | 


ಶರಣಪ್ಪ ತಂದೆ ಶಿವಪಾದಪ್ಪನ ಮಗನಾದ ಭೀಮಶಾ (ವಯಸ್ಸು 24) 
ಇವನಿಗೆ ತಿಪ್ಪಣ್ಣಾ ತಂದೆ ಗುರಣ್ಣಾ ಇವನ ಮಗಳಾದ ಸಂಗಲಾಬಾಯಿ (ವಯಸ್ಸು 
20) ಕೊಟ್ಟು ಮದುವೆ ಮಾಡಿತ್ತು. ಈಗ ಗಂಡ ಹೆಂಡತಿಯರಿಗೆ ಹೊಂದಿಕೆ 
ಯಾಗುವುದಿಲ. ದಿನಾಲು ಜಗಳ ಮಾಡು ಇವರ ಹೆಂದಿಕೆಂಯಾಗದ 
ಸಂಬಂಧ ಕಡಿದು ಹಾಕಿ ಅವರು ಬೇರೆ ಬೇ ವೆಯಾಗಲು ಅವಕಾಶ ಮಾಡಿ 


ಬ 
PN 
ಷ್ಟಿ 
ಸ 


ಫಾರಿಕತಿ-ಸೋಡಚೀಟಿ 01 


ಕೊಟ್ಟಿದ್ದೇವೆ. ಹಿರಿಯರಾದ ನಾವು ಮಕ್ಕಳಿಗೆ ಹೇಳಿ ಕೇಳಿ ಅವರ ಒಪ್ಪಿಗೆ 


ಕ 


ಪ್ರಕಾರ ಸೋಡ ಚೀಟಿ ಬರೆದು ಕೊಟ್ಟಿದ್ದೇವೆ. 


| ಶರಣಪ್ಪ ಶವಪಾದಪ್ಪ ಸಹಿ 
2 ತಿಪಣಾ ತಂದೆ ಗಂರಣ್ಣಾ ಸಹಿ 
ಸಾಕಿ ಚ. ಇ 
A 
1 ಸಹಿ ದಸ್ಕ್ತರ: ಸಹಿ 
2 ಸಹಿ 
3 ಸಹಿ 


ಹಿರಿಯರೆ ಕೂಡಿ ಪಂಚಾಯತಿ ಮಾಡಿ, ಹಿರಿಯರು ಬರೆದುಕೊಳು ವ ಸೋಡ 


ಚೀಟಿ. ಗಂಡ ಹೆಂಡತಿಯರು ಪಂಚಾಯತಿ ಸಮಯದಲ್ಲಿ ಇಲ್ಲದಾಗ ಅವರಂ ನಾಲ್ಕು 


'ಜನರ ಮುಂದೆ ಬರಲಂ `ಒಪ್ಪದೆ ಇದ್ದಾಗ, ಹೊಂದಿಕೊಂಡಂ ಹೋಗದೆ ಗಂಡ 


ಹೆಂಡತಿಯರ ಪರವಾಗಿ ಅವರವರ ತಂದೆಯರು ಕೂಡಿ ಬರೆದುಕೊಳ್ಳುವ ಸೋಡ 


ಚೀಟಿ, ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ. 


ಹೀಗೆ ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಸೋಡ ಚೀಟಿ ಬರೆಯುತ್ತಾರೆ. 


ವಾದರೆ ಇಲ್ಲ. 


ಈ ಸೋಡ ಚೀಟಿ ಇದ್ದರೆ ಮಾತ್ರ ಅವರಿಗೆ ಮದಂವೆಯಾಗಲು ಮುಂದೆ ಬರುತ್ತಾರೆ. 
ಇ 


ತಲೆ ಬರಹ ಸೋಡ ಚೀಟಿಯೆಂದಂ ಬರೆಯಬೇಕು. ಶ್ರೀ ಎಂದು ಬರೆಯ 


$, 
ಬಾರದು. ಶ್ರೀ ಶುಭಕಾರ್ಯಗಳಿಗೆ ಬರೆಯುವುದರಿಂದ ಇಲ್ಲಿ ಬರೆಯುವಂತಿಲ್ಲ. 


“ಘಾರಿಕತಿ' ಕೊಡುವಾಗ ಮತ್ತು ಸೋಡ ಚೀಟಿ ಒರೆಯಂವಾಗ ಕೆಲವು 


ಪದ್ಧತಿಗಳನ್ನು ಜನಪದರು ಕಟ್ಟನಿಟ್ಟಾಗಿ ಪಾಲಿಸುತ್ತಾರೆ. ಒಂದೆಂದು ಕಡೆ 
' ಓಂದೊಂದು ರೀತಿಯಿದೆ. ಕೆಲವೊಂದು ಹಳ್ಳಿಗಳಲ್ಲಿ ಬರೆಯುವುದೇ ಇಲ್ಲ. ಬರೆಯಲು 


ವಂದೆ ಬಂದರೆ ಹಿರಿಯರು ಅವಕಾಶ ಕೊಡುವುದಿಲ್ಲ. ಕೆಲವು ಜನ ಸಂಪ್ರದಾಯಸ್ಥ ರು 


! *ಫಾರಿಕತಿ' ಎಂಬ ಶಬ್ದವು ಬಾಯಿಯಿಂದ ಉಚ್ಚರಿಸುವುದಿಲ್ಲ. ಇನ್ನು ಕೆಲವರು 
 ಫಾರಿಕತಿ ಕೊಟ್ಟ ಸ ಮತ್ತು ಸೋಡಚೀಟಿ ಬರೆದ ವಿಚಾರ ಕುರಿತು ಮಾತನಾಡುವುದೇ 


ಸ 
_ 
ತ್ರಿ 
| 


ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಜನ ಸಾಮಾನ್ಯರ ದೃಷ್ಟಿಯಲ್ಲಿ ಫಾರಿಕತಿ ಕೊಡು 


ವುದು ಅತ್ಯಂತ ಪಾಪದ ಕೆಲಸ, ಕ್ಷಮಿಸಲಾರದ ಅಪರಾಧ, ಅದಕಾ ಗಿ ಯಾರೂ 
"ಸೋಡ ಚೀಟಿ' ಬರೆಯುವ ಗೋಜಿಗೆ ಹೋಗುವುದಿಲ್ಲ. "ನೋಡ ಚೀಟ'ಯನ್ನು 


ಕಬ, ವಿಶಿಷ, ವೃಕ್ಕಿ ಒಂದು ವಿಶೇಷ ದಿನದಲ್ಲೆ, ನಿರ್ದಿಷ ತ ಸಮಯದಲ್ಲೆ ನಿರ್ಜನ 
ಜಾಗದಲ್ಲೆ ಬರೆಯುವನು. ಜಂಗವಂ ಇಲ್ಲವೆ ವಿಧುರ ಗಂಡುವಾರಗಳಾದ ಬುಧವಾರ 


ಶನಿವಾರ ಮಾತ್ರ ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿ, ಊರಿನ 


ಸಾಧನೆ 


ಪಶ್ಚಿಮ ದಿತ್ಲಿನಲ್ಲಿ, ಊರ ಮುಂದಿನ ಹಳ್ಳ ದ ದಂಡೆಯಲ್ಲಿ ಅಥವಾ ಸೀವೆಂ 
ಸರಹದ್ದಿ ನ ನ ಮೇಲೆ ಕುಳಿತು ಬರೆಂಯಹವರಂು. ಮೂರು ಅಥವಾ ನಾಲ್ಕು ಜನರ 
ಮಾತ್ರ “ಇರುವರು. ಗಂಡ ಹೆಂಡತಿ, ಸೋಡ ಚೇಟಿ ಬರೆಯಂವವನು ಅದನ್ನು 
pe ಹರಿಯುವವನೆಂದರೆ ಸೋಡ ಚೀಟಿ ಹರಿಯುವುದಿಲ್ಲ: ಚೀಟಿಯ . 
ತಲೆಯಲ್ಲೆ ಸ್ವಲ್ಪ ಭಾಗ ಮಾತ್ರ ಹರಿಯುವನು,ಇಲ್ಲವೆ ಸಂಬಂಧ ಮುರಿದು ಹೋದ 
ಸಂಕೇ ತಕ್ಕೆ ಒಕ ಕಡ್ಡಿ ಯನ್ನು ತೆಗೆದುಕೊಂಡು ಮುರಿದು ಹಾಕುವನು. ಪುಕ್ಕಟೆ ಟೆ 
ಯಾಗಿ ಬರೆಯುವುದಿಲ್ಲ. ಇದು ಪಾಪದ ಕೆಲಸವಾಗಿರಂವುದರಿಂದ ಇದರ ತಂ 
ತೆಗೆದುಕೊಳ್ಳುವರು. ಬರೆದವನು ಮೂರು ರೂಪಾಯಿಗಳು, ಹರಿದವನು ಆರು 
ರೂಪಾಯಿಗಳು ತೆಗೆದುಕೊಳು ವರು. ಇದರಿಂದ “ಬರೆದವನಿಗೆ ಮೂರಂ ಹರಿದವನಿಗೆ 
ಆರು” ಎಂಬ ಗಾದೆ ಪ್ರಚಲಿತದಲ್ಲಿದೆ. ನ ದಿನಗಳಲ್ಲಿ ಬರೆಯಂವುದಿಲ್ಲ. ಸೋಡ 
ಚೀಟಿ ಬರೆಯುವುದು ಗ ಮೇಲೆ ಪೆ ಪತ್ತಿ ಮುರಿದು ಹಾಕುವರಂ, ಇಲ್ಲವೆ 
ಪೆನ್ನು ಬಿಸಾಕುವರು ಮತ್ತು ಫಾರಿಕತಿಯನ್ನು ಕೊಡುವಾಗ ಹೆಣ್ಣಿಗೆ ಅಪಮಾನ 
ವಾಗುವಂತೆ ಕಠಿಣವಾಗಿ ವರ್ತಿಸುತ್ತಾರೆ. ಏಕೆಂದರೆ ಹೆಣ್ಣು ಫಾರಿಕತಿ ಪಡೆಯಲು 
ಮುಂದಾಗಬಾರದು ಎಂಬುದೆ ಮುಖ ಉದ್ದೇ ಸೂಳಿ ಪಾ ಪ ಸನ್ಯಾಸಿಗ, ಎಂಬ 
ಗಾದೆಯನ್ನು ಗಮನಿಸಿದರೆ, ಫಾರಿಕತಿ ಸ ಮತ್ತು ಸೋಡ ಚೀಟಿ ಬರೆಯುವ 
ಕೆಲಸ ಜಂಗಮನೆ ಮಾಡುವನು ಎಂಬುದು ಸ್ಪಷ್ಟವಾಗುತ್ತದೆ. ಸಣ್ಣ ಪುಟ್ಟ 
ಬದಲಾವಣೆಯೊಂದಿಗೆ ಮೇಲೆ ಹೇಳಿದ ಪದ್ಧ ತಿಯಂತೆ ಫಾರಿಕತಿ ಕೊಡುವರು. 
"ಜನಪದರು ಫಸ ಹರಕ್ಕೊ ೦ಡು ಬಂದ್ಯಾ" ಎಂದಂ ಕೇಳುವುದು ನೋಡಿದರೆ 
ಫಾರಿಕತಿ ತರುವು ದಕ್ಕೆ ಹರಕ್ಕೊಂಡು ॥ ಬರಂವುದು ಎಂದು ಹೇಳುತ್ತಾರೆ. ಊರ 

ಹೊರಗಡೆ ಇರುವ ಹನುಮಂತ ದೇವರೆ ಗುಡಿಯಲ್ಲಿ ' ಅಥವಾ ಮಠದಲ್ಲಿ ಇಲ್ಲವೆ 
ಹೆಣ್ಣಿನ ನ ತವರೂರಿತುವ ದಿಕ್ಕಿ ನಲ್ಲಿ ಕುಳಿತು ಸೋಡ ಚೀಟಿ ಬರೆಯಬವರಂ. ದಕ್ಷಿಣ 
ದಿಕ್ಕಿ "ಗೆ ಮತ್ತು ರಾವ ಇರುವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಬರೆಯುವುದಿಲ್ಲ. 
ಅಕ್ಷರಸ್ಥ ರಾಗಿದ್ದ ರೆ ಗಂಡ ಹಂಡಕೆಯ ಕೈ ಯಿಂದ ಬರೆಸುತ್ತಾರೆ. ಅನಕ್ಷರನ್ಥರಾಗಿ 
ದ್ರರೆ ಚೀರೆಯವರಿಂದ ಬರೆಸುತ್ತಾರೆ, ಫಾರಿಕತಿ ಕೊಡುವುದು ಮುಗಿದ ನಂತರ ಗಂಡ, 
ಊರ ಮುಂದಿನ ಬಾವಿಯಲ್ಲಿ ಇಲ್ಲವೆ ಹಳ್ಳದಲ್ಲಿ ಸ್ನಾನ ಮಾಡುವನು. ಹರಿದು 
ತಂದ ತಾಳಿ, ಕಾಲುಂಗರ, ಮಾರುವರು ನಿಲವ ಬಾವಿಯಲ್ಲಿ ಎಸೆಯುವರು ಅಥವಾ 
ಜಂಗಮಂಗೆ ದಾನ ಮಾಡುವರು. ಹನುಮಂತ ದೇವರಿಗೆ ಕಾಯಿ ಕರ್ಪೂರ ಮಾಡಿ, 
ಮನೆಗೆ ಬಂದು ಸ್ವಲ್ಪ ಬೆಲ್ಲ ತಿನ್ನುವರು. ಅಂದರೆ ಇಂದಿನಿಂದ ಇವನ ಪಾಲಿಗೆ ಹೆಂಡತಿ 
ಸತ್ತಂತೆ. ಕಣ್ಣು ತವರಿಗೆ ಹೋಗಿ ಸ್ನಾನ ಮಾಡುವಳು. ಸೋಡ ಚೀಟಿ ಬರೆದವನು, 
ಅದನ್ನು ಹರಿದವನು ಸ್ನಾನ ಮಾಡುವರು. 


4 ಫಾರಿಕತಿ-ಸೋಡಚೀಟಿ 63 


ಫಾರಿಕತಿಯಾದ ಗಂಡಿಗಾಗಲಿ, ಹೆಣಿ ನಿಗಾ ಗಲಿ ಸಮಾಜ ಪುರಸ್ಮರಿಸು bie’ 
ವ: ಂಜಿಗಳಲ್ಲಿ, ಹಬ್ಬ ಹರಿದಿನಗಳ ಛಲ್ಲ, 


ಪೂಜಾ 
ಸ್ಥಳಗಳಲ್ಲಿ ಮತ್ತು ಮಂಗಳ ಕಾರ್ಯಕ್ರಮಗಳಲ್ಲಿ ಹಲ ಸಮಾಜ ಜೀವನ 
ದಿಂದ ಬಹಿಷ್ಕಾರವಿದ್ದಂತೆ. 


ಗಿ 


ರವಾ ಂ" ಛಚ್ತ ರಾ 


ಈಗ ಫಘಾರಿಕತಿ ಕೊಡುವಾಗಿನ ಸಂಪೂರ್ಣ ವ್ಯವಹಾರ ಒಂದೊಂದಾಗಿ 
ನೋಡೋಣ. ಇದು ಪ್ರದೇಶದಿಂದ ಪ ದೇಶಕ್ಕೆ ಭಿನ್ನ ವಾಗಿದೆ. 


(1) ಊರಿನ ಕೆಲವು ಪ್ರಮುಖರು ಕೂಡಿ, ಗಂಡ ಹೆಂಡತಿಯರನ್ನು 
ಎಚಾರಿಸಿ, ತಪ್ಪು ಯಾರ ಕಡೆಯಿದೆ ಎಂಬುದನ್ನು ನೋಡುತ್ತಾರೆ. ಮದುವೆಯಲ್ಲಿ 
ಮಾಡಿದ ಖರ್ಚು ಬಾಬತ್ತಿನ ಲೆಕ್ಕ ಮಾಡುತ್ತಾರೆ. ಸರಿಹೊಂದುವಷ್ಟು, ತಪ್ಪಿದ್ದ ವರಿಗೆ 
ತಪ್ಪ ದಂಡ ಕಟ್ಟುತ್ತಾರೆ. ದಂಡದ ಹಣ ಕೊಟ್ಟ ನಂತರ ಸೋಡ ಚೀಟಿ ಬರೆದ: 
ಆ ಊರಿನ ಪದ್ಧ ತಿಯಂತೆ ಮನೆಯಲ್ಲಿ, ಮನೆಯ ಕಟ್ಟೆಯ ಮೇಲೆ ಇಲ್ಲವೆ ಊರ 
ಗೌಡನ ಮನೆಯಲ್ಲಿ ಕುಳಿತು ಸೋಡ ಚೀಟಿ ಬರೆಯುವ. ಇದರಲ್ಲಿ ಗಂಡ ಹೆಂಡತಿ 
ಯರು ತಂದೆ ಮತ್ತು ಊರ ಪ್ರಮುಖರು ಸಹಿ ಮಾಡು ನಂತರ ಹೆಣ್ಣು 
ಮಗಳು ತಾಳಿ ಕಡಿದು ಜಾಡು ಳ್‌ ಗಂಡನಿಗೆ ಒಂದು Ws ತಿಗೆ ಒಂದು ಚೀಟಿ 
ಕೊಡುವರಂ. ಇದಂ ಅತಿ ಸರಳ ಪದ್ದತಿ 


(2) 'ಪಂಚಾಯತಿ ಮಾಡಿ ಮುಗಿಸಿ, ತಪ್ಪು ದಂಡ ಬಂದ ನಂತರ, ಊರ. 
ಅಗಸಿ ಬಾಗಿಲಿನ ಹೊರಗಡೆ ಒಂದು ಕಡೆ ಕತಿ ಹಾ ಗಂಡ ಹೆಂಡತಿಯರ 
ಸಮ್ಮುಖದಲ್ಲಿ ಜುಗಮ ಇಲ್ಲವೆ ವಿಧುರ ಸೋಡ ಚೀಟಿ ಬರೆಯುವವನು. ಗಂಡನ 
ಮೂಖ ಊರ ಕಡೆಯಾಗುವಂತೆ, ಗಂಡ ಹೆಂಡತಿಯರನ್ನು ಎದುರು ಬದುರಾಗಿ 
ನಿಲಿಸುವನು. ಹೆಂಡತಿ ಕೈ ಬಳೆ ಒಡೆದ ಕೊಂಡು, ಕುಂಕುವಂ ಅಳುಕಿಸಿಕೊಂಡು, 
ಕಾಲುಂಗುರ ಮತ್ತು ಕೊರಳಿನ ತಾಳಿ ಕಡಿದು ಕೈ ಯಲ್ಲಿ ಹಿಡಿಯುವಳು. ಗಂಡ ರಸ್ತೆ 
ಯಲಿಯ ಮೂರು ಹಿಡಿ ಇಲ್ಲವೆ ಬೊಗಸೆ ಮಣ್ಣು ತೆಗೆದುಕೊಂಡು ಹೆಂಡತಿ ತಲೆಯ 
ಮೇಲೆ ತೂರುವನು. ಹೆ:ಡತಿ ಕಾಲುಂಗುರ ಮತ್ತು ತಾಳಿ ಗಂಡನಿಗೆ ಕೊಡುವಳು ; 
ಇದಾದ ಮೇಲೆ ಜಂಗಮ ಗಂಡನಿಗೊಂದು, ಹೆಂಡತಿಗೊಂದು ಚೀಟಿ ಕೊಡುವನಂ. 
ಗಂಡ ಸ್ನಾನ ಮಾಡಿ ಮನೆಗೆ ಹೋಗುವನು. ಹೆಂಡತಿ ತವರುಮನೆಗೆ ಹೋಗುವಳು. 
ಸೋಡ ಚೀಟಿ ಬರೆದ ನಂತರ ಪೆನ್ನಿನ ಪತ್ತಿ ಮ.ರಿದು ಹಾಕುವನು. ಇಲ್ಲವೆ ಅದನ್ನು 
ಅಲ್ಲಿ ಬಿಸಾಕಿ ಬರುವನು. 


(3) ಫಾರಿಕತಿಕೊಡುವುದು ಮತ್ತು ಸೋಡ ಚೀಟಿ ಬರೆಯ:ವುದು ಪಾಪದ 
ಶ್ಶಿ ಕೆಲಸವೆಂಬಂ ನಂಬಿಕೆಯಿಂದ ಬಹಷ ಜನ ಇದರ ಗೋಜಿಗೆ ಹೋಗುವುದಿಲ್ಲ. 


04 
ಸಂಬಂಧ ಕಡಿದು ದಂಡದ ಹಣವನ್ನು ಕಯ್ಯಾರೆ ತೆಗೆದುಕೊಳ್ಳಲು ಯಾರು ಒಪ್ಪವು 
ದಿಲ. ಅಲದೆ ಸೋಡ ಚೀಟಿಯ ಮೇಲೆ ಸಹಿ ಮಾಡಲು ಹಿರಿಯರು ನಿರಾಕರಿ 
ವರು. ಜ್ಞಾಪ ಸಮಯದಲ್ಲಿ ಯಾರ ಮಧ್ಯಸ್ಥಿಕೆ ಇಲ್ಲದೆ ಗಂಡ ಹೆಂಡತಿಯರ 
ಕೈಯಿಂದ: ಬಗೆಹರಿಸುವರು. ಊರೆ ಹೊರಗಡೆ ಬಯಲಿನಲ್ಲಿ ಗಂಡ ದಂಡದ ಹಣ 
ಕೈಯಲ್ಲಿ ಹಿಡಿದುಕೊಂಡು ನಿಲ್ಲುವನು; ಅವನ ಮುಂದೆ ಹೆಂಡತಿ ಮುಡಿ ಬಿಚ್ಚಿ 


ಕೊಂಡು, ಬಳೆ ಒಡೆದುಕೊಂಡು ಕುಂಕುಮ ಅಳುಕಿಸಿಕೊಂಡು, ತಾಳಿ. ವಂತ್ತು ' 


ಕಾಲುಂಗುರ ತೆಗೆದುಕೊಂಡು ಕೈಯಲ್ಲಿ ಹಿಡಿದು ನಿಲ್ಲುವಳು. ಗಂಡ ಹಣ ಅವಳ 
ಉಡಿಯಲ್ಲಿ ಹಾಕುವನು. ಅವಳು ತಾಳಿ, ಕಾಲುಂಗರ ಗಂಡನಿಗೆ ಕೊಡಂವಳು. 
ನಂತರ ಒಬ್ಬರಿಗೊಬ್ಬರು ಮುಖ ನೋಡದೆ ಹೋಗಂವರು. ಇಂಥ ಪ್ರಸಂಗದಲ್ಲಿ 
ಸೋಡ ಚೀಟಿ ಬರೆಯಂವುದಿಲ್ಲ. ಇದೇ ಘಾರಿಕತಿ. ಪಂಚಾಯತಿ ಮಾಡಿದ ನಾಲ್ಕು 


ನರೇ ಸಾಕ್ಷಿ. 


€1 


(4) ಸಂಬಂಧ ಮುರಿದು ಕೊಡುವ-ಕೊಳ್ಳುವ ಕೆಲಸ ಮುಗಿಸಿ ಹೆಣ್ಣಿನ 
ಕಡೆ ಪಂಚಾಯತಿಗೆ ಬಂದ ಹಿರಿಯರು ಗಂಡ ಹೆಂಡತಿ, ಸೋಡ ಚೀಟಿ ಬರೆಯುವವ 
ಮತ್ತು ಅದನ್ನು ಹರಿಯುವವ ಇವರೆಲ್ಲರೂ ಕೂಡಿ ಗಂಡುವಾರಗಳಾದ ಬುಧವಾರ 
ಇಲ್ಲವೆ ಶನಿವಾರ ದಿವಸ ಮಾತ್ರ ಪಶ್ಚಿಮ ದಿಕ್ಕಿನಲ್ಲಿ, ಸಾಯಂಕಾಲ ಸಮಯದಲ್ಲಿ, 
_ ಊರಿನ ಸೀಮೆಗೆ ಬರಂವರು. ಜತೆಗೆ ಬಂದ ಜನರು ದೂರ ಇರುವರು. ಗಂಡ 
ಹೆಂಡತಿಯ ತಲೆಯ ಮೇಲಿನ ನಾಲ್ಕೈದು ಕೂದಲುಗಳನ್ನು ಕಿತ್ತಾವನ್ಕು ಬಳೆ 
ಒಡೆದು, ಸೀರೆಯ ಸೆರಗು ಹರಿದು ಸ್ವಲ್ಪ ಬಟ್ಟೆಯನ್ನು ತೆಗೆದುಕೊಳ್ಳು ವನಂ. 
ಸೀಮೆಯ ಮಣ್ಣನ್ನು ತಲೆಯ ಮೇಲೆ ತೂರಿ, ಎಡಗೆ ¥ ಕಿರುಬೆರಳಿನಿಂದ ಕುಂಕಂವಂ 
ಅಳುಕಿಸಿ ಹೆಂಡಿ (ಸಿಗಣಿ) ಹಚ್ಚು ವನಂ. ನಂತರ ಕೊರಳಲ್ಲಿನ ತಾಳಿಯನ್ನು ಕಡಿದು 
ಹಾಕುವನು... ಇದಾದ ನಂತರ ಜಂಗಮನು ತನ್ನ ಮಾವಂಲು ಪಡೆದು ಎರಡು 
ಸೋಡ ಚೀಟಿಗಳನ್ನು ಬರೆಯುವನು. ಅವನು ಹರಿಯುವವನಕ್ಕೆ ಟಯಲ್ಲಿ ಕೊಡು 
ವನಂ. ಇಲ್ಲಿ ಒಂದು ವಿಚಿತ್ರ ಪದ್ಧತಿಯಿದೆ. ಚೀಟಿ ಬರೆಯುವವನು ಮತ್ತು 
ಹರಿಯುವವನು ಬೆನ್ನಿಗೆ ಬೆನ್ನ ಹಚ್ಚಿ ಕುಳಿತುಕೊಳ್ಳುವರು. ಚೀಟಿ ಬರೆದವನಂ 
ಚೀಟಿಯನ್ನು ಎಡಗೈಯಲ್ಲಿ ಹಿಡಿದು, ಕೈಯನ್ನು ಬೆನ್ನ ಹಿಂದೆ ಮಾಡಿಕೊಡುವನು. 
ಅದರಂತೆ ಚೀಟಿ ಹರಿಯುವವನಂ, ತನ್ನ ಎಡಗೈಯನ್ನು ಬೆನ್ನ ಹಿಂದೆ ಒಯಂ 
ಹಿಂದಿನಿಂದಲೆ ತೆಗೆದುಕೊಂಡು ಆದರ ತಲೆಯಲ್ಲಿ ಸ್ವಲ್ಪ ಭಾಗವನ್ನು ಮಾತ್ರ 
ಹರಿಯಂವನು. ಚೀಟಿ ಕೊಡುವುದು ಮತ್ತು ತೆಗೆದುಕೊಳ್ಳು ವುದು ನೋಡಬಾರದಂ. 
ಒಂದೊಂದಂ ಕಡೆ ಚೀಟಿಗೆ ಬದಲಾಗಿ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಮುರಿದು 
ಹಾಕುಪರಂ. ಗಂಡನಿಗೊಂದು ಹೆಂಡತಿಗೊಂದು ಚೀಟಿ ಕೊಡಂವರು. ಹೆಂಡತಿ 
ತವರೂರಿಗೆ, ಗಂಡ ತನ್ನ ಮನೆಗೆ ಹೋಗುವರು. ಕೂದಲು, ಸೀರೆ ತುಂಡು, ತಾಳಿ, 


ತಿ 

ಎ | 
EN 
Pn 


ದ್‌ 
ಕ 


ಫಾರಿಕತಿ-ಸೋಡಚೀಟಿ 65 


ಬಳೆಚೂರು ತಂದು ಊರ ಮುಂದಿನ ಬಾವಿಯಲ್ಲಿ ಅಥವಾ ಹಳ್ಳ ದಲ್ಲಿ ಒಗೆದಂ 

ಮೈ ಮೇಲಿನ ಬಟ್ಟೆ ಸಹಿತ ಸ್ನಾನ ಮಾಡುವನು. ಮನೆಗೆ ಹೋಗಿ" ಬಟ್ಟೆ ಬದಲಾ 
pA ಒಂದು ಜೂ ಬೆಲ್ಲ ತಿಂದು ನೀರು ಕುಡಿಯುವನು. ಅಂದರೆ ಶವಸ ೦ಸ್ಕ್ಯಾ ರ 
ಮಾಡಿದಾಗ ಮಾಡುವಂತೆ ಮಾಡುವರು. ನಂತರ ಹನುಮಂತ ದೇವರಿಗೆ ಹೊ! 
ಕಾಯಿ ಕರ್ಪೂರ ಸಲ್ಲಿಸಿ ಬರುವರು. ಜನಪದರು ಇದನ್ನೆ ಲ್ಲವನ್ನು ಕಟ್ಟು ನಿಟ್ಟಾಗಿ 
ಆಚರಿಸುವರು. ಇಷ್ಟೆಲ್ಲ ಮಾಡಂವರಿಗೆ ಅವನಿಗೆ ಯಾರು ಮಾತನಾಡಿಸುವುದಿಲ್ಲ. 
ಹೆಣ್ಣಿನವರು ಫಾರಿಕತಿ ಕೇಳಿದರೆ ಈ ರೀತಿ ಮಾಡುವರು. ಆದರೆ ಗಂಡಿನವರಂ 
ಕೇಳಿದರೆ ಮಾಡುವುದಿಲ್ಲ. ಸೋಡ ಚೀಟಿ ಬರೆದವನಂ, ಹರಿದವನು ಸ್ನಾನ 
ಮಾಡುವರು. 


ಹೆಂಡತಿ ಗುಣಪಡಿಸಲೂರದ ರೋಗದಿಂದ ಬಳಲುತ್ತಿದ್ದರೆ, ಮಕ್ಕಳಾಗದಿದ್ದರೆ, 


'ವಂಶಾಭಿವ ದ್ದಿಗೆ ಮಕ್ಕಳಾಗದಿದ್ದರೆ ಮರು ಮದುವೆಗೆ ಸಮಾಜವು ಒಪ್ಪಿಗೆ ನೀಡಂ 


ವುದು. ಇಂಥ ಸಮಯದಲ್ಲಿ ಹೆಂಡತಿಯೆ ಮುಂದಾಗಿ ಗಂಡನಿಗೆ ಮರು ಮದುವೆ 
ಮಾಡುವಳು. ಇಂಥ ಪ್ರಸಂಗಗಳಲ್ಲಿ ಸೋಡ ಚೀಟಿ ಬರೆಯುವ ಅವಶ್ಯಕತೆ ಬೀಳುವು 
ದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಸೋಡ ಚೀಟಿ ಬರೆಯುವುದಿಲ್ಲ. ಪ ಪಾಪದ ಕೆಲಸವೆಂಬ 
ನಂಬಿಕೆ ಇರುವುದರಿಂದ, ಯಾರು ಬರೆಯಲು ಸಿದ್ಧರಿರುವುದಿಲ್ಲ. ಆಗ ಪಂಚಾಯತಿ 
ಮಾಡಿದ ಪಂಚರ ಮಾತೇ ಸಾಕ್ಷಿ. ಇದನ್ನು ಮೀರಿ ಯಾರೂ ನಡೆಯುವುದಿಲ್ಲ. ಇಲ್ಲಿ 
ನಾವು ಗಮನಿಸಬೇಕಾದ ವಿಷಯ ವೆಂದರೆ, ಜನಪದರ ಸಾವಂಣಹಿಕ-ಬದುಕಂ, 
ಸಾಂಘಿಕ ಜೀವನ, ವ್ಯಕ್ತಿಯ ಅಪರಾಧಿ ಮನೋಭಾವ ನಿಯಂತ್ರಿಸುವ ರೀತಿ, 


ಕ್ರಿ 


ಅಪರಾಧಿ ಮನೋಭಾವ ಹತ್ತಿಕ್ಕಲು ಕಾನೂನು ಮತ್ತು ಲಿಖಿತ ದಾಖಲೆಗಳಿಗಿಂತ 
ಹೆಚ್ಚಾಗಿ ಜನಪದ ಸಾಂಘಿಕ ಜೀವನದ ವ್ಯವಸ್ಥೆ ಮಾಡಿದೆ. 


ಗ್ರಂಥಯಣ ಕ 


1. ಭಾರತೀಯ ಸಾಮಾಜಿಕ ಸಂಸ್ಥೆ ಗಳು : ಎಂ. ನಂಜಮ್ಮಣ್ಣಿ, ಕ. ಅ. ಸ. ಮೈಸೂರು 
ವಿಶ್ವವಿದ್ಯಾಲಯ, 1976. 

2, ಹಿಂದೂ ವಿವಾಹ ಶಾಸನ; ಎಚ್‌, ಗಂಗಾಧರನ್‌, ಗೃಹ ಸರಸ್ವತಿ ಗ್ರಂಥಮಾಲೆ. 

ಸಾಮಾಜಿಕ ಚಿಂತನೆ ಇತಿಹಾಸ, ಎ, ಆರ್‌, ಕಟ್ಟಿ. ವಿದ್ಯಾನಿಧಿ ಪ್ರಕಾಶನ, ಗದಗ. 

4. ಮನುಸ್ಮೃತಿ, ಅನುವಾದಕರು : ಚಕ್ರಕೋಟಿ ಈಶ್ವರ ಶಾಸ್ತ್ರಿ, ಸಮಾಜ ಪುಸ್ತಕಾ 
ಲಯ, ಶಿವಾಜಿ ಬೀದಿ, ಧಾರವಾಡ. 1. 

5. ದಿವ್ಯ ಕುರಾನ್‌: ಅನುವಾದಕರು. ದಿವ್ಯ ಕುರಾನ್‌ ಅನುವಾದಕ ಮಂಡಳಿ, 1978. 
ಇಲ್ಲಾಮಾ ಸಾಹಿತ್ಯ ಪ್ರಕಾಶನ, 63, ಮೋತಿನಗರ, ಬೆಂಗಳೂರು. 

6. ಸುಧಾ ಯುಗಾದಿ, 1982, 

7. ಭಾರತೀಯ ಸಾಮಾಜಿಕ ಅಧ್ಯಯನ : ಪ್ರೊ॥ ಬಿ, ಆರ್‌. ಕೃಷ್ಣ, ವಿದ್ಯಾನಿಧಿ 
ಪ್ರಕಾಶನ, ಗದಗ. 1981, 


೦ 


ee - 


ದಿವಸ್ಪ ತಿ ಹೆಗಡೆ 


ಗಿರೀಶ ಕಾರ್ನಾಡರ *ತುಫಲಕ'ದ ಕುರಿತಾಗಿ ಮುಖ್ಯವಾಗಿ ಎರಡು 
ಅಭಿಪ್ರಾಯಂಗಳಂ ನಮ್ಮ ಗಮನ ಸೆಳೆಯಣತ್ತವೆ. ಮೊದಲನೆಯದಾಗಿ, ಇದು ಕಳೆದ 
ಇಪ್ಪತ್ತ ದಂ ವಷ ಗಳಲ್ಲಿ ಕ ಕನ್ನಡದಲ್ಲಿ ಬಂದ ನಾಟಕಗಳಲ್ಲಿ ಅತಿ ಪ್ರಮುಖವಾದದ್ದು, 
ಸಾಹಿತ್ಮಿಕ ಮೌಲ್ಯದಿಂದ ಕೂಡಿದ್ದು, ಹಾಗೂ ಎಲ್ಲ ರೀತಿಯಿಂದ ಒಂದು ಮೈಲುಗಲ್ಲು 
ಎಂಬುದು. ಎರಡನೆಯದಾಗಿ ಇದು ಪೂರ್ತಿಯಾಗಿ ಎರವಲಂ ಕೃತಿ, ತುಘಲಕನ 
ವೇಷದಲ್ಲಿ ಕಾಫ್ಶನ "ಕಾಲಿಗುಲ'ನನ್ನು ಭಟ್ಟಿಯಿಳಿಸಿದ್ದು, ಭಾಷೆಯಂ ಬಿಗುವಿಲ್ಲದ, 
ಅನವಶ್ಯಕ ಹೊಗಳಲ್ಬಟ್ಟ ಕಿ ಒಂದಂ ಸಾವರಾನ್ಯ ನಾಟಕ ಎಂಬುದು. ಪರಸ್ಪ ರ ಪೂರ್ತಿ 
ವಿರೋಧಿಯಾದ ಎರಡೂ ಅಭಿಪ್ರಾಯಂಗಳು ಹೊಂದಿಕೊಳ್ಳ ಲಾರವು. ಇದರಲ್ಲಿ 
ಯಾವುದು ಸರಿ ಎಂದು ಕೆದಕಿದಾಗ ನನಗೆ ಹೆಚ್ಚಾಗಿ ಕಂಡಿದ್ದು ಎರಡನೆಯ 
ಅಭಿಪ್ರಾಯಂದಲ್ಲಿನ ದೋಷಗಳೇ. ತುಘಲಕ ನಾಟಕದ ಬಗ್ಗೆ ಇಂತಹ ಅಭಿಪ್ರಾಯ 
ಬರಲು ಬಹುಶಃ ಇತಿಹಾಸದ ತುಘಲಕನ ಬಗ್ಗೆ ಬಹು ಜನರಿಗಿರುವ ಆರೆಜ್ಞಾನ ನ 
ಅಥವಾ ತಪ್ಪು ಕಲ್ಪನೆಯೇ ಕಾರಣವೆಂದು ನ ನನ್ನ ಭಾವನೆ. 


ಸುಮಾರಂ ಮುವತ್ತು ವರ್ಷಗಳ ಹಿಂದೆ ಭಾರತದ ಇತಿಹಾಸ ಓದಿದ 
ಎದಾ ಹರಿಗೆ ತುಘಲಕನ ಬಗೆ ಗ್ಗ ಗೊತ್ತಿರುವ ವ ಮುಖ್ಯ ಆಂಶಗಳೆಂದರೆ ಆವನಂ ತನ್ನ 
ರಾಜಧಾನಿಯನ್ನು ಕಾರಣವಿಲ್ಲದೆ ದಿಲ್ಲಿಯಿಂದ ದೌಲತ್ತಾಬಂದಿಗೆ, ಮತ್ತೆ 
ದೌಲತ್ತಾಬಾದಿನಿಂದ ದೆಹಲಿಗೆ ಬದಲಾಯಿಸಿದ ಹುಚ್ಚ, ಬಂಗಾರದ ನಾಣ್ಯಗಳ 
ಬದಲು ಚರ್ಮದ ನಾಣ್ಯಗಳನ್ನು ಬಳಕೆಯಲ್ಲಿ ತಂದ ಮಖ ಎಂಬುದು ಮಾತ್ರ. 
ಅದನ್ನೇ "ತುಘಲಕನ ದರಬಾರು” ಎಂದು ಆಡಿಕೊಳ್ಳುತ್ತೇವೆ. ಅಂದಿನ ಇತಿಹಾಸ 


ಪುಸ್ತಕಗಳೂ ಅದನ್ನೇ ಹೇಳಿವೆ, 


ಈ ಹುಚ ಮಹಮ ಒದನಿಗೂ ನಎರ್ನಾಡರ ತುಘಲಕನಿಗೂ ಬಹಳ ಅಂತರವಿದೆ. 

ಟಕದ ಮ. ಹಮ್ಮದ ಭಜ ಮೇಧಾವಿ, ತನ್ನ ಕಾಲಕ್ಕೆ ಮೀರಿದ ವಿಚಾರಗಳನ್ನು 
ರ ಬದುಕಲು ಯತ್ನಿಸಿದ ಸಾಹಸಿ, ಯತ್ನ್ನಿ ಸಿ ಸೋತು ಹತಾಶನಾದವ, 
ಬದುಕಿನ-ರಾಜತ್ವದ- ಅಧಿಕಾರದ_ಆಡಳೆ ತದ-ಧವ ದ ಅರ್ಥ ತಿಳಿಯಲು-ಪಿಳಿಸಲು 
ಹೋರಾಡಿ ಸೋತ ಮಹಾನಾಯಕನಾಗಿದ್ದಾನೆ. ನೆ. ಹಾಗಾಗಿ ಈ ದುರಂತ ನಾಯಕ 
ಇತಿಹಾಸದ ತುಳ ಲಕನಿಂದ ಬೇರೆ ಎಂಬ ಸಂಶಯ ಕ್ಕೆ ಎಡೆಯಾಗಿ ಈ ನಾಯಂಕನಿಗೆ 


1 


ವ; 

4 
WY 

y ¥ 
py 


ಡ್‌ 


ಕಾರ್ನಾಡರ “ತುಘುಲಕ”"_ ಒಂದು ವಿವೇಚನೆ 07 


| 


| 


ರೂಪದರ್ಶಿಯನ್ನು ಹುಡುಕಹೊರಟವರಿಗೆ *ಕಾಲಿಗುಲ' ಸುಲಭದ ಉತ್ತರವಾಗಿ 
ಬಂದಂತೆ ಕಾಣ ತ್ತ್ವದೆ. 


ಕಾರ್ನಾಡರು ಏನನ್ನು ಎಲ್ಲಿಂದ ಎರವಲು ಪಡೆದಿರಬಹುದು ಎಂಬುದನ್ನೂ 
ನಿರ್ಣಯಿಸುವ ಮೊದಲು ಅವರಿಗೆ ದೊರೆತ ಮೂಲವಸ್ತು ಯಾವುದು ಎನ್ನು ವದನ್ನು 
ವಿವೇಚಿಸುವದು ಅನಿವಾರ್ಯವಾಗುತ್ತದೆ. ಇದಕ್ಕೆ ಸೂಚನೆ ಸಿಗುವದು 1967ರ 
ಫೆಬ್ರುವರಿ 15 ಸಂಕ್ರಮಣ (16) ಸಂಚಿಕೆಯಲ್ಲಿ ಸುಮತೀಂದ್ರ ನಾಡಿಗರು ಗಿರೀಶ 
ಕಾರ್ನಾಡರೊದನೆ ನಡೆಸಿದ pe 


ಕಾರ್ನಾಡರು ಹೇಳುವಂತೆ ಈ ನಾಟಕಕ್ಕೆ ಪೂರ್ವತಖತಾರಿಯಾಗಿ ಅವರಂ 
ಅಭ್ಯಾಸ. ಮಾಡಿದ್ದ The History of ns Turks ಎಂಬ ಈಶ್ವರೀ 
ಪ್ರಸಾದರ ಪುಸ್ತಕ, The Cambridge History of India, ತುಘಲಕನ ಆಸ್ಥಾನ 
ದಲ್ಲಿದ್ದ ಬರನಿಯ ಬರಹಗಳ), ಪ್ರವಾಸಿಯಾಗಿ ಬಂದ ಇಬ್ನ ಬತೂತನ ಪ್ರವಾಸಿ 
ಲೇಖನಗಳು ಅಲ್ಲದೆ ಇಸ್ಲಾಮ ಧರ್ಮದ ವೇಲೆ ಲಷ ಗ್ರಂಥಗಳು. ಮೇಲೆ 
ಅವರು ಹೆಸರಿಸಿದ ಗ್ರಂಥ ಯಾ ಲೇಖನಗಳಿಂದ ತುಪಲಕನ ಬಗ್ಗೆ ದೊರೆಯಂವ' 
ಮೂಲವಸ್ತುಗಳಿಷ್ಟು : 


ಮಹಮ್ಮದ" ಬಿನ್‌ ತುಘಲಕ 1325 ರಿಂದ 27 ವರ್ಷಗಳ ಕಾಲ ದೆಹಲಿಯ 
ಸುಲ್ತಾನನ ನಾಗಿದ್ದ. (ನಾಟಕದಲ್ಲಿ ಐದು ವರ್ಷಗಳ ₹ ಸ ಮಾತ್ರ ಬರುತ್ತದೆ). ಬರನಿ 
ಒಬ, ತತ್ತಜಾ ನ, ಇತಿಹಾಸಕಾರ. ಆಸಾ ನದಲ್ಲಿ 17 ವಷ ೯ಗಳ ಕಾಲ ಇದ 
ಬ ವ ಇ ನ್ನ ಎ 
ಇಬ್ನ ಬತೂತ ಒಬ್ಬ ಪ್ರವಾಸಿಯಾಗಿ ಬಂದರೂ ಹಲವಾರಂ ವರ್ಪಗಳ ಕಾಲ 


ತುಘಲಕನ ರು:ಜ ದಕ ಸಂಚರಿಸಿ ತಾನು ಕಂಡದ ನ್ನು ಕೇಳಿದ ನ್ನು ಲೇಖಿಸಿದ. 
ರ್ರ ಬು ಜ್ನ ಬ 


ತುಘಲಕ ಸ್ವತಃ ಪಂಡಿತ, ಕಾವ್ಯಪ್ರೇಮಿ, ಪರ್ಶಿಯನ್‌ ಕಾವ್ಯಗಳನ್ನು 
ಓದಿದ್ದ, ಅದರ ಪುಣಾಮವೋ ಎನ್ನುವಂತೆ ತ್ನ ಮಾತುಗಳಲ್ಲಿ ಉಪಮಾನ, 
ಉಪಮೆ ಇನ್ನಿತರ ಅಲಂಕಾರಗಳನ್ನು ಬಳಸುವದನ್ನು ಅಭ್ಯಾಸ ಮಾಡಿಕೊಂಡಿದ್ದ. 
ತರ್ಕ, ತತ್ವಜ್ಞಾನ, ಗಣಿತ, ಖಗೋಶಶಾಸ್ತ್ರ ಹಾಗೂ ಇತರ ಭೌತಿಕ ವಿಜ್ಞಾ! ನ 
ವಿಷಯಗಳಲ್ಲಿ ಆವನಿಗೆ ಅಪಾರ ಪರಿಶ್ರಮವಿತ್ತು. ಧಾರ್ಮಿಕ ವಿಷಯಗಿ MR 
ಅವನು ಆಳವಾಗಿ ಆಭ್ಯಾಸ ಮಾಡಿದ್ದ. ಕ:ರಾನದ ಶೆೋೋಕಗಳನು ಕಂಠಪಾಠ 
ಹೇಳಬಲ್ಲ. ಪ್ರಾರ್ಥನೆಯ ನಿಯಮಗಳನ್ನು ತಾನೂ ಪಾಲಿಸುವದಲ್ಲದೆ ಇತರರೂ 
ಪಾಲಿಸಬೇಕೆಂದು. ಅಧಿಕಾರದಿಂದ ಒತ್ತಾಯಿಸುತ್ತಿದ್ದ. ಇಸ್ಲಾಂ ಧರ್ಮದ 
ಅಭಿಮಾನಿಯಾದರೂ ಪರಧರ್ಮ ಸಹಿಷ್ಣು . ಆದರೆ ಅವನ ಸ್ವಾಭಿಮಾನ 
ಎಷ್ಟಿ೨ೆ ಶೈಂದರೆ ತಾನು ಸರಿಯೆಂದು ತಿಳಿದುದರ ವಿರುದ್ಧ ಆಡಿದರೆ ಧರ್ಮ ಗುರುಗಳನ್ನೂ 


ಲಕ್ಕಿಸುತ್ತಿರಲಿಲ್ಲ. ಇದರಿಂದಾಗಿ ಧರ್ಮಗುರುಗಳ ಅವಕೃಪೆಗೆ ಪಾತ್ರನಾದ. 


68 


Matt ಆಡಳಿತದಲ್ಲಿ ಕೈಹ 
ರಸನೂ ಹೌದು ಪ್ರವಾದಿಯೂ ಹೌದು ಇಷ್ಟಾ ವರ್ತಿಸುತ್ತಿದ್ದ. 


ಅವನಿಗೆ ತನ್ನ ನ್ಮಾಯ ನಿಷ್ಕುರತೆಯುನ್ನು ಹಿಂದೂ ಸಹಿಷ್ಣತೆಯನ್ನು 
ತೋರಿಸುವದರಲ್ಲಿ ಆಸಕ್ತಿ ಬಲವಾಗಿತ್ತು. ಅದಕ್ಕೆ ಇಬ್ನ ಬತೂತ ಕೊಡಂವ ಎರಡು 
ಉದಾಹರಣೆಗಳು: 1) ತನ್ನ ಸಹೋದರನನ್ನು ಸುಲ್ತಾನ ಅನ್ಯಾಯವಾಗಿ 
ಕೊಲ್ಲಿಸಿದನೆಂದು ಹಿಂದಂವೊಬ್ಬ ಇಜಿಯ ಹತ್ತಿರ ದೂರು ಒಯ್ದಾಗ ತುಘಲಕ್‌ 
ಸ್ವತಃ ನಿಃಶಸ್ತ್ರನಾಗಿ ಆರೋಪಿಯ ಸ್ಥಾನದಲ್ಲಿ ನಿಂತು ನ್ಯಾಯ ನಿರ್ಣಯದಂತೆ 
ವಿಗೆ ಪರಿಹಾರ ಕೊಟ್ಟ. 2) ತನ್ನ ಆಸ್ತಿಯನ್ನು ಅನ್ಯಾಯವಾಗಿ 
ಅರಸ ಇಟ್ಟು ಕೂಂಡಿದ್ದಾ ನೆಂದಂ ಮಂಸ್ಲಿ ಮನೊಬ್ಬ ಖಾಜಿಗೆ ದೂರಿದಾಗ_ ನ್ಯಾಯಿ 
ಸಾಲ್ತಾನ ಆ ಆಸ್ತಿ ಯನ್ನು ಅವನಿಗೆ ಹಂದಿರು ಗಿಸಿದ. 


ತುಘಲಕನಿಗೆ ವಿಶೇಷವಾದ ಸ ತೆ ಂತಿಕೆಯಿತ್ತೂ. ಸಮಸ್ಯೆ ಗಳನ್ನು ನಿವಾರಿಸುವಲ್ಲಿ, 
ಡಿಸುವಲ್ಲಿ ಅವನು ಇತರರು ತುಳಿದ ದಾರಿಯನ್ನು ಬಿಟ್ಟು ತನ್ನದೇ ಪರಿಹಾರ 
ಹುಡುಕುತ್ತಿದ್ದ. 

ಲ 


ಉತ್ತರದ ಕಣಿವೆಯ ದಾರಿಗಳಿಂದ ಆಗಾಗ ನಡೆಯುವ ದಾಳಿಗಳಿಂದ ಸುರಕ್ಷಿತ 
ವಾಗಿಡಲು ಹಾಗೂ ರಾಜ್ಯದ ಕೇಂದ್ರಸ್ಥಾ ನದಲ್ಲಿದ್ದು ಆಡಳಿತದ ಮೇಲೆ ಬಿಗಿಯಿಡಲು 
ಅವನು ರಾಜಧಾನಿಯನ್ನು ದೌಲತ್ತಾಬಾದಿಗೆ ವರ್ಗಾಯಿಸಿದ. [ಅಲ್ಲಿಯವರೆಗೂ 
ಉತ್ತರ ಭಾರತ ಮುಸ್ಲಿಂ ಆಡಳಿತಕ್ಕೆ ಒಳಗಾದಂತೆ ದಕ್ಷಿಣ ಭಾರತ ಒಳಗಾಗಿರಲಿಲ್ಲ. 
ಅಲ್ಲಿಯೂ ಹಿಡಿತ ಸಾಧಿಸಬೇಕಾದರೆ ದಕ್ಷಿಣದಲ್ಲಿ ಹಿಂದುಗಳ ಮಧ್ಯೆ ಮುಸ್ಲಿಂ 
ಬಾಹುಲ್ಯ ದ ರಾಜಧಾನಿ ಸ್ಪಾ ಪಿಸಬೇಕು ಎಂಬುದು ಅವನ ಒಳ ಉದ್ದೆ ೇೀಶವಿರಲೂ 
ಸಾಕು, ಡ್‌ ಅದನ್ನು ಅವನು ಬಹಿರಂಗವಾಗಿ ಹೇಳುವಂತಿರಲಿಲ್ಲ ಎಂದು ಈಶ್ವರೀ 
ಪ್ರಸಾದ ಅಭಿಪಾ ಪ್ರಯಪಡುತ ಪರೆ] ಅವನ ನಿರ್ಣಯವನ್ನು ವ್ಯಾಪಾರಿಗಳು, 
€ಮಂತರು, ಆಸಾ ನದ ಅಮೀರರು ಒಪ ಲಿಲ್ಲ. ಜನರನ್ನು ಎತ್ಲಿಕಟಿ ದರು. 
ಫಿ pp ಷ್ಠ ೨ ಲ) 
ರಂ ಹೊತ್ತು ಅನಾಮಧೇಯ ಪತ್ರಗಳನ್ನು ಅರಮನೆಯೊಳಗೆ ತೂರಿ 
ಬರುತ್ತಿದ್ದರು. ಅವೆಲ್ಲ ಸುಲ್ತಾನನನ್ನು ಹೀನಾಯವಾಗಿ ಬಯ ) ವುಗಳೇ 
ಎ ಣಾ ಷ್ಠ 
ಇರುತ್ತಿದ್ದವು. ಇದರಿಂದ ಸಿಟ್ಟಿಗೆದ್ದ ಸುಲ್ತಾನ ಎಲ್ಲರೂ ದೌಲತ್ತಾ *ಬಾದಿಗೆ 
ಹೋಗಲೇಬೇಕೆಂದು ಕಟ್ಟಾಜ್ಞೆ ಮಾಡಿದ. ಒಂದು ಮನೆಯಿಂದಲೂ ಹೊಗಿಹಹಜ 
ಬಾರದು, ಒಂದು ಬೆಕ್ಕು ನಾಯಿಯೂ ಉಳಿಯಬಾರದು ಎಂದು ಸಾರಿದ. 


ತುಘಲಕನ ಜೊತೆ ಅವನ ತಾಯಿಯೂ ದೌಲತಾಬಾದಿಗೆ ಹೋದಳಂ. ' 


ದಾರಿಯಲ್ಲಿ ಹಲವರು ಮ ುತಪಟ್ಟರು. ಅಧಿಕಾರಿಗಳು ಅರಸನ ಹೆಸರಿನಲ್ಲಿ ಜನರನ್ನು 


“ಪೀಡಿಸಿ ಹಣ ಮಾಡಿದರು. ದೌಲತಾಬಾದಿನಲ್ಲಿಯೂ ಅವನಿಗೆ ತನ್ನ ಉದ್ದೇಶಕ್ಕೆ 


ಕಾರ್ನಾಡರ “ತುಘಲಕ”-ಒಂದು ವಿವೇಚನೆ 69 


ಪ್ರತಿಕೂಲವಾದ ವಾತಾವರಣವೇ ನಿರ್ಮಾಣವಾದುದ್ದು ಆರಿವಾದಾಗ ಮ 
ರಾಜಧಾನಿಯನ್ನು ದೆಹಲಿಗೆ ತಂದ. 


ಭಂ 


ಅವನ ಆಡಳಿತಾವಧಿಯಲ್ಲಿ ಬಂಡಾಯ, ಬರಗಾಲಗಳು ಒಂದಿಲ್ಲೊಂದು ಕಡೆ 

ಇದ್ದೇ ಇರುತ್ತಿದ್ದವು. ಆಯಿನೇ ಉಲ್ಲುಲ್ಲ ಔದ್ದದ ಆಡಳಿತಗಾರನಾಗಿದ್ದ. 

ಎ ಎ ಅಶಿ ಎ ೦ 

` ಅಲ್ಲವನು ಜನಪ್ರಿಯನೂ ಆಗಿದ್ದ. ದಕ್ಷಿಣದ ಬಂಡಾಯವನ್ನ ಡಗಿಸಲು ಅವನನ್ನು 

ಅಲ್ಲಿಗೆ ಕಳಿಸಲು ಸುಲ್ತಾನ ನಿರ್ಣಯಿಸಿದಾಗ ತಾನು ಗಳಿಸಿದ ಜನಪ್ರಿಯತೆಗೆ 

ಸುಲ್ತಾನ ಹೆದರಿದನೆಂದು ತಿಳಿದು ಅವನು ತಿರುಗಿ ಬಿದ್ದ. ಅವನ ಬಂಡಡಗಿಸಿ 
ಅವನನ್ನು ಹಿಡಿಸಿ ತರಿಸಿ ಸುಲ್ತಾನನ ತೋಟದ ಮಾಲಿಯಂನ್ನಾಗಿ ನಿಯಮಿಸಿದ. 


ಆರ್ಥಿಕ ತಜ್ಞನೂ ಆಗಿದ್ದ ಆತ ರಾಜ್ಯದಲ್ಲಿ ಬೆಳ್ಳಿ-ಬಂಗಾರದ ನಾಣ್ಯಗಳ 
ಜೊತೆಗೆ ತಾಮ್ರದ ನಾಣ್ಯಗಳನ್ನು ಚಲಾವಣೆಗೆ ತಂದ. ಚೀನ ಹಾಗೂ ಪರ್ಶಿಯಂ 
ಗಳಲ್ಲಿ ಅಂತಹ ಪ್ರಯೋಗ ಮೂರು-ನಾಲ್ಕು ದಶಕಗಳ ಹಿಂದೆಯೇ ನಡೆದದ್ದು 
ಸುಲ್ತಾನನಿಗೆ ತಿಳಿದಿತ್ತು. ಬರನಿಯ ಹೇಳಿಕೆಯಂತೆ “ಪ್ರತಿಯೊಂದು ಹಿಂದಂವಿನ 
ಮನೆಯೂ ಒಂದು ಅನಧಿಕೃತ ಟಂಕಸಾಲೆಯಾಯಿತು. ಅರಸನ ಭಂಡಾರ 
ತಾಮ್ರದ ನಾಣ್ಯಗಳಿಂದ ತುಂಬಿ ಹೋಯಿತು. ಅವುಗಳ ಗುಡ್ಡ ದಂತಹ ರಾಶಿಯೇ 
ಅರಮನೆಯಲ್ಲಿ ಬಿತ್ತಾ.'', ಅವನ ನಾಣ್ಯಗಳ ಮೇಲೆ ಹಿಂದಿನಂತೆ ಖಲೀಫರೆ 
ಹೆಸರನ್ನು ಅವನು ಮಂದ್ರಿಸಲಿಲ್ಲ. ಬದಲಿಗೆ, "“ಆರಸತ್ವ ಎಲ್ಲರಿಗೂ ಬರುವದಿಲ್ಲ, 
ಆರಿಸಿದ ಕೆಲವರೇ ಅರಸರಾಗಬಲ್ಲರ.'” ಎಂಬರ್ಥದ ಬರಹಗಳಿದ್ದವು. 

ದಂಗೆ, ಪಿತೂರಿ, ಜನರ ಆಜ್ಞ್ಞಾನಗಳಿಂದ ಮನನೊಂದ ಸಂದರ್ಭದಲ್ಲೊಮ್ಮೆ 
ಸುಲ್ತಾನ ತನ್ನ ಹತ್ತಿರ ಹೀಗೆ ಹೇಳಿದ ಎಂದು ಬರನಿ ಬರೆಯುತ್ತಾನೆ : **ನನ್ನ 
ರಾಜ್ಯಕ್ಕೇ ರೋಗ ಹತ್ತಿದೆ. ಅದನ್ನೂ ಯಾವ ಚಿಕಿತ್ಸೆಯೂ ಗಂಣಪಡಿಸಲಾರದು. 
ವೈದ್ಯ ತಲೆನೋವನ್ನು ಗುಣಪಡಿಸಿದರೆ ಜ್ವರವೇ ಕಾಣಿಸಿಕೊಳ್ಳು ತ್ತದೆ... ಅರಾಜಕತೆ 
ನನ್ನ ರಾಜ್ಯದಲ್ಲಿ ತಾಂಡವವಾಡುತ್ತದೆ...ಒಂದೆಡೆ ನಾನದನ್ನು ಜಯಿಸಿದರೆ 
ಇನ್ನೊಂದೆಡೆ ತಲೆಯೆತ್ತುತ್ತದೆ. ನನ್ನ ಆಜ್ಞೆ ಉಲ್ಲಂಘಿಸಿದವರಿಗೆ ನಾನು ಮರಣ 
ದಂಡನೆ ವಿಧಿಸುತ್ತೇನೆ. ನಾನು ಸಾಯ.ವವರೆಗೆ ಇಲ್ಲವೇ ಜನ ಅರಿತು ಈ ದಂಗೆ 
ಯನ್ನು ನಿಲ್ಲಿಸುವವರೆಗೆ ಹೀಗೆ ನನನು ಮಾಡಲೇಬೇಕು. ಇದನ್ನೆಲ್ಲ ನಿವಾರಿಸಬಲ್ಲ 
ಮಂತ್ರಿಯೊಬ್ಬ ನನಗಿಲ್ಲ...ನಾನು ಜನರನ್ನು ಶಿಕ್ಷಿಸುತ್ತೇನೆ ಏಕೆಂದರೆ ಅವರೇ ಇಂದು 
ನನ್ನ ವೆ ೈರಿಗಳಾಗಿದ್ದಾ ರೆ. ಅದರ ಪ್ರತಿರೋಧ ಹೆಚ್ಚಿದಂತೆ ನಾನು ಹೆಚ್ಚು ಹೆಚ್ಚು 
ಕ್ರೂರಿಯಾಗುತ್ತ್ವೇನೆ. ["ತಂಘಲಕ' ನಾಟಕದ ದೃಶ್ಯ ಎಂಟರಲ್ಲಿ ಇಂತಹದೇ 


ಲ ಶ್ಯ 3 
ಸಂದರ್ಭದಲ್ಲಿ ತುಘಲಕ ಬರನಿಗೆ ಹೇಳುವ ಮಾತುಗಳು ಇವೇ ಶಬ್ದಗಳಲ್ಲೇ ಇವೆ 
ಎಂಬುದನ್ನು ಗಮನಿಸಬೇಕು. | 


ಸಾಧನೆ 


70 

ಪ್ರಜೆಗಳಲ್ಲಿ ತನ್ನ ಜನಪ್ರಿಯ ರಂತೆ ಪೂರ್ಣ ನಶಿಸಿ ಹೋದಾಗ ಅದನು ಮತ್ತೆ 
ಧರ್ಮದ ಮೊರೆ ಹೋಗುತ್ತಾನೆ. ತನ್ನನ್ನು ದೆಹಲಿಯ ಸುಲ್ತಾನನೆಂದು ಜನರೊಪ್ಪಿ 
ಕೊಳು ವಂತೆ ನಿರೂಪ ಸಾರಲು ಇಜಿಪ್ತಿನ ಖಲೀಫರಿಗೆ ಕೇಳಿಕೊಳ್ಳುತ್ತಾನೆ. 
ಪ್ರತಿನಿಧಿಯೊಬ್ಬ ಆ ಕಾರಣಕ್ಕೆ ದೆಹಲಿಗೆ ಬರುತ್ತಾನೆ. ಅವನನ್ನು ಸ್ವಾ esd 
ಸ್ವತಃ ಸುಲ್ತಾನ ಬರಿಗಾಲಲ್ಲಿ ಕೋಟೆಯ ಬಾಗಿಲವರೆಗೆ ಬಂದು ಅವನ ಪಾದವನ್ನು 
ಮುತ್ತಿಡುತ್ತಾನೆ. ಆದರೆ ಇವಾವುದೂ ಜನರ ಮನವೊಲಿಸಲು ನೆರವಾಗದಾಗ ' 
ಸಂಲ್ತಾನ ಸೋಲುತ್ತಾನೆ. 


ಬಂಡಾಯವೊಂದನ್ನು ಅಡಗಿಸಲು ದಂಡೆತ್ತಿ ಹೋದವನು ದಾರಿಯಲ್ಲೇ 
ಜ್ವರದಿಂದ ಸಾಯುತ್ತಾನೆ... 


ಇತಿಹಾಸದ ಪುಟಗಳಲ್ಲಿ "ತುಘಲಕ' ನಾಟಕಕ್ಕೆ ಸಂಬಂಧಿಸಿದಂತೆ ಕಾಣುವ 
ಘಟನೆಗಳನ್ನ ಮೇಲೆ ಪಟ್ಟಿ ಮಾಡಲಾಗಿದೆ. ಇಲ್ಲಿ ಬರನಿ ಹಾಗೂ ಬತೂತರ 
ಬರಹಗಳು ನಿಷ್ಟರ ಮಟ್ಟಿಗೆ ಸತ್ಯನಿಷ್ಠ ವಾದವು ಎಂಬುದು ನಮಗೆ ಮುಖ್ಯ ವಲ್ಲ. 
ಆದರೆ ಅವರ ವರ್ಣನೆಯ ಸುಲ್ತಾನನಿಗೂ ಕಾರ್ನಾಡರ ತುಘಲಕನಿಗೂ ಇರುವ 
ಸಾಮ, ನಮ್ಮ ಮುಖ ವಸು, ಇದರ ಜೊತೆಗೆ ಪಾಶಾ ತ ಇತಿಹಾಸಕಾರರ 
ಶಿ ಆಈ ಶಿ ಇ ಜ ಕಿ 
` ಕೆಲವು ಅಭಿಪ್ರಾಯಗಳು ಸಹಕಾರಿಂಾಗುತ್ತವೆ. 


ಲೆನೆ ಪೂಲೆ (ಓಂ೧6 70016) ಹೇಳಿಕೆಯಂತೆ “ತುಘಲಕನ ವಿಚಾರಗಳು 
ಅವನು ಬದುಕಿದ್ದ ಕಾಲಕ್ಕೆ ಮೀರಿದವುಗಳಾಗಿದ್ದವು. ಜೊತೆಗೆ ಅವುಗಳನ್ನೆಲ್ಲ 
ಕೂಡಲೇ ಕೃತಿಗಿಳಿಸಬೇಕೆ:ಬ ಅವಸರ ಅವನಲ್ಲಿತ್ತು. ಅವನು ಕಾಯಲು ಸಿದ್ಧ 
ನಿರಲಿಲ್ಲ (ನನಗೆ ಅಂಬೆಗಾಲಿಕ್ಕುವದು ಬೇಕಾಗಿಲ್ಲ-ನನಗಿರುವದು ಒಂದೇ ಜನ್ನ 
ಎಂದು ತುಘಲಕ ನಾಟಕದಲ್ಲಿ he ಹೇಳುತ್ತಾನೆ.) ಅದು ಸಾಧ್ಯ ವಾಗದಾಗ 


ಆವನ ನಿರಾಶೆ ಕ್ರೌರ್ಯದ ಅಂಚ ಚನ್ನು ಮುಟ್ಟುತ್ತಿತ ಶತ್ರು 


ಸರ್‌ವೂಲ್ಮೆ ಹೇಗೆ (Sir Wolseley Haig) ಹೇಳುವಂತೆ ""ಇಷ್ಟೊಂದಂ. 
ಂಕೀರ್ಣ : ಹಾಗೂ ವಿರೋಭಾಪಾಸಗಳಿಂದ ಕೂಡಿದ ಪಾತ್ರವೊಂ ೦ದರ ಚಿತ್ರಣ 


ಸ 
ಸುಲಭ ಸಾಧ್ಯ ವಲ್ಲ. Jad 


ಕಾರ್ನಾಡರಿಗೆ ದೊರಕಿದ ಈ ಮೂಲವಸ್ತು ವನ್ನು ಎದುರಿಟ್ಟು ಕೊಂಡು ಅವರ 
ತುಘಲಕನನ್ನು ನೋಡಿದರೆ ಅವನು ಈ ಇತಿಹಾಸದ ತು ಘಲಕನಲ್ಲದೆ ಅವನ ವೇಷ 
ಧರಿಸಿದ ಕಾಲಿಗಾಗ ಅಲ್ಲ ಎಂಬುದು ಅರಿವಾಗುತ್ತದೆ. 


ಸಂಕೀರ್ಣವಾದ, ಪರಸ್ಪರ ವಿರೋಧಾಭಾಸಗಳಿಂದ ಕೂಡಿದ ಪಾತ್ರ ತ್ರವೊಂದನ್ನು 
ಸೃಷ್ಟಿ ಸ ಬೇಕಾದ ರಿಂದ, ಆ 'ಸಾತ ಐತಿಹಾಸಿಕವೂ ಆದ್ದ ರಿಂದ ಕಾರ್ನಾಡರು 
ಎ Ks) 


ಕಾರ್ನಾಡರ “ತುಘಲಕ”_ಒಂದು ವಿವೇಚನೆ ' 71 


ಶೇಕ್ಸ್‌ ಪಿಯರನ ಐತಿಹಾಸಿಕ ನಾಟಕಗಳನ್ನುಹಾಗೂ ತಂತ್ರಧ ದೃಷ್ಟಿಯಿಂದ ಬ್ರೆಕ್ಟನ 
ನಾಟಕಗಳನ್ನೂ ಓದಿದ್ದಾರೆ. (ಪ್ರಾರಂಭದಲ್ಲೇ ಸೂಚಿಸಿದ ಸಂದರ್ಶನದಲ್ಲಿ ಅವರ 
ದನ್ನು ಒಪ್ಪಿದ್ದಾರೆ)ಹಾಗೆ ಶೇಕ್ಸ್‌ ಪಿಯರನ ಐತಿಹಾಸಿಕ ನಾಟಕಗಳ ಅದರಲ್ಲೂ ಅವನ 
ನಾಲ್ಕ ನೆಯ ಹೆನ್ರಿಯ ಎರಡು ಭಾಗಗಳು, ಐದನೇ ಹೆನ್ರಿ, ಮೂರನೇ ರಿಚರ್ಡ 

(Richard Ill) ನಾಟಕಗಳ ನೇರ ಪ್ರಭಾವ ತುಘಲಕ ನಾಟಕದ ಮೇಲೆ ಇರುವು 
ದನ್ನು ನಾವು ಗುರುತಿಸಬಹುದು. ಇವಕ್ಕೆ ಪೂರಕವಾಗಿ ಶೇಕ್ಸ್‌ ಪಿಯರ ಬದುಕಿದ್ದ 
4 ಕಾಲದ, ಮೇಲಿನ ನಾಟಕಗಳಲ್ಲಿ ಅವನು ಚಿತ್ರಿಸಿದ ಕಾಲದ ಹಾಗೂ ಕಾರ್ನಾಡರು 

ಚಿತ್ರಿ ಸಬೇಕಾಗಿರುವ ಕಾಲದ ಸಾಮಾನ್ಯ ಸಂಗತಿಗಳು, ಪರಿಸ್ಥಿತಿಗಳು ಈ ಪ್ರಭಾವ 


ವನ್ನು ಸ್ವಾ ಭಾವಿಕವಾಗಿಸುತ್ತವೆ. 


ನಾಲ್ಕನೆಯ ಮತ್ತು ಐದನೆಯ ಹೆನ್ರಿಯ ಕಾಲದ ಇಂಗ್ಲೆಂಡಿನಲ್ಲಿ ಬಂಡಾಯ 

ಗಳು ದಿನಂ ದ ಮಾತಾಗಿದ ವು. ಹೊಸವಿಚಾರ ಜಾಗ್ರತಿಯಿಂದಾಗಿ ಅರಸನಿಗೂ 
ರ್ಮ ಗಗ ವಿರೋಧವೇರ್ಪಟ್ಟಿ ತ್ತು. ರಾಜಕೀಯ ಅಧಿಕಾರದ ಜೊತೆಗೆ 
ಧರ್ಮದೆ ಮುಂದಾಳತ್ವವೂ ಅರಸನಲ್ಲೇ ಇರಬೇಕೆಂಬ ವಿಚಾರ ಬಲಿಯುತ್ತಿತ್ತು. 
ಮೆಖಿಯವೆಲಿಯ ರಾಜನೀತಿ ಶೇಕ್ಸ್‌ ಪಿಯರನ ಕಾಲದ ಚರ್ಚೆಯ ವಿಷಯವಾಗಿತ್ತು 
ಅರಸೊತ್ತಿಗೆಗಾಗಿ, ಅಧಿಕಾರಕ್ಕಾಗಿ ಕೊಲಿ ಸಾಮಾನ್ಯವಾಗಿತ್ತು. ಗಾಳಿಸುದ್ದಿ 
ಸಾಮಾನ್ಯನ ಜೀವನದಲ್ಲಿ ಪ್ರಮುಖ "ಪಾತ್ರ ವಹಿಸಿತ್ತು. ಗಣ್ಯರು, ರಾಜ 
ಪ್ರವುುಖರೂ ಇದರಿಂದ ಹೆಣರತಾಗಿರಲಿಲ್ಲ. ಶೇಕ್ಸ್‌ ಪಿಯರನ ಕಾಲದಲ್ಲಿನ ಇನ್ನೊಂದು 
ನಂಬುಗೆ ಅರಸತ್ವ ದೇವರವರ, ಅರಸನ ಎರುದ್ಧ ದಂಗೆ ದೇವರ ವಿರುದ್ಧ ದಂಗೆ, ಅದಂ 
ಪಾಪ, ಈ ಪಾಪಕ್ಕೆ ಪ್ರುಯಶ್ಚಿತ್ತ ದೊರಕಲೇ ಬೇಕು-ಎಂಬುದು ಶೇಕ್‌. ಪಿಯರ ತನ್ನ 
ನಾಟಕಗಳಲ್ಲಿ ಈ ಪ್ರಶ್ನೆ ಪದೇ ಪದೇ ಎತ್ತುತ್ತಾನೆ. Honors change manners 
ಎಂಬ ತನ್ನ ಕಾಲದ ನಂಬಿಗೆಯನ್ನು ತನ್ನ ನಾಟಗಳಲ್ಲಿ ಅವನು ಚರ್ಚಿಸುತ್ತಾನೆ. 
ಇದಕ್ಕೆ “ole ತಿಕವಾಗಿಯೋ ಹ್‌ ಬಟ್ಟೆ ಬದಲಾವಣೆ, ಬದಲಾವಣೆಯ 
ಮಾತಂಗಳು ಪದೇ ಪದೇ ಅವನ ನಾಟಕಗಳಲ್ಲಿ ಬರಂತ್ರವೆ. ಹಾಗೆಯೇ ಅಂದಿನ 
ದಿನಗಳಲ್ಲಿ "ಸಾಹಿತ್ಯ ಬದುಕಿಗೆ ಹಿಡಿದ ಕನ್ನಡಿ, ಇತಿಹಾಸ ಭೂತಕಾಲದ ಬದುಕಿಗೆ 
ಕನ್ನಡಿ ಹಿಡಿಯಂತ್ತ "ದ ಎಂಬ ಚರ್ಚೆ. ವಿವಾದ ನಡೆಯುತ್ತಿದ್ದ ವು. mirror for 
ಚೀ ಎಲ್ಲೆಡೆ ಚರ್ಚೆ ನೆ ವಿಷಯವಾಗಿತ್ತು. ಹೀಗಾಗಿ "ಕನ್ನಡಿ ವಿಶೇಷ 
ಸಾಂಕೇತಿಕ ಅರ್ಥಪಡೆದಿತ್ತು. ಇ ನ್ನು ಶೇಕ್ಸ್‌ ಪಿಯರನ ನಾಟಕಗಳಲ್ಲೂ “ಕಾಣುತ್ತೆ ವೆ. 


ಸ್ಕೂಲವಾಗಿ ವ ಮೊದಲು ನಿರೀಕ್ಷಿಸಬಹುದಂ. 


ಸಾಧನೆ 


ಗಾಳಿಸುದಿ ಗಳ ಆವಾಂತರದಿಂದಲೇ ತಂಘಲಕ ಪಾ ಶ್ರರಂಭವಾಗುತ್ತ ದೈಸ 

೦ 
ನಾಲ್ಕನೆಯ ಹೆನ್ರಿ ಹಿಂದಿನ ಅರಸನನ್ನು ಕೊಂದು ತಾನು ಅರಸನಾಪಂತೆ ತಂಘಲಕನೂ' 
ತನ್ನ ತಂದೆ, ಸೋದರರನ್ನು : ಕೊಲ್ಲಿಸಿದನೆಂದು ಚರ್ಚೆಯಾಗುತ್ತದೆ, ಇದನ್ನೂ 
ರ್‌ 


ಅಮಿ ರರೂ, ದರಬಾರದವರೂ ನಂಬಿದ್ದ ರೆಂಬಂದಂ ಮುಂದೆ ಸುಲ್ತಾನ ತನ್ನ 
ತಾಯಿಯೊಡನೆ ಆಡಿವ ಮಾತುಗಳಿಂದ ತಿಳೆಯುತ್ತ ದೆ. | 


ಐದನೆಯ ಹೆನ್ರಿ ಅರಸನಾಗುವ ಮಂಂಚೆ ಕಳ್ಳ ಕಾಕರ ನಡುವೆ ಕಳೆದ ಅಂಕೆ ' 
ಯಿಲ್ಲದ ಜೀವನದ ನೆರಳನ್ನು ನಿವಾರಿಸಲು ತಾನು ಅರಸ ನಾಗುತ್ತಲೇ ಮಂಂದಾದ.? 
ತನ್ನ ಯೋಗ್ಯತೆಯನ್ನು, ನ್ಯಾಯ ನಿಷ್ಮುರತೆಯಂನ್ನು ಸ ಬಿಂಬಿಸಲು ತನ್ನ ಸ್ನೇಹಿತರನ್ನು 
ಗಡೀಪಾರು ಮಾಡಿದ. ತನ್ನ ಬಗ್ಗೆ ಹಬ್ಬಿದ ಗಾಳಿಸಂದ್ದಿಯನ್ನು ನಿವಾರಿಸಲಂ 
ತುಘಲಕನೂ ತನ್ನ ನ್ಯಾಯ ನಿಷ್ಮುರತೆಯನ್ನು ಬಿಂಬಿಸಲು ಪ್ರಯತ್ನಿ ಸಂವದನ್ನು, 
ಜನರನ್ನು ಒಲಿಸಿಕೊಳ್ಳಲು ಪ್ರಯಶ್ನಿಸುವದನ್ನು ಪ್ರಾರಂಭದಲ್ಲೇ ಕಾಣುತ್ತೇವೆ. 


ನಾಲ್ಕನೆಯ ಹೆನ್ರಿ ನಾಟಕದ ಮೊದಲ ಅಂಕದಲ್ಲಿಯೇ ದಂಗೆಯ ಸುದ್ದಿ 
ಬರುತ್ತದೆ. ತುಘಲಕದಲ್ಲಿಯೂ ಎರಡನೆಯ ದೃ ಶ್ಯ ದಲ್ಲಿಯೇ ಅಯಿನೇ ಉಲ್ಮುಲ್ಮೈ 3 
ತಿರುಗಿಬಿದ್ದ ಸುದ್ದಿ ತುಘಲಕ ಹೇಳಃತ್ಮಾನೆ. ಪಕ ವಿರೋಧಿಗಳಲ್ಲ ಒಂದಾಗು 
ವದು, ಗುಪ ಸಭೆ ನಡೆಸುವದು, ಧರ್ಮ ಗುರುಗಳು ದಂಗೆಕೋರರ ಜೊತೆ ಸೇರಂ 
ವುದು, ಅವರಲ್ಲಿಯೇ ಪರಸ್ಪರ ಸ ಸಂಶಯ, ಕೆಣನೆಗೆ ಅವರಲ್ಲಿಯೇ ಒಬ್ಬನ, ನಾರ್ದಂ 
ಬರ್‌ ಲ್ಮಾಂಡ್‌ರತನಸಿಂಹ, ವಿಶ್ವಾಸ ದ್ರೋಹದಿಂದ ಅವರ ಯೋಜನೆಗಳು 
ಬುಡ ಮೇಲಾಗುವದು- ಎಲ್ಲವೂ ನಾಲ್ಕ ನ ಹೆನ್ರಿಯಲ್ಲೂ ತುಘಲಕದಲ್ಲೂ 
ಸಾಮಾನ್ಯ ಘಟನೆಗಳು. ಸಂಧಿಯ ಮಾತಾ ೨ ಪ್ರತಿನಿಧಿಗಳು ಬಂದಂಕೋರರ ' 
ಹತ್ತಿರ ಹೋಗಂವದಂ, ಅಲ್ಲಿ ಮೋಸದಿಂದ ಬಂಡುಕೋರರನ್ನು ಸೆರೆ 5 
ಅರಸನ ವಸ್ತ್ರದಲ್ಲಿ ಬೇರೊಬ್ಬ ರು ಯುದ ಭೂಮಿಯಲ್ಲಿಮುಂದಿದ್ದು ಅವನೇ ಅರ 
ನೆಂಬ ಭ್ರಮೆ ಹ ಟ್ಟೆ ಸುವದು ಇವೆಲ್ಲ ಶೇ ಕ್‌ ಪಿಯರನ ನಾಟಕಗಳಲ್ಲೂ ಇವೆ ಕಾನ 
ಡರ ತುಘಲಕದಲ್ಲೂ ಇವೆ. 


*ಇನ್ನೂ ಸೂಕ್ಷ ವಾಗಿ ನೋಡಿದಾಗ ಶೇಕ್ಸ್‌ ಪಿಯರನ ಸು 
ದಲ್ಲಿ ಸಂಭಾಷಣೆಗಳಲ್ಲಿ” ಕೂಡ ಬರಂವ ವಿಪುಲ ಹೋಲಿಕೆಗಳು ಆಶ್ಚರ್ಯಪಡಿಸು 
ವಂತಹವು. ಕೆಳಗಿನ ಉದಾಹರಣೆಗಳನ್ನು ನ ನೋಡಬಹುದು. 


ತುಘಲಕದ ದೃಶ್ಯ ಒಂದರಲ್ಲಿ, ಒಂಭತ್ತನೇ ಪುಟದಲ್ಲಿ, ತನ್ನ ಕಿಸೆ ಕತ್ತರಿಸುವ 
ಕೆಲಸ ಕುರಿತು ಆರುಂ ಹೇಳುವದು 


*ಇಲ್ಲ ಹೋಲಿಕೆಗಾಗಿ William Shakespeare-the Complete works- 
Pub : The English Language Book Society, reprinted 
February 1965 ಹಾಗೂ "ತುಘಲಕ್‌' ನಾಟಕದ ಮೊದಲ ಆವೃತ್ತಿಯ 
ಪ್ರತಿಗಳನ್ನು ಎತ್ತಿಕೊಳ್ಳಗಿಲಾದೆ. 


1 ; 
ಒಡ 
ಜ್ನ 
| kr 


Lr 
‘un 


ಕಾರ್ನಾಡರ “ತುಘಲಕ”_ಒಂದು ವಿವೇಚನೆ 73 


“ಚಟ ಅಲ್ಲ, ವ್ಯವಸಾಯ” 


ಇದಕ್ಕೆ ಸಂಬಂಧಿಸಿದಂತೆ Henry IV Part-l1-Sc-I1 Line-101 ದಲ್ಲಿ 
Falstatt ಹೇಳುವದು. 


“Why, Hal, ‘tis my vocation”. 
ತುಘಲಕ ದೃಶ್ಯ 2 ರಲ್ಲಿ ಮಲತಾಯಿ ತುಘಲಕನ ಮೇಲೆ ಮಂತ್ರಿ ನಜೀಬ 
ನಿಂದ ಆಗುತ್ತಿರುವ ದುಷ ರಿಣಾಮವುದ ಬಗ್ಗೆ ಬರನಿಯೊಡನೆ ವ್ಯಕ್ತಪಡಿಸುವ 
ಬ M ಕ್ರಿ 
ಎಳಜಿ. (ಪುಟ 26). 


*...ಇಂಥ, ಬುದ್ದಿ ವಂತ ! ಇಂಥ ವಿದ್ಯಾವಂತ |! ...ಭಾವನೆಗೆ ಬಲಿಬಿದ್ದ 
ನೆಂದರೆ ಹುಚ್ಚನಂತೆ ವರ್ತಿಸುತ್ತಾನೆ. ರೇಗಿ ಗೆದ್ದ, ಮನನೊಂದ ಎಂದರೆ ಆವೇಶ 
ದಲ್ಲಿ ಏನು ಮಾಡಿಯಾನು ಏನು ಬಿಟ್ಟಾನು ಹೇಳಳಿಕ್ಕಾಗುವದಿಲ್ಲ...ನಿಮ್ಮಂಥ 


೬ 
ಗೆಳೆಯರ ಅವಶ್ಯಕತೆಯಿದೆ ಅವನಿಗೆ. ಏನಾದರೂ ಅವನನ್ನು ಬಿಟ್ಟು, ಹೋಗ 
ಬೇಡಿರಿ...” 


ಒಬ 


ಈ ಮಾತುಗಳನಂ, ನಾಲ್ಲನೆಯ ಹೆನಿ, ತನ ಮಂಗನು ಕಳ ಕಾಕರ ಜೊತೆ 
೬ ಳ J ER ಕ್ಯ 


ಸೇರಿಕೊಂಡಿದ್ದಕ್ಕೆ ಮಗನ ಸ್ನೇಹಿತನೊಡನೆ ಹೇಳುವ ಮಾತುಗಳೊಂದಿಗೆ ಹೋಲಿಸ 


Therefore omit him not ; blunt not his love: 
Re For he is gracious if he be observed. 

He hath a tear for pity and a hand 

Open as day for melting charity ; 

Yet not withstanding, being incensed he is flint ; 

As humourous as winter, and as sudden 

As flaws congealed in the spring of day, 
TA But, being moody, give him line and scope...... 


— Henry the Fourth-Part Two-Act IV-Sc-IV 
Lines 27 to 39. 


ಂಘಲಕ ದೃಶ್ಯ 3 ರಲ್ಲಿ ತಘಲಕನಿಗೂ ಶೇಖ ಇವರಾಮಂದ್ದೀನನಿಗೂ 
ನಡೆಯುವ ಸಂಭಾಷಣೆಯ ಕೆಳಗಿನ ಸಾಲುಗಳನ್ನು ನಾಲ್ಕನೆಯಂ ಹೆನ್ರಿ ನಾಟಕದಲ್ಲಿ 
ರಾಜಕುಮಾರ ಹಾಗೂ ಧರ್ಮಗುರುಗಳಿಗೂ ನಡೆಯುವ ಸಂಭಾಷಣೆಯ ಕೆಲವು 


ಸಾಲುಗಳಿಗೆ ಹೋಲಿಸಬಹುದು. ನಾಲ್ಕನೆಯ ಹೆನ್ರಿ ನಾಟಕದಲ್ಲಿ ಅರಸನ ಎರಂದ್ಳ 


ಓು 
ತಿರುಗಿಬಿದ್ದ ಬಂಡಾಯಗಾರರು, ಧರ್ಮಗ:ರುಗಳ ಜೊತೆ ಅರಸನ ಪ್ರತಿನಿಧಿಂಕಾಗಿ 


ಅಂಶಸುಕುಮಾರ ಮಾತಾಡುತ್ತಿದ್ದರೆ ತುಘಲಕದಲ್ಲಿ ತನ್ನ ವಿರುದ್ಧ ಜನರನ್ನು ಎತ್ತಿ 


ತ್‌ 


ಸಾಧನೆ 


74 
ಕಟ್ಟಿ ಹುರಿದುಂಬಿಸುತ್ತಿರುವ ಧರ್ಮಗುರುವಿನ ಜೊತೆ ತುಘಲಕ ಮಾತಾಡು 
ತ್ರಿದ್ದಾನೆ. 


ತುಘಲಕ ಹೇಳುವ ಮಾತಿನ ಸಾಲಂಗಳಂ. 
“ಅವರಂ ಧರ್ವಬಿಟ್ಟು ರಾಜಕಾರಣದಲ್ಲಿ ಕೈಹಾಕಿದರು” ಪುಟ 30. 


"ಕಾನಪುರದಲ್ಲಿ ನಿಮ್ಮ ಮಾತಿಗೆ ಮರುಳಾಗಿ ಕ್ರಾಂತಿಯ ದೀವಟಿಗೆಯನ್ನೆ ತ್ತಿ 


ದರು ಜನ. ನನ್ನ © ಅಧಿಕಾರಿಗಳ ಮನೆಗಳನ್ನೂ ಸುಟ್ಟರು. ಪುಟ 33; 
ನಾಲ್ಕನೇ ಹೆನ್ರಿ ನಾಟಕದಲ್ಲಿ, 


1»... You have taken up, 
Under the counterfeited zeal of God, 


The sub‘ects of his substitue:..” Part 11 Act 1% Sc 
11-25-2 


"ದೇವರ ಹೆಸರಿನಲ್ಲಿ ನೀವು ಆರಸನ ಕಾರ್ಯದಲ್ಲಿ ಕೈಹಾಕಿದಿರಿ' ಎನ್ನುವದೇ 
ಅರ್ಥ. 


pd 


‘“When that your flock assembled by the bell, 
Encircled you to hear with reverence, 


Turning the word to sword and life to death”. 
Part 11 Act IV, 50-11-4 to 10 


ನಾಲ್ಕನೆಹೆನ್ರಿ ನಾಟಕದ ಈ ದೃಶ್ಯದ ಯಾವುದೇ ಒಂದೆರಡು ಸಾಲಿನ 


ಸಾಮ್ಯಕ್ಕಿಂತ ಹೆಚ್ಚಾಗಿ ಇಡೀ ದೃಶ್ಯದಲ್ಲಿ ಬರುವ ಸಂಭಾಷಣೆ ಹಾಗೂ ಬಂಡಾಯ 
ಗಾರರನ್ನು ಮೋಸದಿಂದ ಸೆರೆಹಿಡಿಯುವ ಘಟನೆಯೂ ತುಘಲಕದ ದ ಶ್ಯ, 
ಮೂರರಲ್ಲಿ ಬರುವ ಸಂಭಾಷಣೆ ಹಾಗೂ ದೃಶ್ಯ ನಾಲ್ಕು ಪುಟ 48.49ರಲಿ 
ರತನಸಿಂಹ ವರ್ಣಿಸುವ ಮೋಸದ ಯುದ್ಧ ಕೂ ಹೆಚ್ಚಿನ ಸಾಮ್ಯ ಇದೆ. ಅರಸ 
ವಸ್ತ್ರದಲ್ಲಿ ಆರಸನಂತೆಯೇ ಕಾಣುವ ಇಮಾಮುದ್ದಿ "ನ ಬಲಿಯಾದಂತೆ ಅರಸನ ವ 
ಧರಿಸಿದ ಹಲವರು ಮುಂದಾಗಿ ಯಂಿದ್ಧ ಭೂಮಿಲ್ಲದ್ದರೆಂಬುದು ನಾಲ್ಕನೆಯ 
ಹೆನ್ರಿ ನಾಟಕದ ಭಾಗ 1ರ ಆಂಕ ಐದು, ದೃಶ್ಯ ಮೂರರ ಸಾಲು 23-25ರಿಂದ 
ತಿಳಿಯ. ತ್ರದೆ 


The King hath many marching in his coats-24 
ಪುಟ 48ರಲ್ಲಿ ರತನಸಿಂಹ ಹೇಳುವ ಮಾತ:- 


ಕಿರ ಳು" de ಳ್‌ ” 


ಟಂ 


ಟು 


ಈ, ಕ ್‌್‌್ಪ್ಪಛ ಒಕ 


ಸಮತೆ 


೫ ಟಫ್‌ ಚ್‌ ಚ್‌ ಚ್ಮ... 


ಚಟ ಜ್‌ 
ಇ y 


[ ರ್ನಾಡರ “ತುಘಲಕ”-ಒಂದು ವಿವೇಚನೆ 75 


(ಇಮಾಮುದಿ ಸೀನ) ಮೈಯ ಮೇಲೆ ಸುಲ್ತಾನರು ಆಗ್ರಹದಿಂದ 


' ತೊಡಿಸಿದ ಜರತಾರಿ ರಾಜವಸ್ತ್ರ ಇತ್ತು. ಶೇಖರು ದೂರದಿಂದ ಸುಲ್ತ್ವಾರಂತೆಯೇ 


ಟ್ರ 
ಇ) 
೨ 
(ee 
೧. 
ಡಿ 
ತಿ 


b 


ಹಾಗೆಯೇ ಪುಟ 49 ರಲ್ಲಿ ಸುಲ್ತಾನ ಹೇಗೆ ಮೋಸದಿಂದ ಗೆದ್ದ ಎಂಬುದನ್ನು 
ವರ್ಣಿಸುತ್ತ ರತನಸಿಂಹ ಹೆ ಳಂತ್ತಾನೆ. 


ಭಕ ರಿಯ ಸು ಸೈನ್ಯ ಸರಿಯಾಗಿ ಬಲೆಯಂಲ್ಲಿ ಸಿಕ್ಕಿ ತಂ. ಯುದ್ಧ ವಮುಗಿಯಂಃ 

N ಮ 262೨ ವೆ ಡ್ದಿಸೆ ನ ತ ೪ 

ಮೊದಲು ಮುಕ್ಕಾಲು ಪಾಲು ವೈರಿ ಸೈನ್ಯ ತುಂ ಡು ಹೋ ಗಿತ್ತು (ಅ 
ಯಲ್ಲಿ) ನಾವು ಗೆದ್ದೆವು! 


ಈ ಸಾಲುಗಳನಂ ಸ್ನ ಕೆಳಗಿನ ಸಾಲುಗಳಿಗೆ ಹೋಲಿಸುವಾಗ ಮುಖ್ಯವಾಗಿ ಗೆಲು 
ವನ್ನು ಹೇಳುವಾಗಿನ ಅಣಕ-ವ್ಮಂಗ್ಯವನ್ನು ಗರುತಿಸಬೇಕು. 


Of those that turned their backs, and in his flight, 
Stumbling in fear was took. The sumof all 
Is that the the king hath won.” 

—Part 11 Act I - 50 1 Lines 130-132 


ತುಘಲಕದ ದೃಶ್ಯ ಪಾದರಲ್ಲಿ ನಡೆಯುವ ಅಮೀರರ ಗುಪ್ತಸಭೆ ಆವರು 
ಆರಸನ ಮೇಲೆ ಒಬ್ಬೊಬ್ಬರಾಗಿ ತಮ್ಮ ಸಿಟ್ಟು ತೋಡಿಕೊಳ್ಳು ವರು, ಅರಸನನು 
ದೂಷಿಸುವದು, ಅವರೊಡನೆ ಧರ್ಮಗುರುಗಳೂ ಸೇರಿರುವದು. ಕೊನೆಯಲ್ಲಿ 
ಅರಸನನ್ನು ಮುಗಿಸುವ ಯೋಜನೆ ಹಾಕುವದು ಎಲ್ಲವನ್ನು ಸ್ಥೂಲವಾಗಿ ನಾಲ್ಕನೇ 
ಹೆನ್ರಿ ನಾಟಕದ ಮೊದಲ ಹಾಗೂ ಎರಡನೇ ಭಾಗದ ಮೊದಲಂಕದ ಹರನೇ 


ದೃಶ್ಯದಲ್ಲಿ ಕಾಣಬಹುದು. 


ತಂಘಲಕದ ದೃಶ್ಯ ಎಂಟರಲ್ಲಿ ನಿದ್ದೆ ಬಾರದೆ ಅಲೆಯ:ವ ಸುಲ್ತಾನ ಭರನಿ 


ಕ 


'ಯೆದಂರು ತನ್ನ ಅಳಲು ತೋಡಿಕೊಳ್ಳು ತ್ತಾನೆ. 


“ನಿದ್ದೆ ಬರಲಿ ಎಂದರೆ ನಿದ್ದೆಯಿಲ್ಲ... ಐದುವರುಷಗಳ ಹಿಂದೆ ನಾನು ನಿದ್ರೆ 
ಬರದಿರಲಿ ಎಂದು ದೇವರ ಹತ್ತಿರ ಪ್ರಾರ್ಥಿಸುತ್ತಿದ್ದೆ ಎಂಬಂದನ್ನು ನೆನೆದರೆ ನಿಜ | 
ಎನ್ನಿ ಸುವದಿಲ್ಲ ನನಗೆ” 

ನಾಲ್ಕನೆಯ ಹೆನ್ರಿ ತನ್ನದೇ ಹಿಂದಿ ನ ಸ್ಯ ಗಳಿಗೆ ಹಳಹಳಿಸಿ ತನ್ನ ಮಗನ 


ಅನು'ಕಿತ ವರ್ತನೆಗಳಿಂದ ಕೀ ದಿನ ದ ಬಂಡಾಯಗಳಿಂದ ವಿಷಣ್ಣನಾಗಿ 
ಹೇಳುತ್ತಾನೆ. 


75 ಮ 


...0 Sleep, ಲಿ gentle sleep. 

Nature’s soft nurse: how have! frigtened thee. 

That thou no more wilt weigh my eyelids down’’ ಶೆ 
Henry IV Part Il Act 111, 50-1 Lins 5-7 ' 


ಹಾಗೆಯೆ ಮುಂದುವರಿದು ಸುಲ್ತಾನ ತನ್ನ ವಿರುದ್ಧ ಬಂಡೆದ್ದ ವರ ಹೆಸರು ' 
ಹೇಳುತ್ತಾನೆ, ರಾಜ್ಯಕ್ಕೆ ಕಾಯಿಲೆ ಬಡಿದಿದೆ ಎನ್ನುತ್ತಾನೆ 


.. ಮಾಬಾರದಲ್ಲಿ ಎಹಸಾನಶಾಹ ತಾನು ಸ್ಟ ತಂತ್ರನೆಂದು ಸಾರಿದ ದ್ದಾನೆ, ` ಇತ್ತ 
ಬಹಾಲುದ್ದಿ (ನ್‌ ಗುರುಶಾಸ್ಟ್ರ ನೂ ಗ ಓಡಿ ನನ್ನ ವಿರು ದ್ಧ ಸೈನ 
ಸಂಗ್ರ ಹಿಸುತ್ತಿ ದ್ದಾನೆ . ನೂರಾರು ಕಾಯಿಲೆಗಳ ಹುತ್ತವಾಗಿದೆ ನನ್ನ ರಾಜ್ಯ” 


ನಾಲ್ಕನೆಯ ಸೆನಿ ಕೂಡ ಮುಂದುವರಿದು ಹೇಳುವ ವತಾತಂಗಳಂ. 


‘Then you perceive thc body of our kingdom 
How foul it 15 ; what rank diseases grow...... ಶಿ 
HA. IV Part 11, Act 111, 60-1 Lines-38-40. 


ಹೀಗೆ ಕಳವಳಿಸುವದಕ್ಕಿಂತ ಸಿಂಹಾಸನವನು ಸ ಫಿರೋರಂು ಶಹರಿಗೆ ಬಿಟ್ಟು ನಿವೃತ್ತ 
ನಾಗಬಾರದೇಕೆ ಎಂಬ ಸಲಹೆಯನ್ನು ಬರನಿ ಸುಲ್ತಾನನಿಗೆ ಕೊಟ್ಟಾಗ, 


"ಉಪುಯ ಅಷ್ಟು ಸುಲಭವಾಗಿದ್ದರೆ ಎಷ್ಟುಒಳ್ಳೆಯದಾಗುತ್ತಿತ್ತು. ಇತಿಹಾಸ 
ವೆಂದರೆ ಒಂದು ಟಕ್ಕಾಟಕ್ಕಿ ಅದರಲ್ಲಿ ನಂಬಿಗೆಯಿಟ್ಟು ಕಳವಳಿಸುವದಕ್ಕಿಂತ ರಾಜ್ಯ 
ಬಿಟ್ಟು ಮಕ್ಕೆಗೆ ಹೋಗಬೇಕು, ತೌಅ ಬಾದೆದುರು ಬಾಳು ಕಳೆಯ ಬೇಕೂ. ಅದರೆ 
ಸುತ್ತಲೂ ಹದ್ದುಗಳ ಜಾತ್ರೆ ನೆರೆದಿರುವಾಗ ಹೀಗೆ ಕಳವಳಿಸುತ್ತಿರುವ ರಾಜ್ಯ 
ಬೇರೆಯಲ್ಲ, ನಾನು ಬೇರೆಯಲ್ಲ” ಎನ್ನುವ ತ.ಘಲಕ ವಕ್ಕಾ ಯಾತ್ರೆಯ 
ಮಾತಾಡುತ್ತಾನೆ. ಅದರೆ ರಾಜ್ಯದಲ್ಲಿ ಶಾಂತಿ ನೆಲಸಿದರೆ ಮಾತ್ರ ಅದಂ ಸಾಧ್ಯ 
ಎನ್ನುತ್ತಾ ನೆ. 


ತನ್ನ ಮಗನ ಅನಂಚಿ 


ತ ವರ್ತನೆಗೆ ಅರಸುಕುಮಾರನಿಗೆ ತಕ್ಕುದಲ್ಲದ ಅವನ: 
ಸ್ನೇಹ, ನಡವಳಿಕೆಗೆ ತಪಿಸುವ ನಾ 


ತ್ರ ಣಾ 


ಲೃನೆಯ ಹೆನ್ರಿ ಅದೇ ದೃಶ್ಯದಲ್ಲಿ, 


‘“ J] will take your counsel. 
And. were these inward wars once out of band. 
We would, dear lords, unto the Holy Land” 
H. IV Part II Act 11! Sc-l] Lines 106-108 
ಇವಲ್ಲದೆ ಒಟ್ಟೂ ತುಘ೭ಕನ ಪಾತ್ರ ಚಿತ್ರಣದಲ್ಲಿ ಬರುವ ಬಳಸಿಕೊಂಡ 
ಘಟನೆಗಳು, ತಂದೆ ಸೋದರರನು. ಕೊಂದಿದ್ದು , ಪ್ರಜೆಗಳಲ್ಲಿ ಇನ್ನೊ ಬ್ಲ ಪ್ರೀತಿ 
« ಛಾ ಇ ಕಕ್ಷ ತ್‌ 
ಪಾತ್ರನ:ಗ.ತ್ರಾನೆಂದಾಗ ಅವನ ತಳ ಕೀಳಿಸುವದು, ಶಿಹಾಬುದ್ದೀನನ ಕ್ರೂರ ವಥ್ಮೆ 


ಕಾರ್ನಾಡರ “ತುಘಲಕ”_-ಒಂದು ವಿವೇಚನೆ 77 


ನಂತರ ಅದನ್ನು ಮುಚ್ಚಲು ಉಪಯೋಗಿಸಿದ ತಂತ್ರ, ತುಘಲಕನ ಕ್ರೌರ್ಯ, 
ಮೋಸದ ರಾಜಕಾರಣ ಅಧಿಕಾರ ಗಳಿಸಲು, ಗಳಿಸಿಕೊಳ್ಳ ಲು ಅವನು ಉಪ 
ಯೋಗಿಸುವ ವರಸೆಗಳು, ಇವುಗಳಿಗೆಲ್ಲ ನಾಲ್ಕ ನೆಯ ಹೆನ್ರಿ ಬರಡು ಭಾಗಗಳಂ, 


೨ ನೇ ಹೆನ್ರಿ ಹಾಗೂ ಎರಡನೇ ರಿಚರ್ಡನಾಟಕಗಳಲ್ಲಿ ಒಂದಿಲ್ಲ ೦ದು ಸಂದರ್ಭದಲ್ಲಿ 


y- 


ಸೂ ಲವಾಗಿ ಉಪಯೋಗಿಸಲ ಟಿವೆ. 
ಬ 2) ಊಟ 


ಇಷ್ಟೊಂದು ಹೋಲಿಕೆಗಳನ್ನು ಶೇಕ್ಸ್‌ ಪಿಯರನ ನಾಟಕಗಳಲ್ಲಿ ಹಾಗೂ 
ತುಘಲಕದಲ್ಲಿ ಕಾಣುವಾಗ ಅವು ಕೇವಲ ಕಾಕತಾಳೀಯವಾಗಿರಬಹಂದೆಂದಂ 
ಹೇಳುವದು ಸಾಧ್ಯ ವಿಲ್ಲ ಹಾಗೆಯೇ ಈ ಹೋಲಿಕೆಗಳು ಇರುವ ಮಾತ್ರ ಕ್ಕೆ ತುಘಲಕ? 
ಒಂದು ಸಾಮಾನ್ಯ "ಎರವಲು ನಾಟಕ ಎಂದಂ ಹೇಳುವದೂ ಸ ಸಾಧ್ಯ ವಿಲ ನವಲ್ಲವನ್ನು 
ಬಳಸಿಕೊಂಡೂ ತ ತನ್ನದೇ ಸ್ವತಂತ್ರ ಪರಿಪರ್ಣ ಶಿಲ್ಪವಾಗಿ "ತಂಘಲಕ' ನಾಟಕವಾಗಿ 
ನಿಲ್ಲುತ್ತದೆಯೇ ವಿನಃ ತೇಪೆ ಹಾಕಿದ ಅಂಗಿಯಾಗುವದಿಲ್ಲ. ಇದಕ್ಕೆ ಕಾರಣ ತಮಗೆ 
ದೊರೆತ ಎಲ್ಲ ಮೂಲವಸ್ತುವನ್ನು, ತಂತ್ರ ವೈವಿಧ್ಯಗಳನ್ನು ತಮ್ಮ ಉದ್ದೆ ಶಕ್ಕೆ 
ಪೂರಕವಾಗುಗಂತೆ ಮುರಿದು ಸಮರ್ಥವಾಗಿ ಕಾರ್ನಾದರಂ ಸ ರೀತಿ. 


ಇತಿಹುಸ ಪುಟಗಳಲ್ಲಿಲ್ಲದ ಹಾಗೂ ಶೇಕ್ಸ್‌ ಪಿಯಂರನಲ್ಲಿ ಕಾಣದ ಇನ್ನಾವ 
ವಿಶೇಷಗಳನ್ನು ಕಾರ್ನಾಡರು ತಮ್ಮ "ತುಘ ಘಲಕ' ನಾಟಕದಲ್ಲಿ ಕಾಲಿಗುಲದಿಂದ ಬಳಸಿ 
ಕೊಂಡಿದ್ದಾರೆಂದು ಅವಲೋಕಿಸುವುದು ಇಲ್ಲಿ ಸೂಕ್ತ. 


ಐತಿಹಾಸಿಕವಾಗಿ ಕಾಲಿಗುಲ ಒಟ್ಟೂ ಹನ್ನೆರಡು ಜನ ಸೀರುರ್‌-ರನ್ಲಿ 
ಮೂರನೆಯವನು. ಕಯಸ್‌ ಸೀರುರ್‌ ಕಾಲಿಗುಲ ಅವನ ಹೆಸರಂ ಕ್ರಿಸ್ತ ಶಕ 
37 ರಿಂದ 41 ರ ವರೆಗೆ ಎಂದರೆ 4-5 ವರ್ಷಗಳು ಅವನು ಆಳಿದ್ದು ತನ್ನ 25ನೇ 
ವಯಸ್ಸಿನಲ್ಲಿ ಪಟ್ಟಕ್ಕೆ ಬಂದ. ಒಂದೆರಡು ವರ್ಷಗಳ ಆಳ್ವಿಕೆಯ ನಂತರ ತನ್ನ 
ಸೋದರಿಯನ್ನೇ ಪ್ರೀತಿಸಿ ಅವಳನ್ನೆ ಮದುವೆಯಾಗುವ ತನ್ನ ಇಜ್ಭೆಯನ್ನು 
ಸಾರಿದ. ಆಗಲೇ ಅವಳ ಆಕಸ್ಮಿ ಕ ಎಂರಣ ಆವನ ಗುಣವನ್ನು ಪೂರ್ತಿ ಒದಲಾಯಿಂ 
ಸಿತು. *ಮನುಷ್ಯನಿದ್ದವ ಮ್ಮ ಗವಾದ”. ತನ್ನ ಪ್ರಜೆಗಳನ್ನು ಪೀಡಿಸಿದ, ಹಿಂಸಿಸಿದ. 
ಕೊನೆಯಲ್ಲಿ ತಿರುಗಿಬಿದ್ದು ದಂಗೆಯೆ ಯೆದ್ದ ದಂಗೆಕೋರರಿಂದ ಕೊಲ್ಲಲ್ಪಟ್ಟ 


ಈ ಐತಿಹಾಸಿಕ ಕಾಲಿಗುಲನನ್ನೆ ಕಾಮು ತನ್ನ ಉದೆ ಶಕ್ಕೆ ಬಳಸಿಕೊಂಡಿ 


ನ ದೆ 
ಇ ಎ 
ದ್ದ್ದಾ ನೆ. 


ಅವನ ಸೋದರಿ ಸತ್ತು ಮೂರು ದಿನಗಳಾಗಿವೆ, ಆ ಮೂರು ದಿನಗಳೂ 
ಕಾಲಿಗುಲ ನಾಪತ್ತೆ ಯಾಗಿದ್ದಾ ನೆ ಎನ್ನು ವಲ್ಲಿಂದ ನಾಟಕ ಪಾ ೨ ರಂಭವಾಗುತ್ತ ದೆ. 


ತಿರುಗಿ ಬಂದಾಗ ಅವನು ಬದಲಾಗಿದ್ದಾನೆ ನೆ. ಸೋದರಿಯ ಸಾವು ಒಂದು ನಿಮಿತ್ತ 


' ಅದೊಂದು ದರ್ಶನ ಕೊಟ್ಟಿತು. "ಜನ ಸಾಯುತ್ತಾರೆ ಅವರು ಸುಖಿಗಳಲ್ಲ ಈ 


¥ 


78 ಸಾಧನೆ ' 


ಶಿ ಇ ಎಕರ ಐ | 

ಅಸಾಧ್ಯವಾದದ್ಕ ನ್ನ್ನು ಪಡೆಯುವ, ಸಾಧ್ಯವಾಗಿಸುವ ಆಸೆಯಾಗುತ್ತದೆ. ಅವನಿಗೆ ' 
% ಎ ಣ್‌ ಶ್ರ 
ಚಂದ ನನ್ನು ಹಿಡಿವಂ ತರುವ ಆಸೆಯಾಗುತ್ತದ. ಜನ ಅಜ್ಞಾನಿಗಳು, ಅವರಿಗೇನು 
ಸ ಈ ವ — pe 
ಬೇಕೆಂದು ಅವರಿಗೇ ಗೊತ್ತಿಲ್ಲ, ವಿಚಾರವನ್ನು ತರ್ಕಬದ್ಧ ತುದಿಗೆ ಒಯ್ಯುವ 
~ಿ 

೧ 


ಕ್ಮ 
ಧೈರ್ಯ ಅವರಿಗಿಲ್ಲ ಎನ್ನುತ್ತಾನೆ. 


ಇ 0. ಜ್ನ ಎ ದೆ 
ಜಗತ್ತು ಈಗಿರಂವಂತೆ ಸಹಿಸಲಸಾದ, ಎನಿಸಂತ್ಮದೆ. ಅವನಿಗೆ ಇದ್ದಕ್ಕಿದ್ದಂತೆ, 
pe) 


ಸಿಸೋನಿಯ ಕಾಲಿಗುಲನಿಗಿಂತ ವಯಸ್ಸಿನಲ್ಲಿ ಬಹಳ ಹಿರಿಯಳಾದರೂ ಅವನ 
ಪ್ರೇಯಸಿ. | 


ತರ್ಕವನು ಕೊನೆಮುಟಿ,ಸುವ ದಾರಿಯಲ್ಲಿ ಪ ಜೆಗಳೆಲ ತಮ್ಮ ಆಸ್ಲಿಯನು 

a ಲ) ನಾ. ಟ್ಟರ್‌್ಸ [sc ಲ್ರ ಬಿ ಕ 

ಬೊಕ್ಕಸದ ಹೆಸರಿಗೆ ಬರೆಯಬೇಕೆಂದು ಆಜ್ಞೆ ಹೊರಡಿಸಂತ್ತಾನೆ. ಬೊಕ್ಕಸ 

ಹಣವೇ ಮುಖ್ಯವಾದರೆ ಜೀವಕ್ಕೆ ಬೆಲೆಯಿಲ್ಲ. ಈ ತರ್ಕ ಜನ ತಿಳಿಯಬೇಕು. 

ತನಗೆ ಮನ ಬಂದಾಗ ಮನಬಂದವರನ್ನುತಾನು ಕೊಲ್ಲಿಸಬಲ್ಲ. ಅವರ ಜೀವಕ್ಕೆ ಬೆಲೆ 

ಯಿಲ್ಲ. ತಾನು ಯಾರ ಅಂಕೆಗೂ ಒಳಪಡಬೇಕಿಲ್ಲ. ತನಗೆ ಅಧಿಕಾರವಿದೆ, 

ತಾನೊಬ್ಬನೇ ಸ್ವತಂತ್ರ ತಾನು ದೇವನಿಗಿಂತಲೂ ವೆ.ಲೇರುತ್ತೇನೆ ಎನ್ನುತ್ತ್ವಾನ- 
ಇದು ಮೊದಲನೆಯಂ ಅಂಕ. 


ಎರಡನೆಯ ಆಂಕದಲ್ಲಿ ಕಾಲಿಗುಲ ತನ್ನ ಆಜ್ಞೆ ಗಳನ್ನು ಕೃತಿಗಿಳಿಸಿದ 
ಪ್ರಜೆಗಳನ್ನ ಪೀಡಿಸಿದ್ದಾನೆ, ಕೊಲ್ಲಿಸಿದ್ದಾನೆ, ಆಸ್ಲಾನಿಕರನ್ನು ಅವವರಾನಿಸಿದ 
ke ೦ಎ wir ೦ ಲ 
ಅವರ ಹೆಂಡಿರನ್ನು ಅವರೆದುರೇ ಭೋಗಿಸಿದ್ದಾನೆ. ಗಟಿ ಯಾಗಿ ಬಾಯಿ 


ಧೆ.ರ್ಯವಿಲದ ಅವರೆಲ ಜೀವಚ ವಗಳೆಂದಂ ಸಿದ ವತಾಡಿದಾ ನೆ. 
ಲು ೧ ೧ ಬಿ ಇ ೦ಎ 


ಅವನ ವಿಚಾರಗಳ ತರ್ಕಬದ್ಧ ತೆಯನ್ನು ಆರ್ಥಮಾಡಿಕೊಂಡ ಕವಿ ಚೆರಿಯ, 


ಕಾಲಿಗುಲನ ವಿರುದ ಪಿತೂರಿ ಪಾ ರಂಭವಾಗುತ್ತದೆ. 
A) ಹ 


ಬೊಕ್ಕಸಕ್ಕೆ ಹೆಚ್ಚಿನ ಹಣ ತರಲು ಸೂಳೆಗಾರಿಕೆಯನ್ನು ಉತ್ತೇಜಿಸುತ್ತಾನೆ, 


ಅದಿ ಹ. 
ಹೆಚ ಗ ೫ ಪಂ : —— £9 ತ ಸನ; — ದರ ಹ್‌ ಗತೆ 


೦ 


`ಒಂದು ವರ್ಷದಲ್ಲಿ ಅಂತಹ ಒಂದಾದರೂ ಸನ್ಮಾನ ಚೀಟಿ ಪಡೆಯಬೇಕು. ಜನ 
ತಿರಸ್ಕಾರದಿಂದ ನೋಡುತ್ತಿದ್ದಾರೆಂಬುದನ್ನು ಅವನು ಆರಿತಿದ್ದಾನೆ. ಈ 

Pa) ಇಲ ಸೃ ದ್‌ ಇದು — ಇ 
ಜರಡಿ ಜಗತ್ತಿನಲ್ಲಿ ಮನುಷ್ಯ ಏಕಾಕಿಯಾಗುವದು ಸಾಧ್ಯವೇ ಇಲ್ಲ ಎನ್ನುತ್ತಾನೆ. 
ಪ್ರೀತಿ, ಆಸ್ಕೆ ವಿಷಾದ, ಸಿಹಿ-ಕಹಿ ಭಾವನೆಗಳು ಎಲ್ಲವೂ ನಮ್ಮಜೊತೆಗಾರರು ಇವ 
ರಲ್ಲರಿಂದ ದೂರವಾದ ಏಕಾಕಿತನ ಬಯಸುತ್ತೂನೆ. 


ಮೂರನೆಂಂ ಅಂಕದ ಪ್ರಾರಂಭದಲ್ಲೇ ಕಾಲಿಗುಲ ವೀನಸ್‌ ದೇವತೆಯಂತೆ 
ವೇಷ ಧರಿಸಿ ನಿಂತು ಪ್ರಜೆಗಳಿಂದ ಪೂಜೆ ಕೈಕೊಳ: ತ್ತಾನೆ. ಅವರನ್ನೂ ಆಶೀ 


ಕಾರ್ನಾಡರ “ತುಘಲಕ”_ ಒಂದು ವಿವೇಚನೆ 79 


ರ್ವದಿಸ.ತ್ತಾನೆ. ` ಇದೊಂದು ದೇವತೆಗಳ ವಿಡಂಬನೆ. ದೇವರೆಂದರೆ ಜನರ ಮೂಢ 
.. ನಂಬಿಕೆ ಮಾತ್ರ ತಾನೂ ದೇವರಾಗಬಲ್ಲೆ ತಾನು ವಿಧಿಯಾಗಿ ಜನರನ್ನು ಆಳಬಓಲ್ಲೆ. 
| ಜನ pg ಅಷ ರ ಮಟ್ಟಿಗೆ ಅವರು ಜೀವಂತವಾಗಿದ್ದಾ ರೆಂದು ವ್ಯಾಖ್ಯಾ 
ನಿಸುತ್ತಾನೆ. ತನ್ನ ವಿರುದ್ಧದ ಫಿತೂರಿಯಂನಲ್ನ ತಿಳಿದೂ ಆದನ್ನು ತರ್ಕದಿಂದ 
ಅಲ್ಲಗೆಳೆಯುತ್ತಾನೆ. ತರ್ಕವನ್ನೆ ಅವಲಂಬಿಸಿ ಮುನ್ನಡೆಯುವದೇ ಹೊರತು 
ಹಿಂತಿರುಗಲಾಗದು ಎಂದು ನಿರ್ಣಯಿಸುತ್ತಾ ನೆ. 


ಚೆರಿಯನನ್ನು ಎದುರಿಟ್ಟು ಕೊಂಡಂ ವ್ಯಕ್ತಿ ವ್ಯಕ್ತಿಯ ಬೂಟಾಟಿಕೆಯ, 


ತೋರಿಕೆಯ ಬದುಕನ್ನು, ಬದಂಕಿನ ಸಂಬಂಧಗಳ ಅರ್ಥ ಹೀನತೆಯನ್ನು ತೆರೆದಿಡಂ 
ತ್ತಾನೆ 


ನಾಲ್ಕನೆಯ ಅಂಕದಲ್ಲಿ ಕಾಲಿಗುಲ ತನ್ನ ವಿರು 
ವವರ ಪ್ರಕ್ಕಲುತನವನ್ನು ವಿಡಂಬನೆಗೈ ಯ್ಯೂತ್ತಾನೆ. 
ನಾಗಿ, ನರಿಹುತ ಶಿನಿಸರಿಸಕಿಪಂದ "ಬಂದಿದ್ದ ಸಿಪಿಯೆೊ ಅವನನ್ನು 
ಹೋಗುತ್ತಾನೆ. ಎಲ್ಲ ಬಂಧನಗಳನ್ನು vu: ಉಳಿದ ಮ ತಂತು 
ಪ್ರೇಯಸಿ ಸಿನೋನಿಯಲಳನ್ನ್ನೂ ಕಾಲಿಗುಲ ಕುತ್ತಿಗೆ ಹಿಸುಕಿ ಕೊಲ್ಲ ತ್ತಾನೆ. 


ಪ್ರೀತಿ, ಸುಖ, ದುಃಖ ಯಾವುವೂ ಅವನನ್ನು ತಣಿಸಲಾರವು, ಅವೆಲ್ಲ 
ವನ್ನೂ ಮೀರುವದೇ ಸ್ವಾತಂತ್ರ್ಯ. ಆದರೆ ಇದರ ಅರಿವಿನೋದಿಗೇ ಸಾವು ಎದಂರು 
ನೋಡುತ್ತದೆ. ಈ ತಿಳುವಳಿಕೆಯೊಂದಿಗೇ ಸಾಯುವದು ಎಂತಹ ಕಹಿ! 


ಈಗ ತಾನು ಆರಿಸಿಕೊಂಡ ತರ್ಕದ ಡಾರಿ ಸರಿಯಾದುದಲ್ಲವೆಂಬ ಅರಿವಾಗು 
ತ್ತದೆ. ಜೊತೆಗೇ ಸಾವೂ ಬರುತ್ತದೆ. 


ನಾಮು ಇನ್ನೂ ಬದುಕಿದ್ದೇನೆ” ಎನ್ನುವದೇ ಅವನ ಕೊನೆಯ ಶಬ್ದಗಳಂ. 


ಈ ಸ್ಕೂಲ ಕತೆಯ ಹಂದರದಲ್ಲಿ “ತುಘಲಕ'ದ ಕತೆಗೆ ಸಮಾನವಾದ ಅಂಶ 
ತೀರ ಕಡಿಮೆ. ಅಥವಾ ಇತಿಹಾಸದ ಪುಟಗಳಲ್ಲಿಲ್ಲದ, ಆದರೆ ಕಾಲಿಗುಲದಲ್ಲಿರುವ 
ಯಾವದೇ ಕಥೆಯ ಆಂಶವನ್ನಾಗಲೀ, ಘಟನೆಗಳ ನೇರ ಉದಾಹರಣೆಯನ್ನಾ ಗಲೀ 
“ತುಘಲಕ'ದಲ್ಲಿ ಕಾಣ-ವದಿಲ್ಲ. ಆದರೂ ಅಲ್ಲಲ್ಲಿ ಕೆಲವು ಸಮಾನ ಆಂಶಗಳನ್ನು 
ಗುರುತಿಸಬಹುದು. | 


| 
} 
ತೆ 


ಎರಡೂ ನಾಟಕಗಳ ಪ್ರಾರಂಭದಲ್ಲಿ ಆರಸನ ಕುರಿತಾದ ಪರ-ವಿರೋಧಿ ಅಭಿ 
ಪ್ರಾಯದ ಚರ್ಚೆ ಬರುತ್ತದೆ. ಕಾಲಿಗಲ ಅವನ ಸೋದರಿಯನ್ನು ಪ್ರೀತಿಸಿದ್ದನೇ 
ಇಲ್ಲವೇ, ಆವನ ಕಣ್ಮ ರೆಗೂ ಆವಳ ಸಾವಿಗೂ ಇರುವ ಸಂಬಂಧ ಇವು ಮುಖ್ಯ 
ವಾಗಿ ಚರ್ಚೆ ಖು ವಿಷ" ಯ ತುಘಲಕ ರ ಗದ ಮೇಲಿ ಬಂದಾಗ “ಜಗತ್ತಿನ ಜನರೆಲ್ಲರ 


[ae 


80 ಸಾಧನೆ 


ಕಣ್ಣು ಕುಕ್ಕಿ ಸುವ ರಾಜ್ಯ ಕಟ್ಟುವ? ತನ್ನ ಕನಸನಂ ಜನರೆದುರು ಇಡುತ್ತಾನ 


ಚ್ಟ 

ಕಾಲಿಗುಲ ನ್ನ ಕಣ್ಮರೆಯ ಬಗ್ಗೆ ಹೇಳುವ ಮಾತು: ತಾನು “ಚಂದ್ರನನ್ನು 

(ಳನ್ನೂ!) ಆ ರಸಲು ಹೋಗಿದೆ ” ಅಸಾಧವಾದದ ನು ಸಾಧ್ಯವಾಗಿಸುವ ಅವನ 
1 ೦ ಶಿ ಎ ಇ ಕ್ರಿ 


ಹುಡುಕಾಟ ಇಲ್ಲಿ ವ್ಯಕ್ತವಾಗಂತ್ತದೆ. 

ತುಘಲಕ ತನ್ನ ಮಂಲತಾಯಿಯೊಡನೆ ಹೇಳಂವ ಮಾತು-"...ನೆಲದಲ್ಲಿ 
ನೀರಿಳಿಯುವ ಮೊದಲು ನಕ್ಷತ್ರಗಳಲ್ಲಿ ಟೊಂಗೆ ಬಿಚ್ಚುವದಾದರೂ ಹೇಗೆ ಕಳೆದ 
ಸುಲ್ತಾನರ ಬೇಗೆಗೆ ಬತ್ತದ ನನ್ನ ಪ್ರಜೆಗಳಂ. ಅವರಲ್ಲಿ ಆಸೆ ಹರಿಸಬೇಕು. 
ಅವರನ್ನು ಮೇಲಕ್ಕೆತ್ತ ಶಬೇಕು. ಅವರ ಆಸೆ ಆಕಾಂಕ್ಷೆಗಳಿಗೆ ನೀರೆರೆಯುವಂತಾಗ 
ಕು. 1.೨. ನದಲ್ಲಿ ಸ್ಥಾನ ಕೊಡಲಿ ನೀನೆ ಹೇಳು.” 


ಕಾಲಿಗುಲ ಹೆಲಿಕಾನ್‌ನಿಗೆ ಹೇಳುತ್ತಾನೆ. 


",..ಅವರಿಗೆ ಏನುಬೇಕು, ಅವರಲ್ಲಿ ಏನಿಲ್ಲ ಎನ್ನುವದು ನನಗೆ ಗೊತ್ತು. 
ಅವರಿಗೆ ತಿಳುವಳಿಕೆಯಿಲ್ಲ. ಅವರಿಗೊಬ್ಬ ಬೋಧಕ ಬೇಕಂ, ತಾನೇನು ಹೇಳುತ್ತಿ 
ದ್ದೇನೆ ಎಂದು ಗೊತ್ತಿರುವಂತೆ ಬೋಧಕ ಬೇಕು.” ಇದು ಅವನ ಆದರ್ಶ ಅದರ 
ಬೆನ್ನು ಹತ್ತಿದಾಗ. 


೦ದ್ರನಃ ನ್ನ್ನುತ ತಂದಂ ಕೊಡುವವರು ಯಾರು? 


""ವಾಪು ನಿದ್ದೆ ಮಾಡಿದರೆ ನನಗೆ ಚಂ 
ಇನ್ನೊ ೦ದೆಡೆ ಕಾಲಿಗುಲ ನಿಸ 


ಎಂದು ಕಾಲಿಗುಲ "ಪ್ರಶ್ನಿಸುತ್ತಾ ನೆ, 
ಹೇಳುತ್ತಾನೆ. ಸ 


«...ನನ್ನೀ ಆಳಿಕೆಯನ್ನು ನಾನೊಂದು ಉಡುಗೊರೆಯಾಗಿಸುತ್ತೇನೆ 
ಸಮಾನತೆಯ ಉಡಂಗೊರೆ.” 


ಇಲ್ಲಿ ಭೇದವಿಷ್ಟೆ ಸ ಜನರಿಗೆ ತಿಳುವಳಿಕೆ ಕೊಡಬೇಕು, ಅವರನ್ನು ಮೇಲಕ್ಕೆತ್ತ 
ಬೇಕು ಎಂಬ ಕಳಕಳಿ ತುಘಲಕನಲ್ಲಿದ್ದರೆ, ಎಲ್ಲವನ್ನು ಸಮತಟ್ಟಾಗಿಸು 
(when all is levelled ೦೮೭) ಭುವರಹಿತ ತಾರ್ಕಿಕತೆ ಎಲಿಗುಲನಲ್ಲಿ 
ಇಣುತ್ತೇವೆ. 


ಕಾಲಿಗುಲನನ್ನು ಹತ್ತಿರದಿಂದ ಅರ್ಥಮಾಡಿಕೊಂಡ ಆತ್ಮೀ 0 ಸ್ನೇಹಿತ 
ಸಿವಿಯೋ ಕೊನೆಯ ಗಳಿಗೆಯಲ್ಲಿ ಅವನನ್ನು ತೊರೆದು ಹೋಗುತ್ತಾನೆ. “ನಾನು 
ದೂರ, ಬಹುದೂರ, ಹೋಗುತ್ತೇನೆ, ಇವೆಲ್ಲದರ ಅರ್ಥ ಹುಡುಕಲು ಪ್ರಯತ್ನಿ 
ಸುತ್ತೇನೆ. ಎಂದು ಹೊರಡುತ್ತಾನೆ. ಹಾಗೆಯೇ ತಂಘಲಕನನ್ನು ಅನುಸರಿಸಿ 
ಕೊಂಡು ಬಂದ ಬರನಿ ಅವನಿಂದ ದೂರ ಹೋಗುತ್ತಾನೆ. ಅವನಾಡುವ ಮಾತು 
“ನಾನು ದುರ್ಬಲ ಸ್ವಾಮಿ. ಇಲ್ಲಿ ಉಳಿದರೆ ಹಿಂಸೆಯ ಬೇನೆಯನ್ನು - ಬಡಿಸಿ 


ಕೊಳ್ಳದೆ ಇರಲಾರೆ, ನಾನು ನ ನನ್ನನ್ನು ಬದುಕಿಸಿಕೊಳ್ಳಬೇಕು. ನಾನಂ ಬರುತ್ತೇನೆ. 


ಜಾ 


ಕಾರ್ನಾಡರ “ತುಘಲಕ”_ ಒಂದು ವಿವೇಚನೆ 81 


“ಜನರೆಲ್ಲ ನನಗೆ ಯಾವ ಹೆಸರಿಟಿ ದ್ದಾರೆ ಗೊತ್ತೇ? ಹುಚ್ಚ ವೊಹಮ್ಮ್ಮದ'' 
ತುಘಲಕ ಒಂದೆಡೆ ಹೇಳುತ್ತಾನೆ. 


“--ನೀನೂ ನಾನು ಹುಚ್ಚನೆಂದು ತಿಳಿಯಂತ್ತೀಯೆ,,," ಎಂದು ಕಾಲಿಗುಲನೂ 
ಒಂದೆಡೆ ಕೇಳಂತ್ತಾನೆ. 


ತನ್ನ ಏಕಾಕಿತನದಲ್ಲಿ ತಾನು ಕೊಂದವರೆಲ್ಲ ತನ್ನ ಸಂಗಾತಿಗಳು ಎಂದಂ 
ಕಾಲಿಗುಲ ಹೇಳಿದರೆ, ಹಿಂಸೆಯೊಡನೆ ಆಟವಾಡುವ ತನ್ನ ಹುಚ್ಚಿನಲ್ಲಿ ತಾನೊಬ್ಬನೇ 
ಇಲ್ಲ ಆ ಸರ್ವಶಕ್ತ ದೇವರೂ ತನ್ನ ಜೊತೆಗಿದ್ದಾನೆ ಎಂದು ತುಘಲಕ ಹೇಳುತ್ತಾನೆ. 


ಹೀಗೆ ಅಲ್ಲಲ್ಲಿ ಸಮಾನಾಂತರವಾಗಿ ಬರಂವ ವಾಕ್ಯಗಳಿದ್ದರೂ ಅವುಗಳ ಅರ್ಥ 
ಹಾಗೂ ಸಂದರ್ಭ -ಪರಸ್ಪರ ವಿರೋಧವಾಗಿವೆ. 


೬. ವಸ್ತು, ಪಾತ್ರಚಿತ್ರಣ, ತಂತ್ರ ಹಾಗೂ ವಿಚಾರ ಈ ನಾಲ್ಕು ದೃಷ್ಟಿಕೋನ 
ಗಳಿಂದ ಕಾಲಿಗಂಲ ಹಾಗೂ ತುಘಲಕ ನಾಟಕಗಳನ್ನು ಹೋಲಿಸಿ ನೋಡಂವದಂ 
ಸಮಂಜಸವೆನಿಸುತ್ತದೆ. 


ವಸ್ತು-ಕಥಾವಸ್ತುವಿನ ದ್ದ ಕೈಷ್ಟಿಯಿಂದ ತುಘಲಕಕ್ಕೆ ಬೇಕಾದ ಕತೆಯ ಹಂದರ, 
ಘಟನಾವಳಿಗಳು ಇತಿಹಾಸದ ಪುಸ್ತಕದಲ್ಲಿ ದೊರಕುತ್ತವೆ. ಕಾಲಿಗುಲದ ಕತೆ ಯಾ 
ಘಟನೆಗಳ ಯಾವ ಭಾಗವೂ ತ್‌ಘಲಕದಲ್ಲಿ ಬಂದಿಲ್ಲವೆಂದೇ ಹೇಳಬೇಕು. ತುಘಲಕನ 
ಹಿತಚಿಂತನೆಯನ್ನೇ ಬಯಸುವ ಅವನ ಮಲತಾಯಿಂಯಂ ಕುರಿತು ಇತಿಹಾಸ ಪುಸ್ತಕ 
ಗಳಲ್ಲಿ ಪ್ರಸ್ತಾಪ ಕಂಡುಬರುವುದಿಲ್ಲ. ಆದರೆ ಅವಳಿಗೆ ಸಮಾನವಾಗಿ ಕಾಲಿಗುಲದಲ್ಲಿ 
ಪಾತ್ರಗಳಿಲ್ಲ. ಸಿಸೋನಿಯ ಕಾಲಿಗುಲನ ಹಿತಚಿಂತಕಿಯಾದರೂ ಅವಳು ಅವನ 
ಪ್ರೇಯಸಿ, ಮಂತ್ರಿಯನ್ನು ತಾನೇ ಕೊರ್ಲಸಿದೆನೆಂದಂ ಹೇಳಿದ ವಂಲತಾಯಿ, 
ಆ ತಪ್ಪಿಗಾಗಿ, ತುಘಲಕ-ಮರಣದಂಡನೆ ವಿಧಿಸುತ್ತಾನೆ... ಆದರೆ ಕಾಲಿಗಂಲ 
ಸಿಸೋನಿಯಳ ಯಾವ ತಪ್ಪೂ ಇಲ್ಲದೆಯೂ ತನ್ನ ತರ್ಕದ ಕೊನೆ ಮುಟ್ಟಲಂ 
ಅವಳನ್ನು ಸ್ವತಃ ಕ್ರೂರವಾಗಿ ಕೊಲ್ಲಂತ್ತಾನೆ. ಹಾಗೆಯೇ ತುಘಲಕದಿ ಅರೀರಬು 
ಮತ್ತು ಅರುರಿ ಪಾತ್ರಗಳು ಕಾರ್ನಾಡರ ಸೃಬ್ಬ. ಅದಕ್ಕೆ ಸಮನಾದ ಪಾತ್ರಗಳು 
ಕಾಲಿಗುಲದಲ್ಲಿಲ್ಲ. 


. ಪಾತ್ರ ಚಿತ್ರಣದಲ್ಲಿ ತುಘಲಕ ಹಾಗೂ ಕಾಲಿಗಂಲ ಈ ಎಂಡು ಪಾತ್ರಗಳನ್ನು 
ಮುಖ್ಯವಾಗಿ ಹೋಲಿಸಬೇಕು. ಇವೆರಡೂ ಪರಸ್ಪರ ಸಂಪೂರ್ಣ ಭಿನ್ನವಾದ 
ವಿಭಿನ್ನವಾದ ಪಾತಳಿಯಲ್ಲಿ ಚಿತ್ರಿತವಾಗಿರುವ ಪಾತ್ರಗಳು. ಮೂಲಭೂತವಾಗಿ 
ಕಾಲಿಗುಲ ಹೊರಗಿನ (ನಾಟಕದಲ್ಲಿ) ಕ್ರಿಯೆಗಳಿಗೆ ಪ್ರತಿಕ್ರಯಿಸುವದಿಲ್ಲ. ಅವನೊಳ 

ಸಾ.-6 


82 


ಗಡೆಯೇ ನಡೆದ ವೈಚಾರಿಕ ಕ್ರಿಯೆಗೆ ಅವನು ಬಹಿರಂಗವಾಗಿ ಪ್ರಶಿಕ ಯಂಸುತ್ತಾನೆಔ 
ಆ ಪ್ರತಿಕ್ರಿಯೆಯ ಪರಿಣಾಮ ಪ್ರಜೆಗಳು, ಅವನ ಸುತ್ತಲಿನವರ ಮೇಲೆ ಅತಿ ಕ್ರೂ 
ವಾಗಿ ಆಗುತ್ತಿದ್ದರೂ ಅವುಗಳಿಂದ ಕಾಲಿಗುಲ ವಿಚಲಿತನಾಗುವುದಿಲ್ಲ. 
ಕುಲಿಗುಲ ಒಂದು ವಿಚಾರದ, ತತ್ವ ದ ಸಂಕೇತವಾಗುತ್ತಾನೆ. ಆ ಇ. 
ಸತ್ಯತೆ, ಸಾರ್ವಕಾಲಿಕತೆಯನ್ನ ಯು ಕಾಲಿಗುಲ ನಿಮಿತ್ತ ಮಾತ್ರನ 
ಪ್ರಯೆೊಃ ಗಸಶುಗಳಾಗುತ್ತಾ . ಈ ಪಾತ್ರಗಳನ್ನು ತನ್ನ ವಿಚಾರಗಳಿಗೆ ಅಳವಡಿಸಿ 
ಕುಣಿಸುವ ನುಟಕಕಾರ ಅವ್ಳ ಸ ಖನಾಗಿದ್ದೂ ತನ್ನ ಇರವನ್ನು ಸ್ಕಾ ಪಿಸುತ್ತಾನೆ. ಅಧವಾ 
ಅವನ ಇರವು ನಾಟಕದ ಅವಿಭಾಜ್ಯ ಅಂಗವಾಗುತ್ತ ದೆ. ಇದಕ್ಕೆ ವಿರುದ್ಧ ವಾಗಿ ತಘ 
ಲಕ ನಾಟಕದಲ್ಲಿ We ಲೃತಿಯೂಂದು ಕ ಕ್ರಿಯೆಗೂ ಪ್ರತಿಕ್ಷಿಯಿಸಂತ ತ್ತಾನೆ. ಈ 
ಯೆಗಳ ಸರಪಳಿ ಎಲ್ಲಿಯೂ: ತುಂಡಾಗದೆ ಪಾತ್ರಗಳನ್ನು ಜೀವಂತವಾಗಿ. 
ತುಘಲಕ ಜೀವಂತ ಐತಿಹಾಸಿಕ ಪಾತ್ರವಾಗುತ್ತಾನೆ. ಸುತ್ತಲಿನ ಪ ತಿ 
ಕಿ.ಯೆಗಳಿಗೆ ಸ್ಪ ದಿಸುತ್ತ ತುಘಲಕ ಬೆಳೆಯುತ್ತಾ 3 ಬದಲಾಗಂತ್ತಾನೆ, ಕೊನೆಯಲ್ಲಿ 
ತನ್ನ ಶಕ್ತಿಯ ಮಿತಿಯನ್ನು ಅರ್ಥಮಾಡಿಕೊಳ್ಳು ತ್ತಾನೆ. ಕುಲಿಗುಲಿ ಬದುಕಿನ ಅರ್ಥ: 


ಹೀನತೆಯ ೨ನ್ನು ತನ್ನ ಪ ಯೋಗಗಳ ಮೂಲಕ ಸಿದ್ಧ ಪಡಿಸಹೊರಟಿದ್ದರೆ ತಂಘಲಕ 
ತನ್ನ ಪ್ರಯೋಗಗಳ ಮೂಲಕ ಬದುಕಿಗೆ ಅರ್ಥ ಕೊಡಲು, ಪ್ರಜೆಗಳನ್ನು ಸುಖಿ 
ಯಾಗಿಸಲು, ಆದರ್ಶ ರಾಜ್ಯ ಕಟ್ಟಲು ಹವಣಿಸುತ್ತಾನೆ. ಕಾಲಿಗುಲ ಕೂ ತ್ರರಿಯಾಗಿ, 
ಸ್ವಾರ್ಥಿಯಾಗಿ ಕಂಡರೆ ಎ ಘಲಕ ಆದರ್ಶವಾದಿಯಾಗಿ, ಅರಸನಾಗಿ, ವೈ 
ನೆಲೆಯಲ್ಲಿ ನಿಂತ ಮಾನವತಾ :ವಾದಿಯಾಗಿ ಕಾಣ :ತ್ತಾನೆ.. ಬಹುಶಃ ತನ್ನ ತಪ್ಪಿನ 
ಅರಿವಿನೊಂದಿಗೆ ಸತ್ತ ಕಾಲಿಗುಲ ತನ್ನ ಅನುಭವದ ನೆನಪಿನೊಂದಿಗೆ ವತ್ತೊಮ್ಮೆ 
ಅರಸನಾಗಿ ಹುಟ್ಟಿದರೆ ಅವನು ತುಘಲಕನಂತಾಗಬಹುದಂು. ಆ ದೃಷ್ಠಿ ಯಿಂದ 
ನೋಡುವದಾದರೆ "ಕಾಲಿಗುಲ'ದಲ್ಲಿ ಕಂಡ ದೋಷವನ್ನು ಕಾರ್ನಾಡರು *ತಂಘಲಕ' 
ದಲ್ಲಿ ವ್ಯಾಖಾ ಹನಿಸಿದ್ದಾ ರೆನ್ನ ಬಹುದು. ಹಾಗೆ *ತುಘಲಕ' ಕಾಲಿಗುಲದ ಅನುಕರಣೆ 
ಘಟಿ ಅದಕ್ಕೆ ಪ್ರತಿಕ್ರಿಯೆಯಾಗುತ್ತದೆ. ಇದನ್ನು ನೆಗೆಟಿವ್‌ ಇನ್‌ಫ್ಲ್ಲಯೆನ್ಸ್‌ 
ಎಂದು ಕರೆಯಬಹುದು. 


ತುಘಲಕ ಅರಸನಾಗಿ ನಡೆಸಿದ ಪ ಶ್ರಯೋಗಗಳಂ ಐತಿಹಾಸಿಕ ದಾಖಲೆಗಳಿಂದ 
ಆಯ್ದ ವು. ಆದರೆ ಕಾಲಿಗುಲದಲ್ಲಿ ಬರುವ ಹೆಚಿ ನ ಘಟನೆಗಳು ತನ್ನ ಉದ್ದೇಶ 
ಪೂರ್ತಿಗಾಗಿ ಕಾಮೂ ಸ್ಫಷ್ಟಿಸಿಕೊಂಡವುಗಳು. 


೦ಶ್ರಿಕವಾಗಿ ವಿವೇಚಿಸುವದಾದರೆ ಕಾಲಿಗುಲದಲ್ಲಿ ತುಘಲಕದಲ್ಲಿರುವಷ್ಟು 
ವೆ a. ಕಾಲಿಗುಲದಲ್ಲಿರುವದಂ ಒಂದೇ ಒಂದು ಎಳೆಯಾದರೆ ಕ 
ಹತ್ತು-ಹಲವಾರು ಎಳೆಗಳು ಹದವಾಗಿ ಬೆರೆತಿವೆ. ತಂತ್ರ ಹಾಗೂ ಬಂಧದ ದ 
ಯಿಂದ ಕಾರ್ನುಡರ ತ.ಘಲಕರ ಶೇಕ್ಸ ಪಿಯರನ ಐತಿಹಾಸಿಕ ನಾಟಕಗಳಿಗೆ Fr 


ಕಾರ್ನಾಡರ ತುಘಲಕ”_ ಒಂದು ವಿವೇಚನೆ | 83 


ಹತ್ತಿರವಾಗಿದೆ. ಈ ಪ್ರಬಂಧದ ಪ್ರಾರಂಭದಲ್ಲಿಯೇ ಹೇಳಿದಂತೆ ಅಲ್ಲಿನ ಬೇರೆ ಬೇರೆ 
ನಾಟಕಗಳ ಕೆಲವು ಘಟನೆಗಳನ್ನು ಕತೆ ಕಟ್ಟು ಕಾರ್ನಾಡರು ಇಲ್ಲಿ 
ಬಳಸಿಕೊಂಡಿದ್ದಾರೆ. ಹಾಗೆ ಬಳಸಿಕೊಂಡ ರೀತಿ ಎಷ್ಟು ಸಮರ್ಪಕವಾಗಿದೆಯೆಂದರೆ 
ನಾಟಕಗಳು ಬೇರೆಯಾಗಿಯೇ ನಿಲ್ಲುತ್ತವೆ. 


ತ 
ಜ್‌ 
ವ 


ಮೇಲಿನ ಅಭ್ಯಾಸದಿಂದ ಒಂದಂಶ ಸ್ಪಷ್ಟ. ಕಾರ್ನಾಡರ ತುಘಲಕ ಕಾಮೂನ 
ಕಾಲಿಗುಲ ಅಲ್ಲ. ಕಾರ್ನಾಡರು ಕಾಲಿಗುಲಕ್ಕಿಂತಲೂ ಶೇಕ್ಸ್‌ ಪಿಯರನ ಐತಿಹಾಸಿಕ 
ನಾಟಕಗಳನ್ನು ಹೆಚ್ಚು ಹತ್ತಿರದಿಂದ ಕಂಡಿದ್ದಾರೆ. ಅವುಗಳ ಪ್ರಭಾವ "ತುಫಲಕ”ದ 
ಮೇಲೆ ವಿಪುಲವಾಗಿದೆ. ಮೊದಲ ನೋಟಕ್ಕೆ. ಸಾಮಾನ್ಯ ಅಭ್ಯಾಸಕ್ಕೆ ಎದ್ದು 
ಕಾಣುವಂತಿದೆ. ಇಲ್ಲಿಯೂ ಅನುಕರಣೆಯಿಂಲ್ಲ. ಶೇಕ್ಸಪಿಯರನ ತಂತ್ರಗಳನ್ನು 
ತಮ್ಮ ಉದ್ದೇಶಕ್ಕೆ ಅರ್ಥಪೂರ್ಣವಾಗಿ ಕಾರ್ನಾಡರು ಬಳಸಿಕೊಂಡಿದ್ದಾರೆ. ಇಲ್ಲಿ 
ಕಾರ್ನಾಡರ ತುಘಲಕದ ವ ಲೃಮಾಪನ ರತ ಅಲ್ಲಿನ ಪ್ರಭಾವವನ್ನು ಗುರಂತಿಸಂ 
ವದು ನನ್ನ ಮುಖ್ಯ ಉದ್ದೇಶವಾಗಿದ್ದರಿಂದ ಪ ವಿವೇಚನೆಯನ್ನು ಇಲ್ಲಿಗೆ 
ನಿಲ್ಲಿಸುತ್ತೇನೆ. 


ಪ್ರಿಯೆ ಪೆ 'ಯಸಿಗೆ* 


ಮೂಲ : ಸರೋಜಿನಿ ನಾಯು 
a 
ಅನು: ಸಿ. ಪ್ರಕ 


ನೀನು ನಿನ್ನ ಸೌಂದರ್ಯವನ್ನು ಗಂಲಾಬಿಯಲ್ಲಿ 


ನಿನ್ನ ಕೀರ್ತಿಯನ್ನು ಉಷೆಯಲ್ಲಿ 
ನಿನ್ನ ಮಾಧುರ್ಯವನ್ನು ಕೋಗಿಲೆಯಲ್ಲಿ 
೨. ೨ 


ನಿನ್ನ ಧವಳಿಮೆಯನ್ನು ಹಂಸದಲ್ಲಿ ಅಭಿವ್ಯಕ್ತಿಸುತ್ತೀಯೆ. 


ನನ್ನ ಎಚ್ಡರವನ್ನು ಕನಸಿನ ಹಾಗೆ, ನಿದ್ದೆಯನ್ನು ಚಂದ್ರನ ಹಾಗೆ 
ಕ್ಮ ಜ 8 ಎ 8 

ಕಾಡುತ್ರೀಯೆಂ; 

ಕಸ್ತೂರಿ ಪರಿಮಳದ ಹಾಗೆ ನನ್ನನ್ನು ಆವರಿಸುತ್ತೀಯೆ, 
೬ - pS ಂ್ಷೆ (ತ ದಾ ೨.೫ ೧ ತ್ಮಿ 

ರರಗದ ಹಾಗೆ ನನ್ನನ್ನು ವಶಪಡಿಸಿಕೊಳ್ಳುತ್ತೀಯೆ. 


ಹೌದು, ನಾನಂ ನಿನೊ ಂದು ಕೋಮಲ ಕ್ಷಣಿಕ ಕೃಪೆಯನ್ನು 
ಯಾಚಿಸಿದಾಗ, 

ನೀನು ಕೂಗುತ್ತೀಯೆ, “ನಾನು ತೆರೆಯ ಓಂದಿದ್ದೇನೆ, 

ನನ್ನ ಮುಖ ತೆಣೀರಿಸಲಾರೆ”. 


ಯಾವುದೇ ಮೂರ್ಪ ಪರದೆ ನನ್ನ ಹಂಬಲವನ್ನು 

ನನ್ನ ಆನಂದದಿಂದ ಬೇರ್ಪಡಿಸುತ್ತದೆಯೆ ? 

ಯಾವುದೇ ಭಂಗುರ ಪರದೆ ನಿನ್ನ ಸೌಂದರ್ಯವನು ಸ್ನ ನನ್ನ 
ಚುಂಬನದಿಂದ ಬಚ್ಚಿ ಡುತ್ತದೆಯೆ ? 


ನಿನ ನನ್ನ ಈ ಸಮರ ಏನು? 
ಬಿಟ್ಟುಕೊಡು ನಿರರ್ಥಕ ಹೋರಾಟವನ್ನು ಕ 
ನೀನು ನನ್ನ ಹ ದಯದೊಳಗಿನ ಹ ದಯ, 
ನನ f ಜೀವದೊಳಗಿನ ಜೀವ, 


* ಮೂಲತಃ ಇದು ಉರ್ದು ಕವನ ; ಇದನ್ನು ಸರೋಜಿನಿ ನಾಯ್ದು Humayun to 
700616೩ ಎಂಬ ಹೆಸರಿನಲ್ಲಿ ಇಂಗ್ಲಿಷಿಗೆ ಭಾಷಾಂತರಿಸಿದ್ದಾರೆ. 


Ri 
| ರ್ಯ ಟ್‌ 


ದಕ್ಷಿಣ ಭಾರತದ ಸ್ಥಳನಾಮಗಳು* 
ಒಂದು ಸಮೀಕ್ಷೆ 


ರಘಪತಿ ಕೆಮ್ಮೂರು 


ನಮ್ಮ ದೇಶದ ಪಾಲಿಗೆ ಇನ್ನೂ “ಕನ್ನೆನೆಲ'ವಾಗಿಯೇ ಉಳಿದಂ ಬಿಟ್ಟಿರುವ 
ಸ್ಥಳನಾಮ ವಿಜ್ಞಾನ ಮತ್ತು ಒಟ್ಟಾರೆ ನಾಮವಿಜ್ಞ್ವಾನಗಳ ಕುರಿತು ಈಚೆಗೆ ಕೆಲವು 
ಎದ್ನಾಂಸರು ಆಸಕ್ತಿ ವಹಿಸುತ್ತಿರುವುದು ಆಶಾದಾಯಕವೆನಿಸಿದೆ. ಮೆ ಸೂರಲ್ಲಿ 
1978ರಲ್ಲಿ ಸ್ಥಾಪಿತವಾದ “ಭಾರತೀಯ ಸ್ಥಳನಾಮ ಸಂಘ”, ಪ್ರತಿವರ್ಷ ನಾಮ 
ವಿಜ್ಞಾನದಲ್ಲಿ ಅಸಕ್ತರಾದ ವಿದ್ವಾಂಸರ ಸಮ್ಮೇಳನವನ್ನು ಜರಂಗಿಸುತ್ತ ಬಂದಿದೆ 
ಯಲ್ಲದೆ, ವಾರ್ಷಿಕಾಂಕವನ್ನೂ ಹೊರತರುತ್ತಿದೆ. 1983ರಲ್ಲಿ ತಿರುವನಂತಪುರದಲ್ಲಿ 


'ರೂಪಿತವಾದ "ಸ್ಥಳನಾಮ ಸಂಘ” (೧1.೩೫5)ಕೂಡಾ ಸ ಹೇ ಳನೆಗಳನ್ನೂ ವಿಚಾರ 


ಗೋಷ್ಠಿಗಳನ್ನೂ ನಿಯತಕಾಲಿತವಾಗಿ ನಡೆಸಿಕೊಂಡು ಬಂದಿದೆ. ಮಾಸಿಕ ಪತ್ರಿಕೆ 
ಯನ್ನೂ ಪ್ರಕಟಿಸುತ್ತಿದೆ. ಜತೆಗೆ “ಸ್ಥಳನಾಮಾಧ್ಯಯಂನಗಳ ನೋಟಗಳು” ಎಂಬ 
ಮೌಲಿಕ ಗ್ರಂಥವನ್ನೂ ಪ್ರಕಟಿಸಿದೆ. 


ಇವು ಏನಿದ್ದರೂ ಸ ಳನಾಮಾಧ್ಯಯನವನ್ನೂ ಒಂದು ಸುಸಂಬದ್ಧ ಆಧ್ಯ 
ಯನ ಕ್ಷೇತ್ರವನಎನ್ನಗಿ ರೂಪಿಸುವ ಆರಂಭಿಕ ಯತ್ನಗಳೆನ್ನಬೇಕು. ಬೇರೆ ಬೇರೆ 
ಭಾಷೆಗಳಲ್ಲಿ ಚದುರಿದಂತೆಯೇ ಆದರೂ ಕೆಲವು ಉತ್ಕೃಷ್ಟ ಸ್ಥಳನಾಮ ಶೋಧ 
ನೆಯ ಲೇಖನಗಳು ಪ್ರಕಟವಾಗಿವೆ. ಆದರೆ, ಎಲ್ಲ ಪ್ರಮುಖ ದ್ರಾವಿಡ ಭಾಷೆಗಳ 
ನೌಲನಿಕ ಹಾಗೂ ಸಮಗ್ರ ಆಧ್ಯ 

ಯನ ಇನ್ನೂ ಮೊದಲಿಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಡಾ| ಕೆ. ಎಂ. ಜಾರ್ಜ್‌ ಅವರ 
“ದಕ್ಷಿಣ ಭಾರತದ ಸ್ಮಳನಾವಂಗಳು' ಎಂಬ ಗ್ರಂಥ ವಿಶೇಷ ಉಲ್ಲೇಖವನ್ನು ಬಯ 


ಸುತ್ತದೆ. 


ಆ 


ಪ್ರೊ. ಜಾರ್ಜ್‌ ಅವರು ಹಿರಿಯ ಮಲೆಯಾಳಿ ವಿದ್ವಾಂಸರು. *ಸರ್ವವಿಜ 
ಕೋಶಂ' ಎಂಬ ಮಲೆಯಾಳ ವಿಶ್ವಕೋಶ ಮತ್ತು “ಭಾರತೀಯ ಸಾಹಿತ್ಯದ ವಶ 


ಬ್ರ ವ 
ಕೋಶದ ಪ್ರಧಾನ ಸಂಪಾದಕರಾಗಿ "ತೌಲನಿಕ ಭಾರತೀಯ ಸಾಹಿತ್ಯ'ದ ಎರಡು 
ಬೃಹತ್‌ ಸಂಪುಟಗಳನ್ನು ಹೊರತಂದಿರುವರು. ಸಾಹಿತ್ಯ ಅಕಾಡೆವಿಂಯ, 


* ಇದು ತಿರುವನಂತಪುರದ "ದ್ರಾವಿಡ ಷವಿಜ್ಞ್ಞಾನ ಸಂಘ" (DLಸಿ)ದ ಪ್ರಕಟಣೆ 
(1986,)ಪು, 284, ಬೆಲೆ; 160 


86 


ಸಾಧನೆ 


ರಾಪ್ಟ್ರಿ €ಯ ಮಹತ್ವದ ಆಧುನಿಕ ಭಾರತೀಯ ಸಾಹಿತ್ಯವೆಂಬ ಹೊಸ ಯೋಜನೆಯ ' 


ಪ್ರಧಾನ ಸಂಪಾ 4, ಇವರು ಸಂಮಾರು ಹತ್ತು ವರ್ಷಗಳ ಅವಧಿಯಲ್ಲಿ 
(1976- 86) ಕಲೆಹಾಕಿದ ಮಾಹಿತಿಗಳನ್ನು ಆಧರಿಸಿದ ವಿಶ್ಲೆ ಷಣೆಈಗ ಗಂಥದಲ್ಲಿದೆ. 


ಗ್ರಂಥದ “ಬೆನ್ನುಡಿ'ಯ(್ಲ ಲ್ಲಿ ಹೀಗೆ ಬರೆಯಲಾಗಿದೆ: “ದ್ರಾವಿಡ ಕುಟುಂಬದ 
ನಾಲ್ಕು ಪ್ರಮುಖ ಭಾಷೆ ಗಳನ್ನು, ಅಂದರೆ ತಮಿಳು, ವಂಲೆಯಾಳ, ಕನ್ನ ಡ ವಂತ್ತು 


ತೆಲಂಗ್ಳು, ಇವು ಸ ಳನಾಮಗಳ ಧ್ವನಿವೈ ಜ್ಞಾ ನಕ ಹಾಗೂ ರೂಪವೈಜ್ಞಾ ನಿಕ 
ಒಬ 


ಲಕ್ಷಣಗಳ ಮೇಲೆ ಲಕ್ಷ ವನ್ನು ಕೀಂದ್ರೀಕರಿಸುವ ಮೂಕ, ಹತ್ತಿರತರಲಂ ಈ 
ಗ್ರ-ಥ ಉದ್ದೆ ಶಶಿಸಿನೆ. ಈ ನಾಲ್ಕು ಭಾಷೆಗಳ ಸ ಸ ಳನಾಮಗಳ ಳಲ್ಲಿ ಪ್ರತಿಬಿಂಬಿತವಾದ 


ಲಸ ಸಮಾನ ಹಾಗೂ ವಿಭಿನ್ನ ವ್ಯೂ ಕರಣಾತ್ಮ ಕ, ಚಾರಿತ್ರಿಕ ವುತು ಸಾಂಸ್ಕೃ 


ತಿಕ ಅಂಶಗಳ ಲಕ್ಷಣಗಳನ ನ್ನ್ನ ಕೊಳ್‌ ಅವಕಾಶವನ್ನು ನಾವಿಲ್ಲಿ ಪಡೆಯುತ್ತೇವೆ. 


"ಈ ಅಕರ್ಷಕ ಅಧ್ಯಯನ ಕ್ಷೇತ್ರದಲ್ಲಿ ಈ ಗ್ರಂಥವನ್ನು ಓದುಗನಿಗೆ ಸ್ಥಳ 
ನಾಮಗಳ ಮೂಲ ಅಂಶಗಳಲ್ಲಿ ಅಡಕವಾಗಿರುವ ಸಂಬಂಧಗಳ ಒಳನೋಟಗಳನ್ನು 
ಪಡೆಯಲು ಸಹಾಯಕವಾಗುವ ಒಂದು ಆರಂಭಸೂಚಕ ಎಂಬಂದಾಗಿ ಪರಿಗಣಿಸ 

ಹುದಂ. ಸ್ಮಳನಾವಂಗಳ ಎರಡಂ ಪ್ರಮಂಖ ಅಂಗಗಳಾಗಿರ:ವ ನಿರ್ದಿಷ್ಟಗಳಂ 
ಮತ್ತು ವಾರ್ಗಿಕಗಳೆರಡನ್ನೂ ಈ ಗ್ರಂಥ ಚರ್ಚಿ ಸುತ್ತದಾದರೂ, ಪ್ರಾ ಯೋಗಿಕ 
ವಾಗಿ ಬದ್ಧ ಗುಂಪ ಪಾಗಿರುವ ವಾರ್ಗಿಕಗಳ ಕ್ಷೇತ್ರವೇ ಇದರ ಲಕ್ಷ್ಯದ ಕೇಂದ್ರವಾಗಿದೆ”. 


Nu 


ಈ ಮಾತುಗಳಲ್ಲಿ ಉತ್ಪ್ರೇಕ್ಷೆ ಏನೂ ಇಲ್ಲ. ಈ ಗ್ರಂಥದ ಆಧ್ಯಯನ ಸ್ಥಳ 
ನಾಮ ವಾರ್ಗಿಕಗಳ ಆಧಾರದಲ್ಲಿ ಸಾಗಿದೆ. ನಿರ್ದಿಷ್ಟಗಳ ಅಧ್ಯಯನದಲ್ಲಿ ಕೆಲವು 
ತೊಡಕುಗಳವೆ. ಅಂದರೆ, ಆವು ಪ್ರಾದೇಶಿಕವಾಗಿ ಹಾಗೂ ಭಾಷೆ ಭಾಷೆಗಳ ನಡುವೆ 
ಭಿನ್ನವಾಗಿದ್ದು, ಪರಸ್ಪರ ಹೋಲದಿರಬಹಂದು. ಅವುಗಳನ್ನು ಒಂದು ಗುಂಪಿಗೆ 
ಒಳಪಡಿಸುವುದು ಕಷ್ಟ ಜೀತು ಎರಡನೆಯದಾಗಿ, ಇದೀಗ ವಾರ್ಗಿಕಗಳ ಸ್ಟಾ ನ 
ದಲ್ಲಿ ನಿಂತಿರುವ ಇ ಘಟಕಗಳು ಸ ತಂತ್ರ ಸ್ಥಳನುವ ಗಳಾಗಿ ಕೂಡ (ಅಂದರೆ ಏಕಪದದ 
ಸ್ಥಳನಾಮಗಳಾಗಿ) ಇದ್ದು ದು ಇದ್ದಿ ರುವು ದಂ, ಆವುಗಳ ಪ್ರಾಚೀನತೆಯ ದ್ಯೋತಕ 
ವಾಗಿದೆ... ಈ ಕಾರಣಕಾ ಗಿ ಸ್ಥಳನಾಮಗಳನ್ನು ವಾರ್ಗಿಕವಾರು' ವಿಭಜಿಸಿ ಶಿ 6 


ಹಿಸಿ ವ್ಯತ್ಪತ್ತಿ ನೀಡುವುದು ಸೂಕ್ತ. 


ಆದರೆ, ಅಧ್ಯಯನದ ನೆಲೆ ವಾರ್ಗಿ ಕವಷ್ಟೇ ಆಗಿಬಿಟ್ಟರೆ, ನಿರ್ದಿಷ್ಟಗಳನ್ನು 
ಒಳಗೊಂಡು ನಡೆಯುವ ಅಧ್ಯಯನದಷ್ಟು ವ್ಯಾಪಕವೂ ಫಲಪ್ರದವೂ ಆಗಲಾರದು 
ಏಕೆಂದರೆ, ವಾರ್ಗಿಕವಾಗಿ ಕಾಣಿಸಿಕೊಳ್ಳು ವ ಕಲನ ಸ ಸ್ಸ ಳನಾಮ ಘಟಕಗಳು ನಿರ್ದಿ 
ಷ್ಟದ ಜಾಗದಲ್ಲಷ್ಟೇ ಗೋಚ ರವಾಗಬಹುದ ; ಅವು *ಸಾ ಸರಸರ ಆರ್ಥವನ್ನು 


ಓಒಳಗೆ.ಇ7ಂಡಿರಲೂಬಹುದು. ಆದ ರಿಂದ, ನಿರ್ದಿಷ, ಆಕ ತಿಮಗಳನ ೨ ತೆ ಬಿಡದ 
ಎ ಲ ತಿ ಇ ಲ 


ಕೆ 
7 


ದಕ್ಷಿಣ ಭಾರತದ ಸ್ಥಳನಾಮಗಳು. ಒಂದು ಸಮೀಕ್ಷೆ 87 


ನೀತಿಯಲ್ಲಿ ಎಲ್ಲ ಘಟಕಗಳನ್ನೂ ಪರಿಶೀಲಿಸಿ ಮಾಡುವ ಅಧ್ಯಯನ ಪ್ರಾದೇಶಿಕ 
ಸ್ವ ಳನಾಮ ಸಂಶೋಧನೆಯ ಸಂದರ್ಭದಲ್ಲಿ-ತಾಲ್ಲೂಕು ಮತ್ತು ಬಿಲ್ಲು ಮಟ್ಟದಲ್ಲಿ- 
| ಔಜು ಉಪಾದೇಯ. ರಾಜ್ಯಮಟ್ಟದ ಮತ್ತು ದ್ರಾವಿಡಭಾಷಾ ಸ ನಾಮಗಳ 
ಅಧ್ಯ ಯನದಲ್ಲಿ ವಾರ್ಗಿಕಗಳನ್ನು ಮಾತ್ರ ಮುಖ್ಯ ವಾಗಿ ಪರಿಶೀಲಿಸ ವುದು ಕಾರ್ಯ 
ಸಾಧ್ಯ ವೆನಿಸಿದರೂ ಸಹ, ಬೂ 8ನೆಯ ಸಂದರ್ಭದಲ್ಲಿ ಪ ಶ್ರಮಾಣಭಣತತೆ ಮತು) 


ಹ್ಯಾ 


ಡ್‌ ಮಗ್ರ ತೆಯ ಗಂಣಗಳನ್ನು ದಕ್ಕಿ ಸಿಕೊಳ್ಳ ಬೇಕಾದರೆ ನಿರ್ದಿಷ್ಟಗಳ ಜತೆ ಜತೆಗೇ 


ಮತ್ತು ನಿರ್ದಿಷ್ಟಗಳ ಬೆಳಕಿನಲ್ಲಿ ಮಾರ್ಗಗಳನ್ನು - ಆಂದರೆ ಸ್ಥಳನಾಮ ಸಮಸ್ತ 
ಪ ದವನು ಅಧ್ಯ ಯನಮಾಡುವುದು ಹೆಚ್ಚು ಸ್ಹ ಸೂಕ್ತ, 


ಇಲ್ಲಿ ಇನ್ನೊ ೦ದಂಶದ ಬಗ್ಗೆ ಪ್ರಸ್ತಾಪಿಸುವುದಂ ಅಗತ ಹಎನಿಸುತ್ತ ದ್ರ 
ಅದೇನೆಂದರೆ, ಸ್ಥಳನಾಮಗಳನ್ನು ನ "ಯಾವ ನಿರ್ದಿಷ್ಟ ಅಧ್ಯ ಯನ "ವಿಧಾನವನ್ನು 
‘(methodolgy) ಅನುಸ ರಿಸಿ ವಿಶ್ಲೇಷಿಸಬೇಕು ಎಂಬುದು. in ತಿಳಿದ ಮ ಮಟ್ಟಿಗೆ, 
ಸ್ಪ ಳನಾಮಗಳ ಅರ್ಥಸಾದ್ಯ ತೆ ನಮಗೆ ಹೆಚ್ಚು ಸಮರ್ಪಕವಾಗಿ ಪರಿಪೂರ್ಣವಾಗಿ 
ಮನವರಿಕೆ: `ರಾಗಬೇಕೆಂದಿದ್ದ ಬಹುಶಾಸ್ತ್ರೀಯ ವಿಧಾನವನ್ನು (multi- 
disciplinary approach) ಅನುಸರಿಸಬೇಕು. ಏಕೆಂದರೆ, ಕೇವಲ ಭಾಷಾ 
ವೈಜ್ಞಾನಿಕ ವಿಧಾನದ ಅಧ್ಯಯನದ ದೋಷ ಏನೆಂಬುದಕ್ಕೆ ನವ್ಮ ಲ್ಲಿ ಹಲವಾರು 
ವಿದ್ವಾಂಸರ ಸ್ಸ ಳನಾಮಾದ್ಯಯನದ ಲೇಖನಗಳೇ ಸಾಕ್ಷಿಯಾಗಿವೆ. ಸ್ಥಳನಾಮ ುಗಳಂ 
ಮೂಲತ: ಭಾಷಿಕ 'ಘಟಕಗಳೇ ಆಗಿದ್ದರೂ, ಭಾಷಾವೈಜ್ಞಾನಿಕ” ನಿಯವ 
ಪರಿಜ್ಞಾನ, ಅವು ರೂಪ್ಪಗೆೊಳು ವ, ಮಾರ್ಪಾಡಾಗುವ ಸ 
ತಿಳಿಯಲಿಕ್ಕೆ ಗುವ ವಿನಾ ಅವುಗಳ ಯಥಾರ್ಥತೆಯನ್ನು ತನ್ನಿಂತಾನೇ 
ನಿಷ್ಕೃಷ ಪ್ಪ ಮನ ನಿಖ ಕಂಡುಕೊಳ್ಳ ಲಾರದಂ ಎಂಬುದು ಕೇವಲ ಗುವವಾನಿ 
ಯಷ್ಟೇ ಅಲ್ಲ. ಸ್ಥಳ ಹತ ಪ್ರಾ ದೇಶಿಕ ಭಾಷಾವ್ಮತ್ಕಾಸ, ಸಾಂಸ್ಕೃತಿಕ-ಸಾಮಾಜಿಕ 
ಮಾನವಶಾಸ್ತ್ರದ ಹಿನ್ನೆ ಲೆ, ಭೂವಿವರ, ಶಾಸನಗಳು, ಜಾನಪದ Pk 
ಸಂಯೋಜಿತ ಅಧ್ಯಯನದ ಮೂಲಕ ಅರ್ಥವಿವರಣೆ ತರ್ಕಬದ್ದ ವು ಇ ಸಮರ್ಪಕವೂ 
ಆಗಬಲ್ಲುದು. ನಿಘಂಟು ನೋಡಿ ಶಬ್ದರೂಪವನ್ನೂ ಬಿಡಿಸ ಅರ್ಥ ಸವ 
ಕ್ರಮ ದೂರಾನ್ವಯದ, ಅರ್ಥ ಹೀನ ಉಪಕ್ರಮವಾಗುವುದು ಎಂಬುದ A ನಮ್ಮ 
ಬಹುತೇಕ ಸ್ಥಳನಾಮಾಧ್ಯಯನದ ಪ್ರಯತ್ನಗಳು ನಿದರ್ಶನವೊದಗಿಸುತ್ತವೆ 
ಸಮೀಕ್ಷೆಗೆ ಒಳಪಟ್ಟಿರುವ ಈ ಗ್ರಂಥವೂ ಈ ಮಾತಿಗೆ ಪೂರ್ತಿ ಹೊರತಾಗಿಲ್ಲ. 


ಗ್ರಂಥದಲ್ಲಿ ಎರಡು ಭಾಗಗಳಿದ್ದು ಮೊದಲ ಭಾಗದಲ್ಲಿ ಪೀಠಿಕೆ, ಭಾರತ 
ದಲ್ಲಿ ಸ್ಥಳನಾಮಗಳ ಅಧ್ಯಯನದ ಸಮೀಕ್ಷೆ, ತೌಲನಿಕ ಅಧ್ಯಯನದ ವ್ಯಾಪ್ತಿ, 
ವಾರ್ಗಿಕ-ನಿರ್ದಿಷ್ಟಗಳು ಚೆಲುವ ಬೆಳಕು, ಸಾಮಾನ್ಯ ಚಲನೆಗಳು ಹೀಗೆ ಐದು 


88 | “ ಸಾಧನೆ 


ಅಧ್ಯಾಯಗಳಿವೆ... ಎರಡನೆ ಭಾಗದಲ್ಲಿ ಕೃತಿಕಾರನ ಪಾಂಡಿತ್ಯ, ಅಧ್ಯಯನದ? 
ಹರವು, ಶೋಧನೆಯ ಸತ್ವ ಹೆಚ್ಚು ಮನದಟ್ಟಾಗುತ್ತವೆ. 


ಗೃಂಥದ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚು ಅವಕಾಶವನ್ನು ವಾರ್ಗಿಕಗಳ 
ಸಂತಂಲನೆ ಮತ್ತು ವಿವರಣೆಗಳಿಗೆ ನೀಡಿರುವುದು ಸರಿಯಾಗಿದೆ ಒಟ್ಟು 236 
ವಾರ್ಗಿಕಗಳನ್ನು ವಿಭಜಿಸಿ, ನಾಲ್ಕು ಭಾಷೆಗಳ ನಡುವಣ ಸಂಬಂಧ-ವ್ಯತ್ಯಾಸವನ್ನು 
ಗುರಂತಿಸಿರಂವುದಲ್ಲದೆ, ವಾರ್ಗಿಕಗಳ ಹಂಚಿಕೆಯ (6150074581, ಪ್ರಮಾಣವನ್ನು ' 
ಲೆಕ್ಕಾಚಾರ ಮಾಡಿರಂವುದರಿಂದ ಮೊದಲ ಭಾಗದ ವಶ್ಲೆ "ಷಣೆಗೆ ನಿಖರತೆ, ತೂಕ 
ಪ್ರಾಪ್ತವಾಗಿದೆ. (ಪು. 4152) ನಿರ್ದಿಷ್ಟಗಳನ್ನು ಅವುಗಳ ಅರ್ಥಾನುಸಾರ ' 
ವಿಭಜಿಸಿ, ಭಾಷೆ-ಭಾಷೆಗಳೊಂದಿಸಿ ಹೋಲಿಸಲು ಅನುಕೂಲುವಾಗಂವಂತೆ ದೀರ್ಫ ' 
ವಾದ ಉದಾ. ಗಳ ಪಟ್ಟಿ ಕೊಟ್ಟಿದೆ (ಪು. 54-62) ವಾರ್ಗಿಕಗಳ ಉಚ್ಚಾರ | 
ಕ್ರಮ (ಲಿಪ್ಯಂತರ)ವನ್ನು ಗುರುತಿಸಿರುವುದು ಉಪಯುಕ್ತವಾಗಿದೆ. ವಾರ್ಗಿಕ 
ಗಳನ್ನು ಪ್ರಾಕೃತಿಕ ಲಕ್ಷಣಗಳು, ಸಾಪೇಕ್ಷ ಕಲ್ಪನೆಗಳು, ವಸತಿ-ಬೀದಿ ಹೆಸರುಗಳಂ 
ಇತ್ಯಾದಿ, ಮತ್ತು ಇತರ-ಹೀಗೆ ಐದು ಗುಂಪುಗಳನ್ನಾಗಿ ವಿಭಜಿಸಲಾಗಿದೆ. . ಸೂ ಕ್ಮ 
ವಾಗಿ ನೋಡಿದರೆ, ಇವುಗಳಲ್ಲಿ ಇನ್ನೂ ಹೆಚ್ಚಿನ ಗುಂಪುಗಳನ್ನು ಕಲ್ಪಿಸಿ ವಿಶ್ಲೇಷಿಸಲು 
ಸಾಧ್ಯ. | 

ಸಂಶೋಧಕರಿಗೆ ಮತ್ತು ಸಾಮಾನ್ಯರಿಗೆ ಕೂಡಾ ಎರಡನೇ ಭಾಗ ಹೆಚ್ಚು 
ಉಪಯುಕ್ತವಾದುದರಿಂದ, ಅಲ್ಲಿನ ಅರ್ಥವಿವರಣೆಯ ಸಮರ್ಪಕತೆಯನ್ನು 
ಪರಿಶೀಲಿಸಲು ಹೊರಡೋಣ. ಇಲ್ಲಿ ನನ್ನ ಅಧ್ಯಯನದ ಕ್ಷೇತ್ರ ಕರಾವಳಿ 
ಪ್ರದೇಶದ ಕನ್ನಡ-ತುಳು ಸ್ಪಳನಾಮಗಳಾಗಿರುವುದರಿಂದ, ಈ ಪ್ರದೇಶದ ಹೆಸರು 
ಗಳ ನಿಷ್ಪತ್ತಿಯ ಔಚಿತ್ಯವನ್ನು ಇದೇ ರೀತಿ ವಿಮರ್ಶಿಸಿದರೆ ಗ್ರಂಥದ ಒಟ್ಟಾರೆ 
ಸ್ಕಾ ನ ಏನು ಎಂಬ ಅಂಶ ಖಚಿತವಾದೀತು. 


1. “ಅಕಂ' ಎಂಬ ವಾರ್ಗಿಕದಡಿ "ಕರ್ನಾಟಕ' ಎಂಬ ಉದಾ. ಇದ್ಲೂ, 
ಅದನ್ನು "ಕರ್ನಾಟ + ಅಕಂ- ಕಪ್ಪನಾಡಿನೊಳಗೆ' (ಪು. 69) ಎಂದು ವರ್ಣಿಸ 
ಲಾಗಿದೆ. ಇಲ್ಲಿ ಹೆಸರು ಮೂಲತಃ ಕನ್ನಡದ್ದಾಗಿದ್ದು (ಕರು. ನಾಡು?) "ಕ” 
ತೀಕರಿಸುವ ಸಂದರ್ಭದಲ್ಲಿ ಸೇರಿಕೊಂಡಿದಾ ಗಿದೆ. ಹೀಗಾಗಿ, 
ರ್ಥೇ ಕನ್‌' ಪ್ರತ್ಯಯ ದ್ರಾವಿಡದ "ಆಕಂ'ಗೆ ಸಂವಾದಿ ಎಂದು 

ಸಂಸ್ಥತ ಸ್ವೀಕರಿಸಿದ ಪ್ರಾಕೃತ, ಕನ್ನಡ ಶಬ ಗಳ ಕೊನೆಯಲ್ಲಿ 


[ ನ 
ಟಕಗಳಲ್ಲಿ ಪೂತ್ರಗಳ ದೇಸೀ ಹೆಸರನ್ನು ಸಂಸ್ಕೃತೀಕರಣವರಾಡುವ ಸಂದರ್ಭದ 
' ಪ್ರತ್ಯಯ ಹೆಚ್ಚಾಗಿ ಬಳಕೆಯಾಮದನ್ನು ಸ್ಮರಿಸಿಕೊಂಡರೆ ಇದು ಸ್ಪಷ 


ಒಬ 
ಗುತ್ಮದೆ. 


ಯಾ ಸಂ 


ಲಿ 
2 
© 
ತ) 
(9) 
(೧9 
(@ 


೭1. ಆಂ 
ಆ) ಹ 
2( ®, 


at 
7 


₹] 
© 


ದಕ್ಷಿಣ ಭಾರತದ ಸ್ಥಳನಾಮಗಳು- ಒಂದು ಸಮೀಕ್ಷೆ 89 


2. "ಅಗಳು'ಗೆ ಕೊಟ್ಟ (ಪು. 69) ಉದಾ.ಗಳಲ್ಲಿ "ಕಂದಗಾಲ' ("ಕಂದಕ + 
ಅಗಳ” ಬೇಗಮಂಗಲ ("ಬೇಗಮನ - ಬೇಗಮ್ಮಳ'), ಚಿಕ್ಕ ಸೆಟ್ಟಿ ಗಾಳ ಇವು 
ಮೂಲತಃ "ಮಂಗಲ' ವಾರ್ಗಿಕದ ರೂಪಾಂತರಗಳು ಎಂಬುದನ್ನ ಸಂಶೋಧಕರು 
ಗಂರುತಿಸಿದ್ದಾ ರೆ (ಚಿದಾನಂದವರೂರ್ತಿ, 1976). "ಅಗಳು? ವಾರ್ಗಿಕ ಕೃತಕ 
ಭೌಗೋಳಿಕ” ಲಕ್ಷಣವಾಗಿದ್ದರೆ, “ಮಂಗಲ' ಜಲಸಂಬಂಧವಾಚಕ (ರಘುಪತಿ 
ಕೆಮ್ತೂರು, 1979) ವಾಗಿದೆ. ಇಂಥ ಪ್ರಮಾದಗಳು ಕೃತಿಯುದ್ದಕ್ಕೂ ಕಾಣಿಸಿ 
ಕೊಳ ಗಲು ಕಾರಣ, ಲೇಖಕರಂ ಕನ್ನಡ ಸ್ಥಳನಾಮಗಳಿಗೆ ಸಂಬಂಧಿಸಿ ಪ್ರಕಟವಾದ 
ಪ್ರಮಂಖ ಲೇಖನಗಳನ್ನು - ಅವುಗಳಲ್ಲೂ ಹೆಚ್ಚು ಶಾಸ್ತ್ರೀಯವೂ ಆಧುನಿಕವೂ 
ಆದ ಪರಿಶೀಲನೆಗಳುಳ್ಳ ವು ಗಮನಿಸಿಲ್ಲ ಎಂಬಂದು. ಗ್ರಂಥದ ಕೊನೆಯಲ್ಲಿ ಕೊಟ್ಟ 
ಂಥಖಯಣ'ದ ಪಟ್ಟಿಯಲ್ಲಿ ಪ್ರಮಂಖ ಸ್ಹಳನಾವಂಗ್ರಂಥ ಮತ್ತು ಲೇಖನಗಳ 
ರೇ ಇಲ್ಲ. 


ದ್ದು 


3. “ಅಂಗಿ” ಎಂಬ ವಾರ್ಗಿಕಕ್ಕೆ ಕನ್ನಡದ ಉದಾ .ಗಳನ್ನು ನೀಡುತ್ತಾ 
ಬೆಳ್ಳಂಗಿ ("ಬೆಳ್ಳೆ - ಬಿಳ್ಳಿ? ಪು. 73), "ಹವಂಗಿ (" ಹವ - ಹವೆ, ಒಂದು ಬಲಿ” 
ಪು. 13) ಎಂದು ವಿವರಿಸಿದೆ. ನಿಘಂಟನ್ನು ಮಾತ್ರ ಆಧರಿಸಿ ನೀಡಿದ ವಿವರಣೆ 
ಇದೆಂದು ಬೇರೆ ಹೇಳಬೇಕೇ ? ಸ್ಥಳನಾಮಗಳ ವಾರ್ಗಿಕವಾಗಿ ಕಾಣಿಸುವ ಅಂಗಿ, 
ಇಂಗೆ, -ಗ, -ಇಗಿ...ಮಂಂತಾದವು “ಗ್ರಾಮ'ದ ರೂಪಾಂತರವಾಗಿರುವ ಸಂಭವ. 
ಅಧಿಕ 


4. *ಅಂಕಾಟಿ' (ಅಂಗಡಿ)ಯ ಅಡಿಯಾಲ್ಲಿ, *ಬೆಳ್ತಂಗಡಿ'ಗೆ ("ಬೆಳ್‌ - ಬಳಿ', 
ಪು. ಟಾ ತ ಎಂದೂ, *ಪದಂಗಡಿ'ಗೆ ("ಪದ ಎ ಸರಿಯಾದ, ಒಳ್ಳೆ ಯಂ ಸಿ ತಿ, ಆಹಾರ, 
ಮೆಟ್ಟಿಲು, ಪು. 75 ) ಎಂದೂ ಅರ್ಥಯಿ ಸಲಾಗಿದೆ. ಸ್ಟ ಳನಾಮ ನಿಷ್ಟ ತ್ತ್ರಿಯಲ್ಲಿ 
ವಾಗೀಶ ನ ಶ್ರತೆ ಕಿಸಿ ವರ್ಗೀಕರಿಸಿ, ಅದರ ವಿವರಣೆ ನೀಡುವುದಷ್ಟೆ € ಸ ಸ ಳನಾಮ 
ವಿಜ್ಞಾನಿಯ ಸೈೈಸವಲ್ಲ; ನಿರ್ದಿಷ್ಟದೊಂದಿಗೆ ವಾರ್ಗಿಕದ ಸಂಬಂಧೆ, ಅಿವೆರಡೂ 
ಕೂಡಿ ಧ್ವನಿಸುವ ಅರ್ಥವನ್ನು ಆತ ಗ್ರಹಿಸಬೇಕಾಗುತ್ತದೆ. ವಾರ್ಗಿಕದ ನಿಪ್ಪತ್ತಿ 
ಎಷ್ಟೇ e ಸಮರ್ಪಕವಾಗಿದ್ದ ರೂ, ನಿರ್ದಿಷ್ಟದ ಅಪಗ್ರ ಹಿಕೆಯೊಂದಿಗೆ ಸ್ಸ ಳನಾಮ ದ 
ಒಟ್ಟು ನಿಷ್ಪತ್ತಿ ್ರ ಆಯಥಾರ್ಥವಾಗುತ್ತ ದೆ: ದೂರಾನ್ವ ಯವಾಗುತ್ತದೆ. ಮೇಲಿನ 
ಉದಾ. ಗಳಲ್ಲಿ ಳ್‌ ಜಲಾರ್ಥಕವಾಗಿದ್ದು, "ಪರೌಂಗಡಿ'ಯ ನಿರ್ದಿಷ್ಟ “ಪಡು” 


x ಎ ಗಿತಗಗ್‌ ea NAT ಫು ಯ 
ದಿಕ್ಕಿಗೆ ಸಂಬಂಧಿಸಿದ್ದಾಗಿದೆ. (ಲಿಪ್ಯಂತರದಲ್ಲಾದ ದೋಷವೂ ಈ ನಿತಿ 


೦ಎ ಇವಿ 
ದೋಷಕ್ಕೆ ಕಾರಣವಾಗಿರಬಹುದು). 
5, "ಅಟಿ'ಯ ಕೆಳಗೆ ನೀಡಿದ *ಕಂಕನಾಡಿ' ಎಂಬ ಉದಾ. (ಪ್ರ. 77) 
"ಕಂಕಣ'ಕ್ಕಿಂತ "ಕನಕ" ಎಂಬ ವ್ಯ್ಮಕ್ತಿನಾಮದ ಸಂಬಂಧದಿಂದ ಬಂದಿರುವ ಸುಧ ತೆ 


ಲಿ 


90 ಸಾಧನೆ 


| ಹೆಚ್ಚಾಗಿದೆ. ಹಾಗಾದಾಗ ಅದರ ನಿಷ್ಪತ್ತಿ "ಕಂಕನ4 ಆಡಿ? ಆಗುವುದಿಲ್ಲ; 
"ಕಂಕನ 4 ಹಾಡಿ>- ಕಂಕನಾಡಿ” ಆಗುತ್ತದೆ. ಸ 

6. “ಅಡ್ಕ” “ಒಂದು ಜಾತಿಯಂ ಬಳ್ಳಿ'ಯಾಗಿರುವುದಕ್ಕಿಂತ' (ಪು. 77) 
ನಿರ್ದಿಷ್ಟ ಭೂವಾಚಕ (ಎತ್ತರದ ಮೈ ದಾನ, ಮರವಂಟ್ಟು ಪೊದರುಗಳು ಚದುರಿದಂತೆ 
ಇರುವ, ಅಷ್ಟಾಗಿ ಜನವ ಸತಿಯಿಲ್ಲದ ಸಳ; 0೯. ಅಡೆ, ರಘುಪತಿ ಕೆಮ್ಮೂರು, 


ಛು 
1979) ವಾಗಿರುವುದಕ್ಕೆ “ಹತ್ಯಡ್ಕ, ಪಳ್ಳತ್ತಡ್ಕ, | ಉಡ ಪಾಲಡ್ಕ ಗಳೂ 
ನಿದರ್ಶನವೊದಗಿಸುತ್ತ ವೆ "ಪಾಲಡ್ಕದ ನಿಷ್ಪತ್ತಿ “ಪಾಲ್‌ - ಹಾಲು” (ಪು. 18) 


ಎಂದಾಗಿರದೆ 1031 ಅಡ್ಕ' (ಪಾರೆ ಹಾಲೆ: ಒಂದು ಜಾತಿಯ ಮರ) ಎಂದಿರ 
ಬೇಕು. 

ಚ್ಟ "ಅಣ > ಘಟಕದಡಿ “ಅಣೆಕಟ್ಟು? (ಪು. 18) ಎಂದರ್ಥ ನೀಡಿದರೂ, 
"ಅಣೆ ಗುಡ್ಡ ದ ದ. ಎತ್ತರದ ಗುಡ್ಡ' ಎಂಬರ್ಥ ಕನ ಡ- ತುಳುಗಳಲ್ಲೂ (ಲ. 

. ಏನೆ, ಏನ. ) ಪ ಪ್ರಚಲಿತವಾಗಿರುವುದನ್ನೂ ಗುರಂತಿಸಿಲ್ಲ. 

8. *ಅದ್ರಿ'ಗೆ "ಹಳ್ಳಿ, ಬೆಟ್ಟ, ಗುಡ್ಡ' ಮುಂತಾಗಿ ವಿವರಣೆ ಕೊಟ್ಟಿದು 
(ಪು. 79), “ಕೊಡಜಾದ್ರಿ”' ಎಂಬ ಹೆಸರನ್ನು “ಕೊಡಜ ಕೊಡದಲ್ಲಿ ಹುಟ್ಟಿದವ, 
ಅಗಸ್ತ್ಯನಿಗೆ ಅನ್ವಯಿಸಲಾಗಿದೆ. ಆದರೆ “ಕೊಡಚಾದ್ರಿ” ಎಂಬ ಹೆಸರು "ಕೊಡಸಿಗೆ` 
(ಸಂ.ಕುಟಜ) ಎಂಬ ಮೂಲಿಕೆಯಿಂದ ಬಂದಿರುವುದು ಹೆಚ್ಚು ಸಂಭಾವ್ಯ. ಇಲ್ಲೇ 


ಕೊಟ್ಟಿರುವ “ಉದ್ರಿ, ನಂದ್ರಿ, ಕದ್ರಿ'ಗಳನ್ನು ಬೇರೆ ರೀತಿ ನಿಷ್ಟನ್ನೆಗೊಳಿಸುವದಂ 


ಹೆಚು ಸ ಇನ್ನ. 
ಜ 


9. “ಅಂಪಲಂ'ದ ವಿವರಣೆ ಸರಿಯಾಗಿದ್ದರೂ, "“ಅಮ್ಮೆಂಬಳ'ದ (ಅಮ್ಮೆ - 
ಮುಖಂಡ, ತಂದೆ ಎಆಣ್ಮ ಮುಖಂಡ ಭೂ ಬಲಿಷ್ಠ ವ್ಯ ಕ್ತಿ) ಹಾಗೂ 
'ಕರಂಬಳ'ದ (ಉಕ ಕಾರ್‌ - ಕಪ್ಪು, ಕಲ್ಲು) ನಿಷ್ಟತ್ತಿ ವೈಜ್ಞಾ ನಿಕವಾಗಿಲು. ಇವು 


ಕ್ರಮವಾಗಿ "ಅಮ್ಮೆ 4 ಪಳ್ಳೆ' (ಗುಡ್ಡದ ಮೇಲಣ ಹಳ್ಳ) ಮತ್ತು "ಕಾರ್‌ 4 ಪಳ್ಳ' 
(ಗುಡ್ಡದ ಬಳಿಯ 'ಹಳ್ಳ' ) We; ನಿಷ್ಪನ್ನ ಗೊಳ್ಳಬೇಕಾದುವು. 


10. *ಅರ- ಬಂಡೆ' ಎಂಬ ವಾರ್ಗಿಕಕ್ಕೆ ನೀಡಿದ ಉದಾ.ಗಳಲ್ಲಿ “ಬೆಳ್ಳೆ ೦ಬಾರೆ? 
("ಬೆಳ್ಳ ಬು ಬಿಳಿ, ನೀರು”, ಎಲ್ಲಾರೆ (" ಎಲ್ಲೆ - -ಗಡಿ'), ಬೆಲ್ಲಾರೆ (ಬೆಲ ನೀರು, 
ಬಿಳಿ)ಗಳ ನಿಷ್ಟತ್ತಿ (ಪು. 83) ಕ್ರಮವಾಗಿ "ಬೆಲ್ಸಂ 4 ಪಾರೆ”, "ಎಲ್ಯ (ಸಣ್ಣ) + ಆರ್‌ 
ಮತ್ತು "ಬೆಳ್‌ 4 ಆರ್‌? (ದ್ವಿರುಕ್ತಿ) ಎಂದಿರಬೇಕು. 

11, .. "ಅಳಿಕೆ, ಆಳಿಕೆ'ಯಂಡಿ "ಬಂದಳಿಕೆ' ಎಂಬ ಹೆಸರನ್ನು “ಬಂದ 4 ಅಳಿಕೆ? 
(that 11178 came, ಪು. 85) ಎಂದು ವಿವರಿಸಿರುವುದು ವಿಚಿತ್ರವಾಗಿದೆ. : ಅದಂ 
"ಬಂಡೆ + ಅಳಿಕೆ’ ಎಂದಿದ್ದ ಡದ ಆದಂತಿದೆ. 


ಚ್‌” ak ಡಿ ಜಟಕ ಎ || 


ದಕ್ಷಿಣ ಭಾರತದ ಸ್ಥಳನಾಮಗಳು-ಒಂದು ಸಮೀಕ್ಷೆ 91 


12. “ಅಲ'ಕ್ಕೆ "ಕಬ್ಬಿನ ಆಲೆಮನೆ' (ಪು. 89) ಎಂದಷ್ಟೇ ಅಲ್ಲದೆ ಜಲಾರ್ಥ 


ಸ ಏರುವುದನ್ನು, ವಿರಲವಾಗಿಯಾದರೂ ಪೂಜಾ ಕ್ಷೇತ್ರ (ಆಲಯ; ಸಂ.) ಎಂದರ್ಥ 


s ವಿರುವುದನ ದ.ಕ.ದ ಹೆಸರುಗಳಲ್ಲಿ ಗುರುತಿಸಲಾಗಿದೆ. ಈ ನಿಟ್ಟಿ ನಲ್ಲಿ ನೋಡಿದಾಗ, 
 ಹೊಸಾಲ (ಹೊಸಾಳ -ಹೊಸ-. ಹಾಳ), ಕೊಡಿಯಾಲ ಹ ಕೋಡು 4 ಆಲ್‌) 
' ಎಂಬ ರೀತಿ ನಿಷ್ಟನ್ನ ಗೊಳಿಸ ಸುವುದು ಹೆಚ್ಚು ತರ್ಕಬದ್ಧ ವಾದಿಃತು. 


13. "ಇಟಂ-ಸ್ಮಳ' (ಇಡೆ/ಎಡೆ, ಪು. 92) ಎಂಬುದಕ್ಕೆ ಗುಲ್ಬರ್ಗ 


' ಬಿಟ್ಟರೆ ಬೇರೆ ಜಿಲ್ಲೆಗಳ ಉದಾ. ನೀಡಿಲ್ಲ. ತುಳುವಿನಲ್ಲಿ "ಎಡೆ ಮಾರ್ಗವಾಚಕ 
. ವಾಗಿರುವುದಕ್ಕೆ "ಇಡ್ಯ' ಶಾಸನೋಕ್ತ ರೂಪ: *"ಯೆಡೆಯ'), “ಇಡ್ಕಿದು” 


(ಎ ಇಡೆ+ಕಿದಂ) ಮುಂತಾದ ಹೆಸರುಗಳೇ ಸಾಕ್ಷಿ. 


14. “ಏರಿ” ಎಂಬ ಘಟಕಕ್ಕೆ ನೀಡಿದ ಅರ್ಥ ಸವಂಗ್ರವಾಗಿಲ್ಲ; ದ.ಕ.ದಿಂದ 
ಉದಾ.ಗಳೇ ಇಲ್ಲ (ಪು. 101). ದ.ಕದ ಕೊಡೇರಿ, ಉದೇರಿ, ಮೊಗೇರಿ 
ವಂ:೦ತಾದ ಹೆಸರುಗಳಲ್ಲಿ "ಏರಿ' : ಉನ್ನ ತಭೂವಾಚ ಚಕವಾಗಿದ್ದು, ಕೆಲವೊಮ್ಮೆ ದ್ವಿರುಕ್ತಿ 
ಯಾಗಿಯೂ ಕಾಣಿಸಿ ಕೊಂಡದ್ದಿ ದೆ. 


15. “ಕಟವು' ಘಟಕದ ಕೆಳಗೆ "ಕೊಕ್ಕಡ'ದನ್ನು "ಕೊಕ್ಕೆ + ಕಡೆ» ಕೊಕ್ಕಹಡ 
> ಕೊಕ್ಕ ಡ' ಎಂಬುದಾಗಿ ವ್ಯಾಖ್ಯಾ ನಿಸಿರುವುದು ಸರಿಯೆನಿಸುವುದಿಲ್ಲ. ಇದು 
“ಕೊಕ್‌ "೨ ಪರ್ವತಾಗ್ರ ) * ಅಡೆ” (ದ್ವಿರುಕ್ತಿ) ಎಂದಿರಬೇಕು. *ಕಾಕ್ಕಡ' ಮತ್ತು 
“ಪಾವಗದ'ಗಳ ನಿರುಕ್ತಿಯೂ ದೋಷಯುಕ್ತವಾಗಿದೆ (105). 


10. “ಕಂಡಿಗ'ಕ್ಕೆ "ಗದ್ದೆಯ ಭಾಗ'ದೊಂದಿಗೆ “ಕಿಟಕಿ” (ಕ.) ಎಂಬರ್ಥ 


ವನ್ನೂ ಕೊಟ್ಟಿದೆ (109); ಖಂಡಿತ ಎ ಖಂಡಿ- ಕಿಟಿಕಿ ಎಂದು ವಿವರಿಸಿದೆ. ಆದರೆ, 


ತುಳಂ... ಕನ್ನಡದಲ್ಲಿ ಸ್ವತಂತ್ರ ಸ್ಥಳಮಾನ ಗಳೇ ಆಗಿರುವ ಖಂಡಿಗ, ಕಂಡ್ಯೊ 
ಮಂಂತಾದ ಹೆಸರುಗಳು ಗದ್ದೆ ಯನ್ನೇ ಸ ಸೂಚಿಸುತ್ತವೆ. (ಕಿಟಕಿಯಂಥ ಗೃಹಭಾಗ 
ದಿಂದ ಹೆಸರು ಬರಲಾರದು). 


11. “ಕರೆ ದಡ ಎಂಬ ವಾರ್ಗಿಕಕ್ಕೆ ಕನ್ನ ಡದ ಉದಾ.ಯಾಗಿ 


 “ಬಡಗಾಯೆಕ್ಕರೆ' *ತೆಂಕಾಯೆಕ್ಕರೆ'ಗಳನ್ನು ಉಲ್ಲೇಖಿ *ತ್ರೆಂಕಾ'ಕ್ಕೆ "ತೆಂಗಿನಕ್ಕಾ' 
ಎಂದು ("ದ ದಕ್ಷಿಣ'ದ ಜತೆಗೆ) ಅರ್ಥ ನೀಡುವ (ಪು. ಇ ಅಗತ್ಯ ವಿರಲಿಲ್ಲ. ಇಲ್ಲಿ 
' ಅತ್ಮಂತರದಲ್ಲಿ ದೋಷವುಂಟಾಗಿ ಆಪಾರ್ಥಕ್ಕೆ ಎಡೆಮಾಡಿಕೊಟ್ಟಿ ಟದ. "ಬಡಗ 4 ಎಕ್‌ 


+ಕಾಲ್‌” "ತೆಂಕ ಎಕ್‌ +ಕಾರ್‌' ಎಂಬಂತೆ. ನಂಗಡಿಸಲೇಣಟ ಹೆಸರುಗಳಿವು. 
ಇವು ಸಮುದ್ರದ ದಡದಲ್ಲಿರುವ ಸ್ಥ ಳಗಳೂ ಅಲ್ಲ. 


92 ಸಾಧನೆ 


18... "ಕವಲ'ವನ್ನು ಕವಲ್‌, ಕಾವಲು (ಕ.) ಗಳೊಂದಿಗೆ ಸೇರಿಸಿರುವುದಕ್ಕೆ 


ಪ: 116) ಸಂದಿಗ ತೆ ಕಾರಣ. ಬಸ್ಮಿಕಟ್ಟೆ ಕವಲ್‌, ಚೌಳೂರ್‌ ಕವಲ ಇತ್ಯಾದಿಗಳ ' 
ವಿವರಣೆಯಲ್ಲಿ ಖಚಿತತೆ ಇಲ್ಲ (ಪು. 117-119). ಕಾವಲಿಗೆ ಕಾವಲಪಡೂರು, ' 
ಕಾವಲಕಟ್ಟೆ ಗಳಂಥ ಹೆಸರುಗಳೊಂದಿಗೆ ಕವಲ್‌. ಕಬೆ__ಕಬರ್‌ಗಳಿಗೆ ಕವಲ್‌ತೋಡು, ೨, 3 


hy ಕವತಾರ್‌ ಮುಂತಾದವು ದೊರಕುತ್ತವೆ 


19. *ಕುಂಜ'ದ ಕೆಳಗೆ ನೀಡಿದ "ಕರ್ಕುಂಜ' "ಕಾಕುಂಜ'ಗಳ ವಿಭಜನಾಕ್ರಮ ' 
ಸರಿಯಲ್ಲ (ಪು . 130). ಅದ “ಕಾರ್‌ + ಕುಂಜ' ಎಂದಿರಬೇಕು. | 


20. *ಕದುರು'ವಿಗೆ ನೀಡಿದ ಉದಾ. “ಬಲ್‌ಕುದ್ರು' (ಬಲ- ಶಕ್ತಿ) 
ತಪ್ಪು ಉಚ್ಚಾ ರದ ಫಲವಾಗಿದೆ (ಪು. 131). ಅದು ನಿಜವಾಗಿ "ಬಾಳೆಕುದ್ರು? 
2 ೫0ರಟೇಕು. (ಸಂಸ್ಕೃತದ "“ರಂಭಾದ್ವೀಪ' ಎಂಬ ಶಿಷ್ಟರೂಪ (ಗ್ರಾಂಥಿಕರೂಪ) 
ಕೂಡ ಅರ್ಥಕೆ 8 ಅನಂಸಾರವಾಗಿಯೇ ಹುಟ್ಟಿಕೊಂಡಂದು. 


21. *ಕುಂದ'ಕ್ಕೆ ಕನ್ನಡದಲ್ಲಿ "ಇಟ್ಟಿಗೆಯ ಕಂಬ' (131) ಎಂದಷ್ಟೇ 
ಅರ್ಥವಲ್ಲ; "ಗುಡ್ಡ ದಿಬ್ಬ' ಎಂದೂ ಆಗುತ್ತದೆ. “ನರಗುಂದ”, “ತಳಗುಂದ' 
(= ತಾಳಗುಂದ)ಗಳ ವ್ಯಾಖ್ಯ ಸರಿಯಲ್ಲ. 


JR ದ "ವಂಕಿ? 
ಕ್ರ ಕ್ಲಿ 
(ಜೇನುನೊಣ, ನೊಣ)ದಿಂ ಪ ನಿಷ್ಟನ್ನ ಗೊಳಿಸಿರುವುದು ಸಮರ್ಪಕವಾಗಿಲ್ಲ 
(ಪು. 135). “ಮಕ್ಕಿ” ಎಂಬುದು ಒಂದು ಕೃಷಿ ಕ್ಷೇತ್ರದ ಜಾತಿ. 


22. *ಕುಪ್ಪಂ' ಕೆಳೆಗೆ “ಮಕ್ಕಿ ಕೊಪ್ಪ” ಎಂಬ ಹೆಸರನ್ನು ಸಂಸ 


ಗ 23. "ಕುಳ್ಳ ೦, ಕೊಳಂ' ಎಂಬುದರ ಕೆಳಗೆ “ಬನ್ನಿಗೊಳ'ವನ್ನು ನಿಷ್ಟ ನ್ನ್ನ 
- ಮಾಡುವಲ್ಲಿ (ಪು 138) “ಬನ್ನಿ” ಒಂದು-ವೃಕ್ಷವೆಂದು ಗುರುತಿಸುತ್ತಿದ್ದರೆ ಉಚಿತ 
ವೆನಿಸುತ್ತಿತು ರ್ಯ 


24. “ಕೂಟಲ್‌, ಕೂಡು” ಎರಡು ಹೊಳೆ (ತೋಡು)ಗಳ ಸಂಗಮ 
ಸಾ ನವನ್ನು ಸೂಚಿಸುತ್ತಿರುವುದನ್ನು ಗಮನಿಸಿಲ್ಲ (ಪು. 140). ಕೂಡಲ್‌, 
ಕುಡಲ, ಕೂಡ್ಲಿ, ಕೂಡಿಗೆ, ಕೊಡ್ಲ. ಕೊಡ್ಲಿ. ಕೂಟೇಲ್‌, ಕೂಟ್ಲು ಮುಂತಾಗಿ 
ತರಗ ಈ ಹೆಸರ ಪ್ರಮುಖ ಸಂಗಮವಾಚಕವಾಗಿದೆ. 


೭5. "ಕೋಣ್‌, ಕೊಣಂ'ಗೆ ದ. ಕ.ದಿಂದ ಉದಾ. ನೀಡಿಲ್ಲ. ಕೋಣ, 
ಖಂಜದ ಕೋಣೆ (— ಣಿ) ಹಡವಿನ ಜಃ (__ಣಿ) ಮುಂತಾದ ಚಂದದ 
ಹೆಸರುಗಳು ದ.ಕ. ಜಿಲ್ಲೆಯಲ್ಲಿ 


ಹಾ 
5 
ಕೆ 


EEE EN ಯಡ ಕಟಟ ಟೀ 


ದಕ್ಷಿಣ ಭಾರತದ ಸ್ಸ ಳನಾಮಗಳು- ಒಂದು ಸಮೀಕ್ಷೆ 93 


26. ಕೋಲ್‌, ಕೋಲು, ಗೋಲು ಮುಂತಾದವು "ಗುಡ್ಡ 'ವನ್ನು 
ಸೂಚಿಸುತ್ತವೆ. “ಕೊಳ್ಳೆ, ಕೊಳಿಗೆ, ಕೊಳಿಯೂರು, ಕೋಲ್ನಾ ಡು, ಕೊಳಾ ರು, 
ಒಜ 


| ಕೊಳ್ಳಿ ಪ್ಪ >: ಮುಂತಾದ ಸಕು ಈ ಅರ್ಥವನ್ನೆ € ಎತ್ತಿ ಹಿಡಿಯುತ್ತ ವೆ, 


27, “ಜಾಲ' ಎಂಬುದ ದಕ್ಕೆ "ಗುಡ್ಡದ ಕೆಳಗಣ ಸಮತಟ್ಟಾದ ಜಾಗ? 
ಎಂಬರ್ಥವೂ ಜಪಾನ ಹೊಂದುತ್ತದೆ ಕಾಪೆಜಾಲ, ಹೆಣಜಾಲ, 
ಜಾಲ್ಲೂರು ಮುಂತಾದ ಸ್ಪಳಗಳ ಭೂವಿವರ ಇದನ್ನು ಸಮರ್ಥಿಸುತ್ತದೆ. 


28. “ತರ, ತರಿ'ಗೆ ನೀಡಿದ ಉದಾ. *ಹೆಡತರಿ' (ಪು. 170) *ಎಡತಾರ್‌' 
(ತಾರ್‌ - ತೋಡು) ಎಂದೂ ಇರಬಹುದು. 


29. ತಲಂ, ತಲವು, ತಳದೊಂದಿಗೆ "ಸ ಎಳ'ವನ್ನು ಸಂವಾದಿಯಾಗಿ ತೆಗೆದಂ 
ಕೊಳ್ಳುವುದು ಸರಿಯಲ್ಲ (ಪು. 111). ಇ ವೆಂಬ ಸಂಸ್ಕತ ವಾರ್ಗಿಕ, 
ತೀರ್ಥಕ್ಷೇತ್ರ ಗಳಿಗೇ ಸಾಮಾನ್ಯ ವಾಗಿ ಅನ್ಹ ಯಿಂಸುತ್ತದೆ. ಉದಾ. ನೆಲ್ಲಿಸ್ಟಳ, 


ಧರ್ಮಸ್ಯ ಕಳ, ಅಡ್ಕಸ್ಥಳ ; ವಂಂಂ. 


30. “ತೋಟು' ವಿವರಣೆಯ ವೇಳೆ "ಚೆನ್ನಾಯಿತೋಡು' ಎ ಎಂಬ ಹೆಸರನ್ನು 
“ಚೆನ್ನಾಯಿ - ತೋಳ' ಎಂಬುದಾಗಿ ನಿಷ್ಟನ್ನ ಮಾಡಿರ. ವುದು (ಪು. 182) ತುಳು 
ಭಾಷಾ ಅಪರಿಚಯದ ದ್ಯೋತಕ. “ಚೆನ್ನಾಯಿ - ಚೆನ್ನೈಕಾಯಿ (ಚೆನ್ನಯ್ಯ?) 
ಯಿಂದ ಬಂದಿರುವುದು ಹೆಚ್ಚು ಸಹಜ. 


31. “ನಾಟು, ನಾಡುಗಳ ಕೆಳಗೆ “ಪಡುಮಾರ್ನಾಡ'ನ್ನು "ಪಡುವು 
ನಾಡ್‌' ಎಂದೂ "ಮೂಡು ಮೂರ್ನಾಡ'ನ್ನು "ಮಹಡ: ಮರನಾಡು' ಎಂದೂ 


' ವಿವರಿಸಿರುವುದು (ಪು. 191) ದೂರಾನ್ವಯವಾಗಿದೆ. 


| 
[ | 
pu 
ಲ್ಸ 
2 

‘a 
ಕ್ಷ 
ky 
₹1 
೪1 


32. . "ನೂತಾಲ, ನೂಯಿ - ಬಾವಿ ಕ ಕ 
ನೀಡಿಲ್ಲ, . (ಪು. 193) ತುಳುವಿನ ಸ ಬಜೆ. KA ಲ? 
ಮುಂತಾದ ಹೆಸರುಗಳು ಹೀಗೇ “ನೂಜಿ' (= ಬಾವಿ?)ಯಿ ಂದ ನಿಷ್ಪನ್ನವಾಗಿರ 


" ಬಹುದು. 


33. “ಪಟ್ಟಣಂ, ಪಟ್ಟಣ. ಪಟ್ಲ'ಗಳಿಗೆ "ಮೊಗವೀರರ ಕೇರಿ' ಎಂಬರ್ಥ 


ತುಳು ಸ್ಮಳನಾವಂಗಳಲ್ಲಿರುವುದನ್ನು ಗಮನಿಸಿಲ್ಲ(195). 


34. “ಪಾಚಿ, ಪಾಡಿ'ಯ ಕೆಳಗೆ “ಸೋಮಂವಾಸಿ, ಬೆಳ್ಳಿ ಪಾಡಿ'ಗಳನ್ನು 


| ಕ್ರಮವಾಗಿ ಚಂದ್ರ ಮತ್ತು ಬೆಳ್ಳಿಯಿಂದ ನಿಷ್ಟನ್ನ ಮಾಡಿರುವುದು ಅತಾರ್ಕಿತ 
'ವೆನಿಸುತ್ತದೆ; ಹಾಗೆಯೇ "ಕೆರ್ವಾಡಿ' ಕೂಡಾ. (ಪು. 207). 


94 ಸಾಧನೆ 


35, “ಬಸಾರ್‌'ನೊಂದಿಗೆ “ಬಸರಿ” (ಬಸಿ) ವ ಕಾರ್ಥವನ್ನು ಗಮನಿಸು 

ಸ ಉದಾ. ಬಸ್ತಿ, ಬಸಿ ಬೇರು, ಬಸ್ತಿಕಟ್ಟಿ, 

"ಬಜಾರಿ'ನಿಂದ ನಿಷ ನ ವಾದುದಲ ; “ಒಸಿ” ಎಂಬ 
ಎ 47 Ky) 


ಜಾತಿಯ ವ % ಕ್ಷದಿಂ ದ. 


36. ಸಂಸ್ಕೃತವನ್ನಾ ಧರಿಸಿ "ಮಂಗಲದ ಅರ್ಥ ನೀಡಿರುವುದು (277) 
ಸರಿಯಲ್ಲ. ಬಹುತೇಕ ಸ್ಥಳನಾಮಗಳಲ್ಲಿ (ದ. ಕ. ಮತ್ತು ಕಾಸರಗೋಡು 
ಜಿಲ್ಲೆಗಳಲ್ಲಿ) "ಮಂಗಲ', ಸಂಸ್ಕೃತೇತರ ಭಾಷಾ ಶಬ್ದವಾಗಿದ್ದು ವಿಶಿಷ್ಟ ಭೂವಾಚಕ 

೧೧ ೦ಎ ೦ ಲ 
ಅರ್ಥವನ್ನು ಹೊಂದಿದೆ ಎಂಬ ಸಂಗತಿಯನ್ನು ಈಗಾಗಲೆ ಸಾಧಿಸಿ ತೋರಿಸಲಾಗಿದೆ. ' 
(ರಘುಪತಿ ಕೆಮ್ತೂರು, 1979). 


37. “ಮಃಟ್ವಂ'ಗೆ ಕನ್ನಡ-ತುಳುಗಳಲ್ಲಿ ಸಂವಾದಿರೂಪ ಕೊಟ್ಟಿ (243). 
ಕೊಟ್ಟಿರುವ ಇತರ "ಭಾಷೆಗಳ ಅರ್ಥ ಭಾಷಾ ಪ್ರದೇಶಗಳಲ್ಲಿ ಹೊಂದುವುದಿಲ್ಲ. 
ಸಮುದ್ರಕ್ಕೆ ಸಮಾಪವಾಗುತ್ತ ತೋಡು. ಹೊಳೆಗಳ ಹೊಯ್ದ ಸಂಚಯವಾಗಿ 
ನೀರು ಹರಿಯದಂತಾಗಿ ಬಿಡುವ ಭೂಸಿ ತಿಯನು “ಮಂಟ್ಸ” ಾರ್ಗಿ 
ಸೂಚಿಸುತ್ತದೆ. ಸೆ & 

38. “ಎಂಕ, ವಾಗು'ಗಳಿಗೆ ಕನ್ನ ಡ-ತಂಳುವಿನ ಉದಾ. ಕಟ್ಟಿಲ್ಲ. ಕನ್ನಡಃ 
ತಮಿಳು, ಮಲೆಂಯರಾಳ ಜ್ಞ್ಞಾತಿರೂಪ ಕೊಟ್ಟಿಲ್ಲ (251), “ವಕ್ವ, ವಕ್ವಾಡಿ, ವಗ್ಗ, 
ವಕ್ಕೆತ ್ಮರಂಗಳ ಭೂಸ್ತಿ ತಿ ನೋಡಿದರೆ ಸಪೂಕಾಗಿ, ಗುಡ್ಡಗಳೆಡೆಯಲ್ಲಿ ವಕ್ರವಾಗಿ 


ಚಾಕಿ ಕಣಿವೆಯನ್ನು, ತೋಡನ್ನು, ಹಾದಿಯನ್ನು, ಇದು ಸೂಚಿಸುತ್ತದೆ ' 
ಎನ್ನ ಬಹುದು. 


39. "ವಳ್ಳಿ `ಯನ್ನು ಸಂಸ್ಕೃತದ “ವಲ್ಲಿ? (-ಒಳ್ಳಿ )ಯೀದ ಸಿದ ಗೊಳಿ 
ಇ ೪ [a 


ಸಿರಂವುದು (255 5) ಸ್ಥಳನಾಮಗಳ ಒಟ್ಟಾರೆ N (trend) ಯನ್ನು ತಿಳಿಯದ 
ಅಜ್ಞರಷ್ಟೇ ಮಾಡಬಹುದಾದ ಪ್ರಮಾದವಾಗಿದೆ. ಇಲ್ಲಿ ಉದಾಹರಿಸಿದ “ಹಳಂ 
ವಳ್ಳಿ, ಹೆಂಗವಳಿ ಗಳಲ್ಲಿ ಅಡಕವಾಗಿರುವ “-ವಳ್ಳಿ' ವಾರ್ಗಿಕ "ಹಳ್ಳಿ'ಯ ರೂಪ ' 


ಭೇದವಷ್ಟೆ, 

40, “ವಯಲ್‌ - ಬೈಲು'ಗಳ ಬಗ್ಗೆ ಉದಾ. ನೀಡಂವಾಗ ದ.ಕ.ದ 
"ತಿರುವೈಲ`ನ್ನ್ನು (ಕಿರು- ಶ್ರೀ ಬೈಲ್‌) ನಿಷ್ಟನ್ನಗೊಳಿಸಿರುವ ಬಗೆ ವಿಲಕ್ಷಣ 
ವಾದುದಂ (ಪು. 256). ಇದು ನಿಜವಾಗಿ ತರ ( ಎತಿಠ್ರೈ ಕೆಳೆಗೆ, ತಗ್ಗು?) 
*ಬೈಲ್‌' ಎಂಬಂತೆ ನಿಪ್ಪನ್ನವಾಗಿದೆ. 


4]. “ಶೈ ಲಂ, ಶಿಳಿ್‌ಗಳನು ವಿವರಿಸುತ್ತಾ ದ.ಕದಿ "ಕವ. ಲ ಶಿಲ'ಯ ನ್ನ್ನ 
ಮೂಲರೂಪವಂದು ತಿಳಿದ: ನಿರ್ವಚಿ ಸಿರುವುದಂ ಆಶಾಸ್ತ್ರೀಯವಾಗಿದೆ (ಪು. 270). 


ದಕ್ಷಿಣ ಭಾರತದ ಸ್ಥಳನಾಮಗಳು- ಒಂದು ಸಮೀಕ್ಷೆ | 95 


ಇದು ನಿಜವಾಗಿ "ಕಮ್ಮಾರ ಸಾಲೆ» ಕಮ್ಮರ ಶಿಲೆ» ಕಮಲ ಶಿಲೆ' ಎಂದು ರೂಪ 


೫ ಗೊಂಡಿರ:ವುದಾಗಿದೆ (ರಘುಪತಿ ಕೆವ.ಟ್ರೂ ರು, 1985). 


| ಮುಕ್ತಾಯ : ಈ ಗ್ರಂಥದ ಮೊದಲ ಒದಿನಲ್ಲಿ ಕಣ್ಣಿಗೆ ಬಿದ್ದ. ದೋಷ 
ತೆ ಚ ಕೆಲವನ್ನ ಷ್ಟೆ € ಇಲ್ಲಿ ಓದಿನ ಕ್ರಮ ದಲ್ಲೇ ಕೊಟ್ಟಿ ದ್ದೇನೆ. ಸ್ಥಳ ಸಮೀಕ್ಷೆಯ 
; ್ರ್ರತ್ಯಕ್ಷಿಕ ಅನುಭವವಿಲ್ಲದೆ ಸ ಸ ಕಳನಾಮಗಳನ್ನು ನಿಷ್ಟ್ರನ್ನ ಗೊಳಿಸುವುದಂ ದುಸ್ಸಾಧ್ಯ. 
ತೆ ಇಸಿ ಸ್ಥಳ ಳನಾಮಗಳ "ಷ್ಟತ್ತಿ ನೀಡುವುದು ಅಸಾಧ್ಯವೆನಿಸಿದರೂ, ಕನಿಷ್ಠ 
ಅವುಗಳನ್ನು ವಿವರಿಸಲು, ವ್ಯಾಖ್ಯಾನಿಸಲು, ಸಾಧ್ಯ ಎಂಬುದರಿಂದ, ಹಾಗೆ 
ವ್ಯಾಖಾನಿಸಬೇಕಾದರೂ ಭೂವಿವರಣಾತ್ಮಕ ಮಾಹಿತಿ ಹೊಂದಿರಂವುದು ಆವಶ್ಮಕ 
ಅನಿಸುತ್ತದೆ. ಸ ಸಳ ಸ ಸಮಾಕ್ಷೆಯಿಂದಾಗುವ ಇನ್ನೊ ೦ಂ ಲಾಭವೆಂದರೆ, ಸ್ಥ Cd 
ಬಾಯಿಯಲ್ಲಿ ನಿರ್ದೆಷ್ಟ ಸ್ಥಳನಾಮದ ಉಚ್ಚಾರ ಅಥವಾ ರೂಪವೇ ಬೇಕಾಗಿರುವ 
ಸಂದರ್ಭವಿದ ಲ, ಆದರೆ ಪರಿಶೀಲನೆ ಮೂಲಕ ಅರ್ಥವಿವರಣೆ ಹೆಚ್ಚು ಸುಕರ 
ವಾಗುತ್ತದೆ, ಎಂಬುದು. ಹಾಗೆಯೇ, ಸರಹದ್ದಿನ ನ ಹೆಸರುಗಳ ಬೆಳಕಿನಲ್ಲಿ, ಊರಿನ 
ಪರಿಸರದ ಭೌಗೋಳಿಕ. ನ ಗಳ ಹಿನ್ನೆ ಯಲ್ಲಿ, ನಾಮಕರಣದ ಸಾಪೇಕ್ಷತೆ 
ಏನೆಂಬುದು ವ್ಯಕ್ತವಾ 3 ೯ವಿವರಣೆ. ಹೆಚ್ಚು ುಲಭವೂ ನಿಖರವೂ 
ಆಗಬಹುದು. ಈ ಸ್ವ ದೋಷಗಳನ್ನು ಈ ದೃಷ್ಟಿಯಿಂದ ಗುರುತಿಸಿದರೆ 
ಸ್ಥಳನಾವಕಾಧ್ಯಯನ ಎಂಬುದು ಸ್ಥಳ ಸಮೀಕ್ಷೆಯ ಮೇಲೆ ನಿಂತಿರುವುದೇ ವಿನಾ 
ದಂತಗೋಪುರದಲ್ಲಿ ವಿಹರಿಸುವ ಬಗೆಯದಲ್ಲ ಎಂಬುದು ಎಶದವಾಗಂತ್ತದೆ. 
ಯಾವುದೇ ಶೋಧರಕನಿಗೆ, ಚಿಕಿತ್ಸಕ ಪ್ರವೃತ್ತಿಯವನಿಗೆ, ಭಾಷಾಜ್ಞಾ ನ, ಭೌಗೋಳಿಕ 
ಪರಿಜ್ಞಾನ ಮತ್ತು ಸಾಂಪ್ರದಾಯಿಕ ಕಟ್ಟಪಾಡಂಗಳನ್ನು . ಹರಿದೊಗೆಯಬಲ್ಲ 
ಸ3ತ:ತ್ರ್ರ ದೃಷ್ಟಿ-ಈ ಮೂರು ಅರ್ಹತೆಗಳಿರತಕ್ಕದ್ದು ಎಂಬ ಮಾತಿದೆ. ಇದಂ 
ಗೆ ಳನಾಮ ಶೋಧಕನ ಮಟ್ಟಿಗಂತೂ ನೂರಕ್ಕೆ ನೂರು ಒಪ್ಪಬೇಕಾದ ಸಂಗತಿ 
"ಯಾಗಿದೆ. 


ಆಕರಗಳು : 
1. ಡಾ ಎಂ, ಚಿದಾನಂದ : 1976, “ಕರ್ನಾಟಕ ಸ್ಥ ಳನಾಮಗಳು' ಸೆಮಿನಾರ್‌ 
ಮೂರ್ತಿ, ಪ್ರಬಂಧ. 
2, ರಘುಪತಿ ಕೆಮ್ತೂರು : 1979, ಬೆಂಗಳೂರು, ತುಳುನಾಡಿನ ಸ್ಥಳನಾಮಗಳು. 
"3. ರಘುಪತಿ ಕೆಮ್ತೂರು : 1980, ತುಳುನುಡಿನ ಸ್ಥಳನಾಮಾಧ್ಯಯನ (ಪಿಎಚ್‌.ಡಿ, 
ನಿಬಂಧ, ಅಚ್ಚಿನಲ್ಲಿ.) 
4, ರಘುಪತಿ ಕೆಮ್ರೂರು : 1980, "ಸ್ಥಳನಾಮಾಧ್ಯಯನ, ವಿಧಿವಿಧಾನಗಳು', 


ಬಯಲೂರ ಬಿಳ್ಳಿ.- 


೨6 


ರಘುಪತಿ ಕೆಮ್ತೂರು 


Raghupathi 
Kemthuru 


Raghupathi 
Kemthuru 
Raghupathi 
Kemthburu 


‘Dr. N. Lahovary, : 


ಸಾಧನೆ ' 


1985, "ಸ್ಮಳನಾಮಾಧ್ಯಯನ ಸಾಧ್ಯತೆ ಮತ್ತು 
ಸಾಧನೆ', ರುಜುವಾತು-19. 

1978. ‘Topographical, Epigraptical, 
Linguistic Investigation of place names 
of Tulunadu’, Journal of Institute of 
Indian Studies, 1-1. 

1979, Themes of place names in 1010- 
nadu, 10106, 1-2. 

1983, A Glossary of place names 
Elements in Tulu & Kannada, An 
ICHR Project (Unpuk.) | 
1963, Dravidian Origins ani the 
West (Eng. Trans.), Orient 
Longamns ltd. 


' ಜನಸಂಖ್ಯಾ ಧೋರಣೆಗಳು : ಒಂದು ಪರಿಚಯ 


ಮಾವಿನಕುಳಿ ಶ್ರಿ ನಿವಾಸ 


ವಿಶ್ವ ಜನಸಂಖ್ಯೆ ಐನೂರು ಕೋಟಿ ಸಮೀಪಿಸಿರಂವ ಈ ಸಂದರ್ಭದಲ್ಲಿ, ಒಂದಂ 
ಜನಸಂಖ್ಯಾ ಧೋರಣೆಯಂ ಪರಿಚಯ ಇರಬೇಕಾದ್ದು ತೀರಾ ಅಗತ್ಯ. ಭಾರತದಂತಹ 
ರಾಷ್ಟ್ರಗಳನ್ನು ಕುರಿತು ತಿಳಿದಿರುವಂತೆ ಒಂದು ಜನಸಂಖ್ಯಾ ಧೋರಣೆಯು ಜನ 
ಸಂಖ್ಯೆಯು ಕ್ಷೀಣಿಸ:ತ್ತಾ ಹೋಗಬೇಕೆಂಬ ಗುರಿಗೆ ಮಾತ್ರವೇ ಸೀಮಿತವಾಗಿಲ್ಲ. 
ಜನಸಂಖೆ ಯನ್ನ ಯಥಾಸ್ಥಿತಿಯಲ್ಲಿ ನಿಶ್ಚಯಪಡಿಸು ವುದೂ ಕೂಡ ಈ ಧೋರಣೆಯ 
| ಉದ್ದೇಶ. ಜನಸಂಖ್ಯಾ ಧೋರಣೆಯಂ ಶಿಶುಗಳ ಆಗಮನವನ್ನು ನಿಯೋಜಿಸುವುದ 
ರಲ್ಲಿಯೂ ಗುರಿಯನ್ನು ಹೊಂದಿರುತ್ತದೆ. ಇದು ನಿಯೋಜಿತ ಮಾತಾಪಿತೃತ್ವ 
ಅಥವಾ ಮಾತಾಪಿತೃತ ವಲ್ಲದ ಅಂಶಗಳನ್ನು ಕುರಿತು ಉಪಾಯಗಳನ್ನೂ ನಿರ್ಧರಿಸು 
ತ್ತದೆ. ಗುನ್ನಾರ್‌ ಮಿರ್ಡಾಲ್‌ರವರು ಅಭಿಪ್ರಾಯಪಟ್ಟಿರುವಂತೆ ಸಾಮಾಜಿಕ 
ಧೋರಣೆ ಎಂಬ ಪದವನ್ನು ದೊಡ್ಡದಾಗಿ ಬಳಸುವಂತೆ, ಜನಸಂಖ್ಯಾ ಧೋರಣೆ 
ಎಂಬುದು ಅದಕ್ಕಿಂತ ಚಿಕ್ಕದೇನೂ ಅಲ್ಲ. ಸಾಮಾಜಿಕ ಗೆಳೆತನವನ್ನು ಸರಿಪಡಿಸುವು 
ದಷ್ಟೇ ಜನಸಂಖ್ಯಾ ಧೋರಣೆಯಾಗಲಾರದು. ಜನಸಂಖ್ಯಾ ಧೋರಣೆಯಂ 
ಸಾಮಾಜಿಕ ಬದುಕಿನ ಒಟ್ಟು ಚೌಕಟ್ಟಿನ ಒಳಗಡೆಯೇ ತನ್ನ ಕಾರ್ಯ ನಿರ್ವಹಿಸ 
ಬೇಕಾಗುತ್ತದೆ. ಜನಸಂಖ್ಯಾ ಧೋರಣೆಯು ತರ್ಕಸಮ್ಮತವಲ್ಲದ ಸಂಕಂಚಿತ 
ಪ್ರವೃತ್ತಿಯನ್ನು ಹೊಂದಿರುವುದಿಲ್ಲ. ಜನಸಂಖ್ಯಾ ಧೋರಣೆಯು ಸಾಮಾಜಿಕ 
ಪರಿವರ್ತನೆಯನ್ನು ತರುವುದಲ್ಲದೆ ಸಾಮಾಜಿಕ ಪರಿವರ್ತನೆಯ ಪ್ರಭಾವಕ್ಕೂ ಒಳ 


ಗಾಗುತ್ತದೆ. 


ಜನಸಂಖ್ಯಾ ಧೋರಣೆಯಂ ಜನಸಂಖ್ಯಾ ಬೆಳವಣಿಗೆಯ ಪರಿಮಾಣಾತ್ಮಕ 
ಮತ್ತು ಗುಣಾತ್ಮಕ ವಿಚಾರಗಳಿಗೆ ಸಮಾನ ಪ್ರಾಮುಖ್ಯತೆಯನ್ನು ಕೊಡುತ್ತದೆ. 
ಎಲ್ಲಾ ವಿಧವಾದ ಜನಸಂಖ್ಯಾ ಪರಿಗಣನೆಗಳು “ಆದರ್ಶಮಯ ' ಅಥವಾ 
“ಅನುಕೂಲಕರ” ಜನಸಂಖ್ಯೆ ಎಂಬರ್ಥದಲ್ಲಿ ಉಲ್ಲೇಖಿತವಾಗಿರುವ ಚೌಕಟ್ಟಿಗೆ 
ಹೊಂದಿಕೊಂಡೇ ಇರುತ್ತವೆ. ಫೆರೆಂನ್ಸಿಯವರ ಹೇಳಿಕೆಯನ್ನು ಅನುಸರಿಸಿ ಅರ್ದ 
ಮಯ” ಜನಸಂಖ್ಯೆಯನ್ನು ಪತ್ತೆ ಮಾಡುವುದರಲ್ಲಿ ನಾವು ಎರಡು ದ ೈಷ್ಟಿಕೋನ 
ಗಳನ್ನು ಮನಗಾಣಬಹುದು. ಮೊದಲನೆಯದಾಗಿ, ಪರಿಮಾಣಾತ್ಮಕವಾಗಿ ನೋಡಿ 

ಸಾ.-7 


98 ಸಾರ್ಥ 


ದರೆ, ಪ್ರತಿಯೊಬ್ಬ ಪೌರನೂ ನಿಶ್ಚಿ ತವಾದ ಕನಿಷ್ಠ ವ: ಟ್ರ ಗಳಿಗೆ ಅನುಗುಣವಾಗಿ 

ತನ್ನ ಮೂಲಭೂತ ಆವಶ್ಯ ಕತೆಗಳನ್ನು ತೃಪ್ತಿಪಡಿಸಿಕೊಳ್ಳುವ ವ ಅವಕಾಶವನ್ನು 
a 

ಹೊಂದಿರುತ್ತಾನೆ. ಮತ್ತು 3 ಅವಕಾಶವು ಆತನಿಗೆ ಒಪ್ಪಿತವಾಗುವ ರೀತಿಯಲ್ಲಿ 


ಆರ್ಥಿಕ ಮತ್ತು ಸಾಮಾಜಿಕ ಪರಿಸಿ ತಿಗಳಿರಬೇ Ee ನ್ನು ಸೂಚಿಸುತ್ತದೆ. 
ಎರಡನೆಯದಾಗಿ, ಗುಣಾತ್ಮಕವಾಗಿ ನೋಡಿದರೆ, ಜನಸಂಃ ವ ಒಂದಂ ಕುಲದ 
ಅಭಿವೃ ದ್ರಿ ಮಾತ್ರವೇ - ಅದರ ಸಂತತಿ ಜ್ಞಾ ನವ ನ್ನು ಗ ನೆಗೆ ತೆಗೆದು' 


ಹಾ 


ಕೊಳ್ಳು ವ PM ಅವ್ಯಾ ಹತವಾಗಿ ಜನರನ್ನು ಸಲಹುವ 5 ಭರವಸೆಯನ್ನು ಸೂಚಿಸುವ ' 
ಬಂದ ಜನಸ ಸಂಖ್ಯಾ ಇರ್ಯಕ್ರ ಪಂ ಎಂಬುದನ್ನೂ ಇದು ಅರ್ಥೆ ಸುತ್ತದೆ. “ನಿಗದಿತ 


ಆದರ್ಶಮಯ' ಅಥವಾ ಸ್ಪಷ್ಟ ಅನುಕೂಲಕರ”. ಎನು ಪ್ರದೆ” ಒಂದು ಅಸಾಧ್ಮತೆೆ, ' 
ಒಂದು ಭ್ರಮೆ ಎಂಬುದು ನಿಸ್ಪಂಶಯಂ. 


ಜನಸಂಖ್ಯಾ ಧೋರಣೆಯು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ 
ಹಾಗೂ ವಿವಿಧ ke ನಡುವೆ ಸಮತೋಲನ ಸ್ವಾಪಿಸುಷದರ oO 
ಸಹ ಹೊಂದಿರುತ್ತದೆ. ಭೂಮಿ ಉಪಯೋಗದ ಮಾದರಿಯೂ ಸಹ ಜನಸಂಖ್ಯಾ 
ಧೋರಣೆಯ ಒಂದು ಭಾಗವಾಗಿರುತ್ತದೆ. ವಸತಿ ಸುಧಾರಣೆ, ಆರೋಗ್ಯ ಮತ್ತು 
ಪೌಷ್ಠಿಕತೆಯ ಅಂಶಗಳಲ್ಲಿ ಸುಧಾರಣೆ, ಉದ್ಯೋಗ ಮತ್ತು ಮಾನವ ಶಕ್ತಿಯ 
ಯೋಜನೆ, ಹಾಗೂ ಪರಿಸರ ಸುಧಾರಣೆ ಇತ್ಯಾದಿಗಳೂ ಸಹ ಜನಸಂಖ್ಯಾ 
ಧೋರಣೆಗೆ ಪ ಸ್ರಸಕ್ತವಾದವುಗಳಾಗಿರುತ್ತವೆ 


ಜನಸಂಖ್ಯಾ ಧೋರಣೆಯು ಒಂದು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಆರ್ಥಿಕ, 
ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ, ತಾಂತ್ರಿಕ ಹಾಗೂ ಜನಸಾಂಖ್ಯಿ ಕಪ ಪರಿಸ್ಥಿತಿ 
ಗಳೆ ಮುಖಾಂತರ ನಿರ್ಧರಿತವಾಗುವುದು ಮಾತ್ರ ವಲ್ಲದೆ ಈ ಪರಿಸ್ಥಿತಿಗಲಲ್ಲ ತಲೆ 
ದೋರುವ ಇಚ್ಛಿತ ಬದಲಾವಣೆಗಳ ಕಡೆಗೂ ಸ ಇದು ಗುರಿಯನ್ನು ಹೊಂದಿರು 


ತ್ತದೆ. ಜನಸಂಖ್ಯಾ ಧೋರಣೆಯು ಈ ಕೆಳಗಿನ ವಿಚಾರಗಳಿಗೆ ಸಂಬಂಧಿಸಿರುತ್ತದೆ 


ಯಿ 


(ಅ) ಆವಿರ್ಭಸಿದ ಫಲಶಕ್ತಿ ದರಗಳಲ್ಲಿ ಉಂಟಾಗಿರುವ ಕುಸಿತದ ಪ್ರಮಾಣ 
ಎಷ್ಟು ಮತ್ತು ಎಷ್ಟು ಜಾಗ್ರತೆಯಾಗಿ ಸಂಗ್ರಹಿಸಲಾಗಿದೆ ಎಂಬದು; 

(ಆ) ಉದ್ಭವಿಸಿದ ರೋಗವ್ಯಾಪನೆ ಹಾಗೂ ಮರಣ ಪ್ರಮಾಣ ಮಾದರಿ 
ಯಲ್ಲ ಉಂಟಾಗಿರುವ ಕುಸಿತದ ಪ್ರಮಾಣ ಎಷ್ಟು ಮತ್ತು ಎಷ್ಟು ಜಾಗ್ರತೆಯಾಗಿ 


(ತೆ) ಬ ವಾ ಟ 
ಸಂಗ್ರಹಿಸಲಾಗಿದೆ ಎಂಬುದು ; 


(ಇ) ಕುಲ, ಆರ್ಥಿಕ ಹಾಗೂ ಸಾಮಾಜಿಕ ಸಂಬಂಧವಾದ ಸಮೂಹಗಳಲ್ಲಿ 
ಯಾವುವು ಡ್ನ ಪ್ರಮಾಣದಲ್ಲಿ ಗಮನ ಸೆಳೆಯುತ್ತದೆ ಎಂಬುದರ ; 


ಜನಸಂಖ್ಯಾ ಧೋರಣೆಗಳು ; ಒಂದು ಪರಿಚಯ 99 


(ಈ) ವಿವಿಧ ಗರ್ಭಧಾರಣ ನಿಯಂತ್ರಣ ವಿಧಾನಗಳಲ್ಲಿ ಕಂಡುಬರುವ 
ಮಿಶ್ರಣ ಮಾದರಿ ಯಾವುದು ? ಗರ್ಭಧಾರಣ ನಿಯ: 


೪ 


63 
3 | 
( 


ತ್ನ್ಮಾಯಪೂರ್ವಕ 


ತೆ 
ಮರ ದಿ 
ಕಾರ ರಾ 


ಲಒ 
ಹಾಗೂ ಕಡ್ಡಾ ಯಪೂರ್ವಕ ಬಳಕೆಯಲ್ಲಿ ಮಿಶ್ರಿತವಾಗಿರುವುದು ಯಾವುದು? 


ಹಾಗೂ, ಅಲ್ಪ ಕಾಲಾವಧಿ ಮತ್ತು ದೀರ್ಫ ಕಾಲಾವಧಿಯ ಹಣಕಾಸು ಸೌಲಭ್ಯ 
ಪ್ರಮಾಣ ಎಷ್ಟ ಎಂಬುದು ; 


(ಉ) ಸಾಮಾಜಿಕ, ಆರ್ಥಿಕ ಹಾಗೂ ಜೀವ. ಪರಿಸರಾತ್ಮಕ ಸಮಸ್ಯೆಗಳನ್ನು 
ಬಗೆಬರಿಸುವುದರಲ್ಲಿ ಜನರು ವಾಸಿಸುವ ಜಾಗದ ನಡುವಣ ಆಂತರದ ವಿತರಣಾ 
ಪ್ರಮಾಣ ಎಷ್ಟು ಎಂಬಂದು ; 

(ಊ) ಜನಸಂಖ್ಯೆ ಕಡಿಮೆಯಾಗುವ ಪ್ರವೃತ್ತಿಗಳು ಉಂಟಾಗದೇ ಇರುವ 
ಕಡೆಗಳಲ್ಲಿ ಕನಿಷ್ಠ ಇದ್ದಂತಹ ಜಾಗ ಬದಲಾಯಿಸದೇ ಇರುವ ಪ್ರಮಾಣಗಳ: 


ಹೇಗಿದ ವು ಎಂಬುದು; 
ks $ೆ 


(ಯ) ಪರಿಣಾಮಕಾರಿ ಉದ್ಯೋಗ ಹಾಗೂ ಮಾನವಶಕ್ತಿ ಯೋಜನೆಯ 
ಧೋರಣೆಗಳು ಒದ್ಟ ;ರಮಟ್ಟಿಗೆ ಇದ ವು ಎಂಬುದು ; 
ಸ್ಪೆಂಗ್ಲರ್‌ರವರ ಮಾತಿನಲಿ ಹೇಳು ವ್ರದಾದರೆ. ಸ 


“ಒಂದು ಸಾರ್ವಭೌಮ ರಾಜ್ಯದಲ್ಲಿನ ಕತನ್ಫಗಳು ತಮ್ಮ ಭಾಗದ ಮೇಲಿನ 
ಪ್ರತಿಯೊಂದು ಅಥವಾ ಎಲ್ಲಾ ಕ್ಷಿ ಗಳನ್ನು ಒಳಗೊಂ ಡಿರುವಂತೆಯೇ ಈ ರಾಜ್ಯವು 


ಇಲ 
ತನ್ನ ಜ ಜನಸಂಖ್ಯೆ ಯಲ್ಲಿನ ಗ:ಣವನ್ನಾ ಗಲಿ, " ಪರಿಮಾಣವನ್ನಾಗಲಿ "ಅಥವಾ ಸ್ಸ ಳಿಕ 
ಪ್ರವೃತ್ತಿಯ. ಗಲಿ ಹೊಂದಿರುತ 5 ದೆಯೋ ಅದೇ ರೀತಿ ಇದಕ್ಕೆ ಹೊರತಾಗಿ ಅಂತಹ 


ಶ್ರಿ ಜನಭ ಅನುಷಾ ನಕ್ಕೆ. ತರಲಾರದ ಹ ತಿಯಲಿಯೂ ಆ ರಾಜ ವಿರುತ್ತದೆ 
KS, ಇ ೨5೮೯೭ ಐ ಬ ಲ ದ 


ಎಂಬುದನ್ನು ಆರಿಯುವುದೂ ಜನಸಂಖ್ಯಾ ಧೋರಣೆಯ ಉದ್ದೇಶ”. 


ಜನಸಂಖ್ಯಾ ಧೋರಣೆಯು ವ್ಯಕ್ತ ವಾಗಿರುತ್ತದೆ ಅಥವಾ ಅವ್ಯಕ್ತವಾಗಿರುತ್ತದೆ. 
ವ್ಯಕ್ತ ಧೋರಣೆಯು ಜನಸೇಖ್ಯಾ ಸವಸ್ಯೆಯಂ ಪ್ರತ್ಯಕ್ಷ ಅಧ್ಯಯನಕ್ಕೆ ಸಂಬಂಧಿ- 
ಸಿದ್ದರೆ, ಆವ್ಯಕ್ತ ಧೋರಣೆಯಣ ಪರೋಕ್ಷ ಆಧ್ಯಯನಕ್ಕೆ ಸಂಬಂಧಿಸಿ ದ್ವಾಗಿರುತ್ತದೆ. 
ಜನಿಸಂಖ್ಯಾ ಧೋರಣೆಯು ಆಲ್ಬಕಾಲಿಕ ಓಟ ಹಾಗೂ ದೀರ್ಫಕಾಲಿಕ ಓಟದ 
ಉದ್ದೆ ಗಳ: ಸ ಹೊಂದಿರುತ್ತದೆ. “ಉದಾ ಹಣೆಗೆ, ಒಂದು ರಾಷ್ಟ್ರವು ಇತ್ತೀಚೆಗಷ್ಟೇ 
ತೆಗೆದು ಕೋಡ ಸ್ವಲ ಆದಳಿತದಿಂದಾಗಿ ರೋಗ ಪೂ ಏನ ಮತಂ ಮರಣ 
ಪ್ಪ ವ ದರಗಳನ್ನು "ಕಡಿಮೆ ಮಾಡುವುದರಲ್ಲಿ ಹಚ್ಚಾಗಿ ತನ್ನ ಆಸಕ್ತಿಯನ್ನು 
ಕೇಂದ್ರಿ ೇಕರಿಸಬಹುದು. ಅಥವಾ ವಲಸೆಯ ಸಮಸ್ಯೆ ಯು ಕುರಿತ ಗಿ 
ಭವ ನವನ್ನು ಕೇಂದ್ರೀಕರಿಸಬಹುದು. 


100 ಸಾಧನೆ 


ಭವಿಷ್ಯತ್ತಿನಲ್ಲಿ ಅಧಿಕಗೊಳ್ಳಬಹುದೆಂದು ಊಹಿಸಲಾದ ಜನಸಂಖ್ಯೆ ಬೆಳ 


ವಣಿಗೆಯ ಮಿತಿ ಗಳನ್ನು ಆಧರಿಸಿಯೇ, ಬೆಳವಣಿಗೆ ಸಂಭವನೀಯವಕೆಗಳಲ್ಲಿ ಉದ್ಭವಿ 


ಸುವ ಕಡಿತದ ಪ್ರಮಾಣವನ್ನು ಕಂಡುಹಿಡಿಯ ಲಾಗುತ್ತದೆ. ಮರಣ ಪ್ರಮಾಣ 
ಹಾಗೂ ಜನನ ಪಮಾಣ ಇವೆರಡೂ ಸಮತೋಲನ ಸಾಧಿಸುವುದಕ್ಕಿಂತ 
ಮೊದಲೇ ಕುಸಿದು ಬೀಳುವುದರಲ್ಲಿ ದೀರ್ಫವಾದ ದಾರಿಯನ್ನು ಕ್ರಮಿಸಂತ್ತವೆ. 
ಜನರು ಹೊಸ ಆಸಕ್ತಿಗಳನ್ನು ಹಾಗೂ ಆಕಾಂಕ್ಷೆಗಳನ್ನು ಪಡೆದುಕೊಂಡ ನಂತರದಲ್ಲಿ 
ಫಲಶಕ್ತಿ ಪ್ರಮಾಣವು ಕ್ರ ರಿಕ್ರಮೇಣವಾಗಿ ಕುಸಿಯುತ್ತಾ ಹೋಗುತ್ತದೆ. ಈ 
ಬಗೆಯ ನೂತನ ಆಸಕ್ತಿಗಳು "ಮತ್ತು ಆಕಾಂಕ್ಷೆಗಳು, ಜೀವನ ಮುಟ್ಟಗಳ ಏರು 
ತ್ತಿರುವ ಅವಧಿಯಲ್ಲಿ, ನಗರೀಕರಣ ಶಿಕ್ಷಣದ ಹರಡುವಿಕೆ, ಹಾಗೂ ವಿದೇಶಿ 
ಸಂಸ್ಕೃತಿಗಳೊಂದಿಗೆ ಬೆಳೆಸಿಕೆ. ಇಳ್ಳು ವ ಸಂಪರ್ಕಗಳು ಇವುಗಳಿಂದ ವರಾತ್ರವೇ ಅಭಿ 
ದ್ಹಿಗೊಳ್ಳುತ್ತವೆ. ಈ ಎಲ್ಲಾ " ಅಭಿವೃದ್ಧಿ ಹಂತಗಳು ಪ್ರಾರಂಭಿಕ ಮಟ್ಟದಲ್ಲಿ 
ಫಲಶಕ್ತಿ ಪ್ರಮಾಣಕ್ಕಿಂತ ಹೆಚ್ಚು ತೀವ್ರವಾಗಿ ಮರಣ ವ್ರಮಾಣವನ್ನು ಕುಗ್ಗಿಸು 
ತ್ತವೆ, ಮತ್ತು ಈ ಕಾರಣದಿಂದ ಫಲಶಕ್ತಿ ಬೆಳವಣಿಗೆ ಅತಿ 
ಕಂಡು ಬರುತ್ತದೆ ಮರಣ ಪ್ರಮಾಣ ಹಾಗೂ ಫಲಶಕ್ತಿಗಳ ಕೆಳಮುಖ ಪ್ರವೃತ್ತಿ 
ಗಳ ನಡುವಣ ದೊಡ್ಡಪ್ಪ ; ಮಾಣದಲ್ಲಿ ಉಂಟಾಗುವ ಕಡಿತದ ಸಾಧ್ಯ ತೆಯು ಜನ 
ಸಂಖ್ಯಾ ಧೋರಣೆ “ಮಸ್ಯಯ ಪ್ರಮುಖ ಘಟ್ಟವಾಗಿದೆ. ಇದನ್ನು ಫಲಶಕ್ತಿ 


" 
ಹಾಗೂ ಮರಣ ಪ್ರಮಾಣಗಳ ಹಿಂಬೀಳಿಕೆ ಎಂಬುದಾಗಿ ಕರೆಯಬಹುದು. 


etl 


ಇಂದಿನವರೆಗೂ ಅಭಿವೃ ದಿಗೊಳು ತ್ತಿರುವ ರಾಷ್ಟ್ರ ಗಳಲ್ಲಿ ಜನಸಂಖ್ಯಾ 
ಬೆಳವಣಿಗೆಗೆ ಕಡಿವಾಣ ಹಾಕುವ ಪ್ರ ಯತ್ನಗಳು ಒಂದಂ ಕಡೆಗೆ "ಆರ್ಥಿಕ ಅಭಿವೃ ದ್ಧಿ 
ದೃಷ್ಟಿ ಪಿ ಕೋನ” ವನ್ನೂ. ಇನ್ನೊಂದು ಕಡೆಗೆ “ಕುಟುಂಬ ಯೋಜನೆ ದೃಷ್ಟಿಕೋನ” 
ವನ್ನೂಹೀಗೆ ಇಬ್ಬಗೆಯಲ್ಲಿ ಧ್ಭುವೀಕರಣಗೊಂಡಿವೆ. ವೊದಲನೆಂಂ ದೃಷ್ಟಿಕೋನದ 
ಪ್ರಕಾರ, ಸಂಪೂರ್ಣವಾದ ಸಾಮಾಜಿಕ ಆರ್ಥಿಕ ಅಂಶಗಳ ಒತ್ತಡದಿಂದ ಉಂಟಾ 
ಗಿರುವ ದೀರ್ಪ ಶ್ರೇಣಿಯ ಪರಿಣಾಮಗಳಿಂದಾಗಿ, ಕುಟುಂಬ ಗಾತ್ರದಲ್ಲಿನ ಕುಸಿತವು 
ಕೆಲವೇ ಮಂಕ್ಕ ಳನ್ನು ಹೊಂದಿರಬೇಕೆಂಬ ಇಚ್ಛೆ ಗೆ ದಾರಿ ಮಾಡಿ ತ್ತದೆ. 
ಎರಡನೆಯ ಸ್ಸ ಪಿ | ಕೋನವು ಪೂರ್ತಿಯಾಗಿ ಉತ್ಪಾ ದನೆಯ ಸ ಸಾಂಸ್ಟೀಕರಣವನ್ನ್ನ 
ನಿರ್ಲಕ್ಷಿಸುವುದಲ್ಲಿದೆ ಜನನ ನಿಯಂತ್ರಣವನ್ನು ಕುರಿತಂತೆ ಶಿಕ್ಷಣ ಮತ್ತು ಸಂಪರ್ಕಗಳು 
ಕಡಿಮೆ ವರಣ ಪ್ರಮಾಣದೊಂದಿಗೆ ಸಹವರ್ಶಿಯಾಗಿ ಒಂದು ಮಟ್ಟ ದಲ್ಲಿರಂವಂತೆ, 
ಸಂಭವಿಸಬಹುದಾದ ಜನನಗಳನ್ನು ತಡಗಟ್ಟುತ್ತವೆ ಎಂಬುದಾಗಿ ಎಣಿಸುತ್ತದೆ, 
ಜನಸ ಸಂಖ್ಯಾ ಬೆಳವಣಿಗೆಯು ಆಧುನಿಕೀಕರಣ ಪ್ರಕ್ರಿಯೆಯ ಮುಖಾಂತರ ಕಡಿತ 
ಗೊಳ್ಳುವುದಕ್ಕಿಂತ ಹೆಚ್ಚಾ ಗಿ ಅತ್ಯಂತ ಬಡರಾಷ್ಟ್ರಗಳಲ್ಲಿ ಆರ್ಥಿಕ ಅಭಿವೃದ್ಧಿ ಯಂ 
ನಿರ್ಬಂಧನೆಗೆ ಸ್ಪಷ್ಟವಾಗಿ ಒಳಗಾಗಿದೆ. ಇಂತಹ ರಾಷ್ಟ್ರಗಳಲ್ಲಿ ಕುಟುಂಬ ಯೋಜನಾ 
ಕಾರ್ಯಕ್ರಮಗಳು ಜನಸವಂಣಹದ ನಡುವೆ ಜನನದರಗಳನ್ನು ಕೆಳಗಿಳಿಸಲು ಸಾಧ್ಯ 


CE Sank 


& ecu AD 


~~ Mee a oS 


ಜನಸಂಖ್ಯಾ ಧೋರಣೆಗಳು : ಒಂದು ಪರಿಚಯ 101 


ಎಲ್ಲ, ಅಷ್ಟೇ ಅಲ್ಲ, ಮೇಲ್ನೊ ೀಟದಲ್ಲಿಯೇ ಅವುಗಳ ವಿಫಲತೆಯು ಚೆನ್ನುಗಿ ಕಂಡು 
ಬರುತ್ತ ದೆ. ಈ ರೀತಿ, A ಗಾತ್ರ ವನ್ನು ಕಡಿತಗೊಳಿಸುವ ನೇರಕ್ತಿ ಯೆಯ 


ಚೆಸಿತಗೊಡಿದ ವಿಧಗಳು ಜನಸಂಖ್ಯಾ ಧೋರಣೆಯಲ್ಲಿ ಏಕೀಭವಿಸುವುದಿಲ್ಲ ಎಂಬು 
ದನ್ನು ನಾವು ಮನಗಾಣಬಹುದು. 


ಅವೆಂರಿಕಾ ಸಂಯಂಕ್ತ ಸಂಸ್ಥಾನಗಳಲ್ಲಿನ ವಿಜ್ಞಾನಗಳಿಗೆ ಸಂಬಂಧಿಸಿದೆ 
ರಾಷ್ಟ್ರೀಯ ಅಕಾಡೆಮಿ ಅಧ್ಯಯನ ಸಮಿತಿಯ ಅಭಿಪ್ರಾಯ ಹೀಗಿದೆ ಒಂದು ಆರ್ಥ 
ದಲ್ಲಿ, ರಾಷ್ಟ್ರದ ಜನತೆಯ ಕಲ್ಯಾಣವನ್ನು ಒಳಗೊಂಡಿರುವ ಎಲ್ಲಾ ಧೋರಣೆಗಳು 
ಜನಸಂಖ್ಯಾ ಧೋರಣೆಗಳಾಗಿವೆ. ಆದರೆ ಇಲ್ಲಿ ನಾವು ಈ ಧೋರಣೆಗಳೊಂದಿಗೆ 
ಸಹವರ್ತಿಯಾಗಿರುವಂತೆಯೇ, ಈ ಧೋರಣೆಗಳೂ ಸಹ ಜನಸಂಖ್ಯೆಯ ಗಣ 
ಹಾಗೂ ಪರಿಮಾಣದಲ್ಲಿ ಮತ್ತು ಭೌಗೋಳಿಕ ವಿತರಣೆಯಲ್ಲಿ ಉಂಟಾಗಂವ ಬದಲಾ 
ವಣೆಗಳಿಗೆ ಸ್ಥ ಸ್ಪಂದಿಸುತ್ತವೆ. ಅಲ್ಲದೆ, ಈ ಧೋರಣೆಗಳು, ಪ್ರತಿಯೊಬ್ಬ ವ್ಯಕ್ತಿಗೂ 
ಅವಶ್ಯ ಹಾದ ಸ್ಥಳ ಹಾಗೂ ಇತರ ಮೂಲಗಳಿಗೆ ಸಂಬಂಧಿಸಿದಂತೆ ಈ ವ್ಯಕ್ತಿ ು 
ಎಲ್ಲಿಲ್ಲಿ ಮತ್ತು ಹೇಗೆ ವಾಸಿಸುತ್ತಾರೆ ಮತ್ತು ವಾಸಿಸುವ ಮಾನವ ಜೀವಿಗಳ 


x 


ಸಂಖ್ಯೆಗಳು, ಅವರ ಶಿಕ್ಷಣ ಹಾಗೂ ಕುಶಲತೆಗಳಿಗೂ ಸಂಬಂಧಪ ಪಟ್ಟಿರು ತ್ತವೆ. 


ಜನಸಂಖ್ಯಾ ಧೋರಣೆಯು, ಜನಸಂಖ್ಯಾ ಗಾತ್ರದಲ್ಲಾಗಂವ ಬದಲಾವಣೆ 
ದರಕ್ಕೆ, ಫಲಶಕ್ತಿ ಮತ್ತು ಮರಣ ಪ್ರಮಾಣ ಮಟ್ಟಗಳಿಗೆ, ಗ್ರಾಮೀಣ 
ಮತ್ತು ನಗರ ಪರಿಸರಗಳ ನಡುವಣ ಜನಗಳ ವಿತರಣೆಗೆ ಸಂಬಂಧಿಸಿರುವಂತೆ ಇದು 
ಜನತೆಯ ಸಾಮಾಜಿಕ ಹಾಗೂ ಆರ್ಥಿಕ ಕಲ್ಯಾ ದೊಂದಿಗೆ ಪರಸ್ಪರ ಸಂಬ ಬಂಧ 


ಹೊಂದಿದ್ದು ಈ ವಿತರಣೆಯಲ್ಲುಗುವ ಬದಲಾವಣೆಯ ದರಕ್ಕೂ ತನ್ನ ಗಮನ 
ವನ್ನು ಕೊಡುತ್ತದೆ 4 


ಜನಸಂಖಾ 6 ಸಂಬಂಧಿತ ಧೋರಣೆಗಳಲ್ಲಿ ಎರಡು ವಿಧ. ಮೊದಲನೆಯದು 
ಜನಸಂಖ್ಯಾ ಅನ ಮಜಾ ಧೋರಣೆಗಳು, ಎರಡನೆಯದು ಜನಸಂ ಪ್ರಭಾವಿತ 
ಧೋರಣೆಗಳು. ಜನಸಂಖ್ಯಾ ಆ ಅನುರೂಪ ಧೋರಣೆಗಳಂ, ಜಾ ಹೆ ದರಗಳು 
ಹಾಗೂ ಅಧಿ* ಜನಸಂಖ್ಯಾ ಬೆಳವಣಿಗೆ ದರಗಳು, ಜನಸಂಖ್ಯೆಯ ಗಾತ್ರ ಮತ್ತೂ 
ಸಾಂದ್ರತೆಯಲ್ಲಿ ಕಂಡುಬರು ವ ಅಭೂತಪೂರ್ವ ಏರಿಕೆಯ ಪರಿಣಾವ ಮಗಳನ್ನು 
ನಿರ್ಲಕ್ಷಿಸುತ್ತವೆ ಇಲ್ಲವೆ ಸರಿಪಡಿಸುತ್ತವೆ, ಹಾಗೆಯೇ, ಜನಸಂಖ್ಯಾ ಪ್ರಭಾವಿತ 
ಧೋರಣೆಗಳು ಫಲಶಕ್ತಿ ಮತ್ತು ಮರಣ ಪ್ರಮಾಣಗಳಲ್ಲಿ ಹಾಗೂ ಬೆಳವಣಿಗೆ 
ದರಗಳಲ್ಲಿ ಕಡಿತವನ್ನುಂಟುಮಾಡುತ್ತವೆ ಇಲ್ಲವೆ ಅನುಕೂಲಕರ ರೀತಿಯಲ್ಲಿ ವಲಸೆ 
ಯನ್ನು ಲ್ಪ 
ಉದ್ಮೋಗ, ಹಾರ ವಿತರಣೆ, ನಗರಗಳು ಮತ್ತು ಪಟ್ಟಣಗಳ ನಿರ್ಮಾಣ 


ಹಾಗೂ ಸಾಧನ ಸಂಪ ನನನ ಬೆಳವಣಿಗೆಗೆ ಸಂಬಧಿಸಿದ ಧೋರಣೆಗಳು ಮೊದಲ 


102 ಸಾಧನೆ 


ಯ ವರ್ಗಕ್ಕೆ ಸೇರಿದವುಗಳಾಗಿದ್ದರೆ, ಫಲಶಕ್ತಿಯನ್ನು ಕುಂಠಿತಗೊಳಿಸುವ 
ಕುಟುಂಬ ಯೋಜನಾ ಕಾರ್ಯಕ್ರ ಮಗಳಂ ಹಾಗೂ ಇತರ ಧೂಳು: ಗಮ 
ಪ್ರಮಾಣವನ್ನು ಕಡಿಮೆ tN ಸಾರ್ವಜನಿಕ ಆರೋಗ್ಯ ಮತ್ತು ಹ್ಮಿಕಿತೆ 
ಕಾರ್ಯಕ್ರಮಗಳು, ಮತ್ತು ಆಂತರಿಕ ವಲ ಸೆಯನ್ನು ಪ್ರಚೋದಿಸುವ ವಾ 
ಹಾಗೂ ಕೆ ಟಗಾರಿಕಾ ಯೋಜನೆ ಎರಡನೆಯ ವರ್ಗಕ್ಕೆ ಸೇರಿದವುಗಳಾಗಿವೆ. ಅನ 
ವೃದ್ಧ ಸ ಗಳಲ್ಲಿನ ಜನಸಂಖು ಧೋರಣೆಗಳು) ಕಾರ್ಯಗತವಾಗುವ ಶ್ರೇಣಿ 


ಶಿ 
ಯಲ್ಲಿ ಬ ವಹತ್ವದ ಅಸಮರೂಪತೆ ಇದೆಯೆಂಬುದು ನಿರ್ಮಿವಾದ. 
ಜನಸಂಖಾ ಸ ಧೋರಣೆಯು ನಕಾರಾತ್ಮಕವಾಗಿರಬಹ ದು ಇಲ್ಲವೆ 


ಸಕಾರಾತ್ಮಕವಾಗಿರಬಹಂದು. ನಕಾರಾತ್ಮಕ ಜನಸಂಖ್ಯಾ ಧೋರಣೆಯು ಅಧಿಕ 
ಮರಣದರಗಳನ್ನು ನಿರ್ಲಕ್ಷಿಸುತ್ತದೆ. ಭ್ರೂಣಹತ್ಯೆ, ಮುದಿ ವ್ಯಕ್ತಿ ಕ್ರಿಗಳ ಸಾವು, 
ನಿಶ್ಯಕ್ತ ಅಥವಾ ರೋಗಪೀಡಿತ ಜನರು ಹಾಗೂ ಗರ್ಭ ಇವುಗಳು 
ನಕ ಬ್‌ ತ್ಮಕ ಜನಸ ಸಂಖ್ಯಾ ಧೋರಣೆಯ ಉಪಕರಣಗಳೆಂದು ಪರಿಗಣಿತವಾಗಿವೆ. 
ವೈದ್ಯಕೀ (ಯ ಸವಲತ್ತುಗಳ ಹರಡದಿರುವಿಕೆಯೂ ಸಹ ಉದ್ದೇಶಪೂರ್ವಕವಾಗಿ 
ಅಥವಾ ಅಸಡ್ಡೆ ತೋರುವ ಮೂಲಕ ನಕಾರಾತ್ಮಕ ಜನಸಂಖ್ಯಾ "ಧೋರಣೆಯನ್ನು 
ಬೆಂಬಲಿಸುತ್ತ ದೆ. ಸಕಾರಾತ್ಮ ಕ ಜನಸಂಖ್ಯಾ ಧೋರಣೆಯು ಜನಸಂಖ್ಯಾ ಬೆಳವಣಿಗೆ 
ದರವನ್ನು ಕಡಿತಗೊಳಿಸುವ. ಗುರಿಯನ್ನು ಹೊಂದಿರುವುದು ಮಾತ್ರ ವಲ್ಲದೆ ಅದೇ 
ಸಂದರ್ಭದಲ್ಲಿ ಬಡಜನರ ಜಿ £ವನಮಟ್ಟ "ವನ್ನು ಏರಿಸಬೇಕೆಂಬ ದ್ಯೇಯವನ್ನೂ 
ಹೊಂದಿರೆ.ತ್ತದೆ 


ಥಾಂಪ್ಸನ್‌ ಮತ್ತು ಲವಿಸ್‌ರವರ ಅಭಿಪ್ರಾಯದಲ್ಲಿ ಜನಸಂಖಾ 


ಠಿ 
ಧೋರಣೆಯು ಅವಶ್ಯಕವಾಗಿ ಒಂದು ರಾಷ್ಟ್ರೀಯ ಧೋರಣೆಯಾಗಿ ಉಳಿದು 
ಕೊಳ್ಳುತ್ತದೆ. ವಾಣಿಜ್ಯೀಕೃತ ನಿರ್ಬಂಧಗಳನ: ಕ ಹೊರತುಪಡಿಸಿ ಜನನ ದರಗಳು 


ಮತ್ತು ಮರಣದರಗಳನ್ನು ಕಡಿತಗೊಳಿಸುವುದರಲ್ಲಿ ಪ್ರಪಂಚದ ವಿವಿಧ ಸರಕಾರಗಳ 
ನಡುವೆ ಹೆಚ್ಚಿನ ಹೊಂದಾಣಿಕೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ, ಅಲ್ಲದೆ ಕಡಿಮೆ 
ಅಭಿವ ದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಸಾಲಗಳು ಹಾಗೂ ಸಹಾಯಧನಗಳ ಸ. 
ನೀಡಲಾಗುವ ಅಂತರರಾಷ್ಟ್ರೀಯ ಸಹಾಯವು ನಿರರ್ಥಕವಾಗಿ ಉಳಿದುಬಿಡುತ್ತದೆ 
ಆರ್ಥಿಕ ಅಭಿವೃ ದ್ದ ಹಾಗೂ ಜನಸಂಖ್ಯೆ ನಿಯಂತ್ರ ಣಕ್ಕೆ ಸ್ವ.ಸಹಾಯವು ಉತ್ತಮ 
ಇದ ಪಣ ಎನಿಸಿಕೊಳ್ಳು ತ್ತದೆ. ಭೂಭಾಗದಲ್ಲಿನ ಸ್ಟ ಸಂಖೈ ಯ ಗಾತ್ರವು ಇಂದು 
ಅತಿವೇಗದಲ್ಲಿ ಒಗ್ಗು ತ್ತಿ ರುವುದರಿಂ2 ಅಂತರರಾಷ್ಟ್ರೀಯ ವಲಸೆ ಈಗ ಜನಸಂಖ್ಯಾ 


ಕ ಜನಸಂಖ್ಯಾ ಧೋರಣೆಗಳು ; ಒಂದು ಪರಿಚಯ 103 


ಬೆಳವಣಿಗೆಯ ಪರಿಣಾಮಗಳನ್ನು ಹಗುರಗೊಳಿಸುವುದರಲ್ಲಿ ಯಾವೊಂದು ಕೊಡುಗೆ 
ಯನ್ನೂ ನೀಡಲು ಸಾಧ್ಯವಾಗುತ್ತಿಲ್ಲ. 


; ಜನಸಂಖ್ಯಾ ಧೋರಣೆಗಳು ರಾಷಿ ಕ್ರಯ ಉದ್ದೇಶಗಳ ಒಂದಂ ಅತಿಶಯತೆ 
ಯನ್ನು ಪ್ರತಿಬಿಂಬಿಸುತ್ತವೆ. ವ್ಯಕ್ತಿಗತ ಉದ್ದೇಶಗಳು ರಾಷ್ಟ್ರೀಯ ಕಲ್ಯಾಣ 
ಉದ್ದೇಶಗಳೊಂದಿಗೆ ಸಮಗೃಗೊಳ್ಳುತ್ತವೆ. ಈ ಉದ್ದೇಶಗಳು ಕಾಲಕ್ರವೇಣ 
ಬದಲಾಗುತ್ತಿರುತ್ತವೆ. ಉದ್ದೇಶಗಳಲ್ಲಿ ಕೆಲವು ಗ್ರಹಿಸಲು ಸುಲಭವಾಗಿರಂತ್ತವೆ ; 
ಉಳಿತಾಯ ದರದ ಗುರಿಯೆಂದು ಅರ್ಥ ಬರುವಂತಹ ಮಧ್ಯ-ಸಂತತಿಯಂ 
ಕಲ್ಯಾಣದ ಮೇಲಿನ ಧೋರಣೆ, ಒಪ್ಪಿತವಾಗಿರುವ ಕನಿಷ್ಠ ಆದಾಯಮಂಟ್ಟಗಳಂ 
ಅಥವಾ ಆರೋಗ್ಯ ಮಾನದಂಡಗಳ ಮೇಲಿನ ಧೋರಣೆ, ವ್ಯವಸ್ಥಾ ಪನೆಗೊಂಡ 
ಧರ್ಮದ ತತ್ವದ ಮೇಲಿನ ಧೋರಣೆ. ಅಥವಾ ಒಂದು ಕಂಲಸಂಬಂಧವಾದ ಅಲ್ಪ 
ಸಂಖ್ಯಾತರ ಬೇಡಿಕೆಗಳ ಮೇಲಿನ ಧೋರಣೆ. ಈ ಬಗೆಯ ಎಲ್ಲಾ ಉದ್ದೇಶಗಳು 
ಪ್ರತಿಯೊಂದನ್ನೂ ದೊಡ್ಡ ಅಥವಾ ಸಣ್ಣ ಕೋನಾಂಶದಲ್ಲಿ ಸ್ಪ ಷ್ಟವಾಗಿ 
ನಿರ್ಧರಿಸುವುದೇ ಒಂದು ಜನಸಂಖ್ಯಾ ಧೋರಣೆ. ಬರಗಾಲದ ಭಯ, ಸಮೂಹ 
ನಿರುದ್ಯೋಗ ಮತ್ತು ನಿರ್ಗತಿಕತನದ ಭಯ, ಅನಿಯಂತ್ರಿತ ಕೊಳಚೆ ಪ್ರದೇಶಗಳ 

ಭಯ, ಅಧಿಕ ಜನಸಂಖ್ಯಾ ಬೆಳವಣಿಗೆ ದರಗಳು ಮತ್ತು ಅವಲಂಬನೆ ಕುರಿತ ಭಯ 

ಆಹಾರ, ಆರೋಗ್ಯ ಮತ್ತು ಸಾಗಾಣಿಕೆಯ ಮೇಲಿನ ಅವ್ಯವಹಾರದ ಭಯಂ, 
ಇವುಗಳೆಲ್ಲವೂ ಜನಸಂಖ್ಯಾ ಧೋರಣೆಯ ಉದ್ದೇಶಗಳನ್ನು ಕರಗಿಸುತ್ತಾ ಹೋಗು 
ತ್ತವೆ, ಒಂದು ರಾಜ್ಯವು ಮಕ್ಕಳ ಉತ್ಪಾದನೆಯ ಮೇಲೆ ತನ್ನ ಹಕ್ಕುಗಳನ್ನು 
ಸ್ಥಾಪಿಸಿದಾಗ, ಮಗುವಿನ ಮಾನಸಿಕ ಮಳಲ್ಯವನ್ನು ಗುರುತಿಸಿ ಅದು ಹಂಟ್ಟಲು 
ಸಮ್ಮತಿಯಿಲ್ಲದ ಕಟ್ಟುಪಾಡಿಗೆ ಒಳಗಾಗುವ ತಂದೆತಾಯಿಗಳು ಆ ರಾಜ್ಯದ 
ಗೌರವಾದರಗಳಿಗೆ ಪಾತ್ರರಾಗುತ್ತಾರೆ. ಎಲ್ಲಿ ಮಕ್ಕಳು ತಮ್ಮ ವಾಸಕ್ಕಾಗಿ ಕೆಲವು 
ಸಮಸ್ಯೆಗಳ ಮಧ್ಯೆ ಇರುತ್ತಾರೆಯೋ ಆಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ 
ಕಲ್ಯಾಣದಲ್ಲಿ ನಷ್ಟವನ್ನು ಅನುಭವಿಸುವುದರಿಂದ ಅಂತಹ ಆದಾಯದ ಕೆಳಮಟ್ಟ 
ಗಳಲ್ಲಿ ಈ ಬಗೆಯ ನಿಯಂತ್ರಣವು ಅತ್ಯಂತ ಸಮರ್ಪಕವಾದದ್ದೂ ಆಗಿರುತ್ತದೆ. 
ಇದರೊಂದಿಗೆ ತಂದೆತಾಯಿಗಳು ಉತ್ತಮ ಉದ್ಯೋಗ ಹಾಗೂ ಹೆಚ್ಚು ವರಮಾನ 
ವನ್ನು ಪರಿಹಾರವಾಗಿ ಪಡೆಯಲು ಅವಕಾಶವಾಗುತ್ತದೆ. ಹೀಗೆ ಈ ವಿಚಾರವೂ 
ಕೂಡ ಜನಸಂಖ್ಯಾ ಧೋರಣೆಯ ಒಂದಂ ಭಾಗವಾಗಿರುತ್ತದೆ. 


(1 


ಎಲ್‌ ಡ್ರಿಜ್‌ರವರ ಮಾತುಗಳಲ್ಲಿ ಹೇಳುವುದಾದರೆ, 


ರಾಷ್ಟ್ರೀಯ ಉಳಿವು ಹಾಗೂ ಕಲ್ಯಾಣದ ಹಿತದೃಷ್ಟಿಯಲ್ಲಿ ಹುದುಗಿರುವ 


ಜನಸಂಖ್ಯಾ ಪ್ರವೃತ್ತಿ ಗಳು ಹಾಗೂ ಸಂಯೋಜನೆಯನ್ನು ಮಾರ್ಪಡಿಸುವ ಇಲ್ಲವೆ 


104 ಸಾಢತ 


ಬದಲಾಯಿಸುವುದರಲ್ಲಿ ಆಸಕ್ತವಾಗಿರುವ ಶಾಸನಬದ್ಧ ಪರಿಹಾರ ಕ್ರವಂಗಳು, 
— — ¢ pe ಶ ಡ್‌ ನಾ ದಾಸನ 

ಆಡಳಿತಾತ್ಮಕ ಕ್ರಮಗಳು ಮತ್ತು ಇತರ ಸರ್ಕಾರಿ ಕ್ರಮಗಳನ್ನು ಜನಸಂಖ್ಯಾ 

ಧೋರಣೆಗಳೆಂದು ವ್ಯಾಖ್ಯಾನ ಮಾಡಬಹುದಂ. ಸಾರ್ವಜನಿಕ ಧೋರಣೆ ಹಾಗೂ 


ಶಿ 
ಸಹಜ ಸಿ ತಿಯಲಿ ಸಾವತಾಜಿಕ ಪರಿವರ್ತನೆಯ ಬಹುತೇಕ ವಿಚಾರಗಳು ಜನಸಾಂಖ್ಯಿಕ | 
ಛಿ ಸ 
ಪ್ರವೃತ್ತಿಗಳ ಮೇಲೆ ಅಪಾರ ಪ್ರಭಾವವನ್ನೂ ಬೀರುತ್ತವೆ. ಒಟ್ಟು ಧೋರಣೆ 
ಹಾಗೂ ಇತರ ಸಾಮಾಜಿಕ ಶಕ್ತಿಗಳಿಂದ ಅನಪೇಕ್ಷಿತಗೊಂಡ ಜನಸಾಂಖ್ಯಿಕ ಪ್ರವೃತ್ತಿ 
ಗಳನ್ನು ಎದುರಿಸುವುದರ ಮೂಲಕ ಜನಸಂಖ್ಯಾ ಧೋರಣೆಗಳಂ ವಿನ್ಮಾಸಗೆೊ ಈ 
ತ್ತವೆ. 


ವಿಶಾಲತೆಯುಳ್ಳೆ ಒಟ್ಟು ಧೋರಣೆಯ ಮೂಲಕ ಅಗೋಚರವಾದ ಅಥವಾ 
ಅನಪೇಕ್ಷಿತವಾದ ಅಡ್ಡ ಪರಿಣಾಮಗಳಿಗೆ ಜನಸಂಖ್ಯಾ ಧೋರಣೆಯು ಪ್ರಧಾನವಾಗಿ 
ಹೊಂದಾಣಿಕೆಯ ಒಂದು ಪ್ರತಿಕ್ರಿಯೆಯಾಗಿ ಪರಿಣಮಿಸುತ್ತದೆ. ಕಡಿಮೆ ಅಭಿವೃದ್ಧಿ 


ಇ. 


ಇರುವ ದೇಶಗಳಲ್ಲಿ ಜನಸಂಖ್ಯೆ ಸಮಸ್ಯೆಯ. ಕೇವಲ ಜನಸಾಂಖ್ಯಕ ಮಾತ್ರವಾಗಿರದೆ 
ಸಾಮಾಜಿಕ-ಆರ್ಥಿಕ ಸಮಸ್ಯೆಯೂ ಆಗಿದೆ. ಅಭಿವೃದ್ಧಿ ಧೋರಣೆಯ ಪ್ರತ್ಯೇಕತೆ 


ರ 
ಯಲ್ಲಿ ಜನಂಖ್ಯಾ ಧೋರಣೆಯು ಉತ್ತಮಗೆೊಳ್ಳ ದಿದ್ದರೆ ಜನಸಂಖ್ಯಾ ಧೋರಣೆಯ 


ಪ್ರತ್ಯೇಕತೆಯಲ್ಲಿ ಅಭಿವೃದ್ಧಿ ಧೋರಣೆಯೂ ಪರಿಪಕ್ಕವಾಗ.ವುದಿಲ್ಲ. 


ಜನಸಂಖ್ಯೆ ಬೆಳವಣಿಗೆಯ ಪರಿಣಾಮಗಳನ್ನು ಗಣನೆಗೆ ತೆಗೆದುಕೊಂಡು 
ನಕಾಶೆಯನ್ನು ರೂಪಿಸುವುದರಲ್ಲಿ ಒಂದು ಸಣ್ಣ ತೊಡಕು ಕಂಡುಬರುವುದು ಸ್ವಾಭಾ 
ಎಕ. ಫಲಶಕ್ತಿ, ವಯೋರಚನೆ, ವಿತರಣೆ ಹಾಗೂ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ 
ಉಂಟಾಗಂವ ಬದಲಾವಣೆಗಳಿಗೆ ಸಿದ್ದವಾಗಿರಬೇಕಾದ ನಕ್ಷೆಯು ಕೆಲವು ಸಂದರ್ಭ 
ಗಳಲ್ಲಿ ಪರಿಣುವಕಾರಿಯಾಗದೆ ಇರುವ ಸಾಧ್ಯತೆಗಳಿರುತ್ತವೆ. ಈ ಜನಸಾಂಖ್ಯಿಕ 
ಬದಲಾವಣೆಗಳು ವಸತಿ, ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ಹಾಗೂ 
ಸಾಮಾಜಿಕ ಸೇವೆಗಳಿಗೆ ಸಂಬಂಧಿಸಿದ ಬೇಡಿಕೆಗಳ ಮೇಲೆ ಸತ ಪೂರಿತ ಪ್ರಭಾವವನ್ನು 
ಬೀರುತ್ತವೆ. ಆಶ್ಚರ್ಯವೆಂದರೆ, ಕಡಿಮೆ ಅಭಿವೃದ್ದಿ ಹೊಂದಿರುವ ಅನೇಕ ರಾಷ್ಟ್ರಗಳು 
ಜನಸಾಂಖ್ಯಿಕ ದತ್ತಾಂಶಗಳನ್ನು ಸಮರ್ಪಕ ರೀತಿಂಂ€್ಞ ಉಪಯೋಗಕ್ಕೆ ಬಳಸಿ 
ಕೊಂಡಿರುವುದಿಲ್ಲ. 

"ಜನಸಂಖ್ಯಾ ಸಮಸ್ಯೆ'ಗಳ ಹನ್ನೊಂದು ಸಾಮಾನ್ಯ ಬಗೆಗಳನ್ನು ಇಲ್ಲಿ 
ಗುರುತಿಸಬಹುದು. 1) ಜನಸಂಖ್ಯಾ ಬೆಳವಣಿಗೆಯ ಮೂಲಕ ಕುಂಠಿತಗೊಳ್ಳುವ 
ಆರ್ಥಿಕ ಬೆಳವಣಿಗೆ 2) ಜನಸಂಖ್ಯಾ ಬೆಳವಣಿಗೆಯ ಏರಿಕೆಯ ಪ್ರಮಾಣ 3) 
ನಿರುದ್ಯೋಗ 4) ಅಧಿಕಗೊಳ್ಳುತ್ತಿರುವ ಶಾಲಾ ಎಯಸ್ಸಿನ ಜನಸಂಖ್ಯೆ 5) 


ಅಧಿಕ ಅವಲಂಬನ: ಪ್ರಮಾಣ 6) ಆರೋಗ್ಯ ಸೇವೆಗಳ ಮೇಲಿನ ಜನಸಂಖ್ಯಾ 


ಜನಸಂಖ್ಯಾ ಧೋರಣೆಗಳು : ಒಂದು. ಪರಿಚಯ 105 


ಒತ್ತಡ 7) ಸಾಮಾಜಿಕ ಸೇವೆಗಳ ಮೇಲಿನ ಜನಸಂಖ್ಯಾ ಒತ್ತಡ 8) ವಸತಿ 
ಮೇಲಿನ ಜನಸಂಖ್ಯಾ ಒತ್ತಡ 9) ಕೃಷಿವ (ವಸ್ಥೆ ಮೇಲಿನ ಜನಸಂಖ್ಯಾ ಒತ್ತಡ 


10) ವ ಕ್ತಿಗತ ಜೀವನ ಮಟ್ಟದ ಕುಸಿತ ಮತ್ತು ಸ ಸಂಖ್ಯಾ ಸಾಂದ್ರತೆ. 


ಇತ್ತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಗಳು ಜನಸಂಖ್ಯಾ ಧೋರಣೆಗಳ 
ನಾಲ್ಕು ಬಗೆಗಳಲ್ಲಿ ಒಂದಲ್ಲ ಒಂದು ಬಗೆಯನ್ನು. ಅಂಗೀಕರಿಸಿವೆ. ಪ್ರಥವಮಂವಾಗಿ, 
ಜನಸಂಖ್ಯಾ ಬೆಳವಣಿಗೆ ದರಗಳನ್ನು ಕಡಿತಗೊಳಿಸುವ ನೋರಣೆ. / ಎರಡನೆಯದಾಗಿ, 
ಕೆಲವು ರಾಷ್ಟ್ರ ಗಳು ಜನಸ ಸಂಖ್ಯಾ ಬೆಳವಣಿಯನ್ನು ಕಡಿತಗೊಳಿಸುವುದರ ಪರವಾಗಿ 


ತಮ್ಮ ಧೋರಣೆಯನ್ನು ಘೋಷಿಸಿದ್ದರೂ, ಅದನ್ನು ಸಾಧಿಸುವುದರಲ್ಲಿ ಅಗತ್ಯವಾದ 


ಯಾವುದೇ ಕಾರ್ಯಕ್ರಮ ಆಥವಾ ಸರ್ಕಾರಿ ಕ್ರಮವನ್ನು ಹಮ್ಮಿಕೆಣಂಡಿಲ್ಲ. 
ಮೂರನೆಯದಾಗಿ, ಕೆಲವು ರಾಷ್ಟ್ರಗಳು ತಾಯ್ತನದ ಆರೋಗ್ಯ ಆಥವಾ ಕುಟ.ಂಬ 
ಕಲ್ಯಾಣದಂತಹ ಜನಸಾಂಖ್ಯಿಕವಲದ ಕಾರಣಗಳಿಗಾಗಿಯೂ ಕುಟುಂಬ ಯೋಜನಾ 
ಕಾರ್ಯಕ್ರ ವಂಗಳನ್ನು ಪ್ರಸ್ತಾಪಿಸಿವೆ. ನಾಲ್ಕನೆಯದಾಗಿ, ಕೆಲವು ರಾಷ್ಟ್ರ ಗಳಂ 
ತವ ವ್ರ ಅಭಿವೃ ದ್ರಿ ಯೋಜನೆಗಳಲ್ಲಿ ನ ಸಮಸ್ಯೆ ಕುರಿತು ಚರ್ಚೆಯನ್ನೇ 
ನಡೆಸಿಲ್ಲ. ಹಾಗಿದ್ದರೂ ಕೂಡ, ಯೋಜನೆಗಳ ಛಲ್ಲಿ ಸೂಚಿತವಾಗಿರುವ ಕೆಲವಾದರೂ 
ಸಂಬಂಧಿತ ಧೋರಣೆಗಳು ಹಾಗೂ ಕಾರ್ಯ ಕ್ರಮಗಳಿಗೆ ಹೊರತಾದ ಜನಸಂಖಾ 
ಸಮಸ್ಯೆ ಗಳನ್ನು ಗುರುತಿಸಿ ಅವುಗಳನ್ನು ಮಾನ "ಮಾಡಿವೆ. 


ಜನಸಂಖ್ಯೆಯ ಗಾತ್ರ, ಭೌಗೋಳಿಕ ೫ ಸಂಯೋಜನೆ 

ಪರಿವರ್ತನೆ ಹಾಗಾ ಪ್ರಕ್ರಿಯೆ ಇವೆಲ್ಲವೂ ಸರ್ಕಾರಿ ತೀರ್ಪುಗಳು ಹಾಗೂ ಶಾಸನಗ 
ಮೂಲಕ ಪ ಲ ಭಾವಿತವಾಗುತ್ತವೆ. ಜನಸಂಖ್ಯೆಗೆ ಧಕೆ SE. ಕೆಲವು 
SE ಒಂದು ರಾಷ್ಟ್ರ ದ ಜನಸಂಖ್ಯೆಯ ಒಂದು is ಅದಕ್ಕಿಂ ಚು 
ಎಷಯಗಳನ್ನು ಪ್ರಭಾವಿತಗೊಳಿಸುವುದರ ಲಿ ಶ್ರ ಪೂರ್ವಕವಾಗಿ ವ ನ್ಯಾಸ 
ಗೊಂಡಿರಂತ್ತವೆ. ಹಾಗೆಯೇ ಜನಸಂಖ್ಯೆಯ ನ್ನು ಬಾಧಿಸುತ್ತಿರ.ವ ಇನ್ನಿತರ ಆನೇಕ 
ಶಾಸನಗಳು ತಮ್ಮ ಪ್ರುಥಮಿಕ ಧ್ಯೇಯ Re ರವಾಗಿ ಕೆಲವ ಗುರಿಗಳನ್ನು 
ಹೊಂದಿರುತ್ತವೆ. ಮೊದಲನೆಯದನ್ನು ಜನಸಂಖ್ಯಾ ಧೋರಣೆಯೆಂದು ಕರೆಯ 
ಬಹ.ದಾದರೂ ಸಹ, ಎರಡನೆಯದನ್ನು EE ಕಡೆಗಣಿಸಲು ಸಾಧ ವಿಲ್ಲ: 
ಜನಸಂಖ್ಯೆ ಯ ಮೇಲೆ ಪ್ರಭಾವ ಬೀರುವ ಮೂಲಕ ಪ ಪ ಪ್ರಜ್ಞಾ ಪೂರ್ವಕವಾಗಿ ವ 3k 
ಜಂಡರವ ರಾಸನಕ್ಕಿಂತ ಲೂ ಅಹಾ ಜನಸಂಖ್ಯೆಯ ಮೇಲಿನ ಆದರ ಒಟ್ಟು 


ಥೆ 
ಪರಿಣಾಮ ಮಹತ್ವ ವಾದುದಾಗಿರುತ್ತದೆ ಬಿ ಎಂಬುದು ಇದಕ್ಕೆ ಮೂಲ ಕಾರಣ. 
ಜನಸಂಖ್ಯಾ ಶುಸ ಸನದ ಅಂತಿಮ ಪರಿಣಾಮವು ಜ ನಸಂಖ್ಯೆಯ ಗಾತ್ರ, ಭೌಗೋಳಿಕ 


ಅತೆ ಹಾ ” ~~ ೨ 
ವಿತರಣೆ, ಹಾಗೂ ಸಂಯೋಜನೆಯ ಮೇಲಾಗುವ ಸಂಭವವಿರುತ್ತದೆ. = 


106 ` ಸಾಧನೆ 


ಮರಣ ಪ್ರಮಾಣ, ಫಲಶಕ್ತಿ ಹಾಗೂ ವಲಸೆ ಈ ಮೂರೂ ಜನಸಂಖ್ಯಾ ಪ್ರಕ್ರಿಯೆ 
ಗಳಲ್ಲಿ ಒಂದರಲ್ಲಿಯಾದರೂ ಪರಿವರ್ತನೆ ಉಂಟುಮಾಡಲು ನೆರವಾಗುತ್ತದೆ. 


ಜನಸಂಖ್ಯೆಗೆ ಸಂಬಂಧಿಸಿದಂತೆ ಧೋರಣೆ ಮತ್ತು ಕಾರ್ಯಕ್ರಮ ಇವೆರಡೂ 
ಬೇರೆ ಬೇರೆ ಭಾವರೂಪಗಳು, ಧೋರಣೆ ಎನ್ನು ವುದಂ ಸೈದ್ಧಾಂತಿಕವಾಗಿದ್ದರೆ, 
ಕಾರ್ಯಕ್ರಮ ಎನ್ನು ವುದು ಪಾ ಶ್ರ್ರಯೋಗಿಕವಾದದ್ದಾಗಿರುತ್ತ ದೆ. ಹೀಗಾಗಿ, 
ದಳ ಜಾರಿಗೆ ಛಸುವಿಕೆ ಮತ್ತು ಕಾರ್ಯಕ್ರಮ ಜಾರಿಗೊಳಿಸುವಿಕೆ ಇವುಗಳ 
ನಡುವಣ ವ್ಯತ್ಯಾಸ ಗೋಚರವಾಗುತ್ತದೆ. ಧೋರಣೆ ಜಾರಿಗೊಳಿಸುವಿಕೆ 
ಎಂಬುದು ವಿಶಾಲಾರ್ಥದಲ್ಲಿ ಅನುವಾದಿತಗೊಳ್ಳುವ ಆಥವಾ ಹೊಸ ಹೊಸ ಅಂಶ 
ಗಳನ್ನು ಶೇಖರಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ಧೋರಣೆಗೆ ಸಂಬಂಧಿಸಿದ 
ಹೇಳಿಕೆಯು ಹೆಚ್ಚಾ ಗಿ ರಾಜಕೀಯ ಮಟ್ಟ ಗಳಲ್ಲಿ ನಿರ್ದಿಷ್ಟ ಯೋಜನೆಗಳಡಿಯಲ್ಲಿ 
ಉದ್ಭವಿಸುವಂತಹುದು ಎಂದು ವಾ ಖಾ $ನಿಸಲಾಗಿದೆ. ನ ಗತ ಜಾರಿ 
ಗೊಳಿಸುವಿಕೆಯಂಖ ಕಾರ್ಯಕ್ರಮಗಳಿಗೆ “ತೀವ್ರತೆಯನ್ನು ನೀಡುವ ಒಂದು ಚಲನ 
ಶೀಲ ಪ್ರಕ್ರಿಯೆಯಾಗಿರುವುದಲ್ಲದೆ ಈ ಕಾರ್ಯಕ್ರಮಗಳು ಧೋರಣೆಯನ್ನು 
ಜಾರಿಗೊಳಿಸುವ ಸಂದರ್ಭದಲ್ಲಿ ಸೃಷ್ಟಿಗೊಳ್ಳುತ್ತವೆ. 


ಜನಸಂಖ್ಯೆಯ ಒಂದಂ ದೃಢವಾದ ಹಾಗೂ ಬೆಂಬಲಿತ ಧೋರಣೆಯ ಸೂತ್ರೀ 
ಕರಣವು ಒಂದು ಅವಶ್ಯ ಅಂಶವಾಗಿದ್ದರೂ ಕಾರ್ಯಕ್ರಮವನ್ನು ಪರಿಣಾಮಕಾರಿ 
ಯಾಗಿ ಜಾರಿಗೊಳಿಸಂವುದರಲ್ಲಿ ಇದು ತಕ್ಕಷ್ಟು ನಿಯಮಾನಂಸಾಕಕ್ಕೆ ಒಳಪಡುವು 
ದಿಲ್ಲ. ಯಾವ ಜನರಿಗೆ ಧೋರಣೆಗಳನ್ನು ನಿರ್ದೇಶಿಸಲಾಗಂವುದೋ ಆ ಜನರ 
ಅಗತ್ಯ ಗಳು ಹಾಗೂ ಧೋರಣೆಗಳ ಏಕರೂಪ ಮೇಲೆ ಬಹುತೇಕ ಅಧ್ಯ ಯನ 
ಗಳು ದ ಸ್ರೀಕೃತವಾಗಿದ್ದರೆ, ಕೆಲವೇ ಅಧ್ಯಯನಗಳಂ = ಧೋರಣೆಗಳನ್ನು 
ಕಾರ್ಯಗತಗೊಳಿಸುವುದರ ಕಡೆಗೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿರುತ್ತವೆ. 
ಈ ಎರಡೂ ವಿಚಾರಗಳಲ್ಲಿ ಪ್ರಾಥಮಿಕವಾಗಿ ಧೋರಣೆಗಳು ಹಾಗೂ ಜನರ 
ವೌಲ್ಯಗಳು ಮತ್ತು ಮನೋಭಾವಗಳ ನಡುವೆ. ಮೈತ್ರಿ ಕಂಡುಬರ.ತ್ತದೆ. 


ಮೌಲ್ಯಗಳು ಆ ಸ್ವಾತಂತ್ರ N ನ್ಯಾಯ, ಸಾಮಾನ್ಯ ಕಲ್ಯಾಣ, ರಕ್ಷಣೆ 
ಹಾಗೂ ಉಳಿವು ಇವೆಲ್ಲವೂ ಸಂಪ್ರದಾಯದ ಒಂದು ಭಾಗವಾಗಿದ್ದು ಇವು ಜನ 


ಸಂಖ್ಯಾ ಕಾರ್ಯ ನ್ಯ ಗಳು ಆಥವಾ ಧೋರಣೆಗಳನ್ನು ತೀರ್ಮಾನಿಸುವುದರಲ್ಲಿ 
ಮಾರ್ಗಸೂಚಿಗಳಾಗಿ ಅಥವಾ ಮಾನದಂಡಗಳಾಗಿ ಬಳಕೆಯಾಗುತ್ತವೆ. ಧೋರಣೆ 
ಗಳು ಅವು ಹೇಗೆ ಈ ಮೌಲ್ಯಗಳನ್ನು ಪ್ರವರ್ಧಿಸುತ್ತವೆ, ಕಡಿತಗೊಳಿಸುತ್ತವೆ, 
ಗಂಡಾಂತರಕ್ಕಿ "ಡುಮಾಡುತ್ತವೆ ಅಥವಾ ನಿರರ್ಥಕಗೊಳಿಸುತ್ತವೆ ಎಂಬುದರ 
ಮಿತಿಗಳಲ್ಲಿ ಮೌಲಿ, "ಕೈತಗೊಳ್ಳುತ್ತವೆ. ಯಾವಾಗ ಧೋರಣೆ ನಿರ್ಣಯಂಗಳು 
ಘರ್ಷಣೆಯುಂಟುಮಾಡುವಂ ತಹ ಮೌಲ್ಯಗಳನ್ನು ಒಳಗೊಂಡಿರುತ್ತದೆಯೋ ಆಗ 


ಜನಸಂಖ್ಮಾ ಧೋರಣೆಗಳು: ಒಂದು ಪರಿಚಯ | 107 


ಅದು ಈ ಬಗೆಯ ಘರ್ಷಣೆಗಳನ್ನು ವಿಮುಕ್ತಿಗೊಳಿಸುವ ಒಂದು ವಿಧಾನವಾ 
ಬೆಳೆಯುವುದು ಮುಖ್ಯವಾಗುತ್ತದೆ. 


ಮಿಲ್ಲರ್‌ ಮತ್ತು ಗಾಡ್‌ವಿನ್‌ರವರಂ ಜನಸಂಖ್ಯಾ ಧೋರಣೆಗಳನ್ನು 
ಮಾೌಲ್ಕೀಕರಣಗೊಳಿಸಬಲ್ಲ ಒಂದು ಚೌಕಟ್ಟನ್ನು ರೂಪಿಸಿ ಅಭಿವೃದ್ಧಿ ಗೊಳಿಸಿ 
ದ್ದಾರೆ. ಜನಸಂಖ್ಯಾ ಧೋರಣೆಗಳ ನಾಲ್ಕು ಬಗೆಗಳು ಗುರುತಿಸಲ್ಪಟ್ಟಿವೆ. 
1) ವಿತರಣಾತ್ಮಕ ಧೋರಣೆಗಳು ಸಾಮಾನ್ಯ ನಿಧಿಯಿಂದ ಸಂಪನ್ಮೂಲಗಳನ್ನು 
ಪಡೆಯುತ್ತವೆ. ಮತ್ತು ಅವುಗಳನ್ನು ನಿರ್ದಿಷ್ಟ ವ್ಯಕ್ತಿಗಳಿಗೆ ನೀಡುತ್ತವೆ. ಉದಾ 
ಹರಣೆಗೆ, ಕುಟುಂಬ ಯೋಜನಾ ಕಾರ್ಯಕ್ರಮಗಳು. ಇಂತಹ ಧೋರಣೆಗಳು 
ರಾಜಕಾರಣಿಗಳಿಂದ ಬೆಂಬಲಿತವಾಗುವುದಕ್ಕೆ ಕ:ರಣ ತಮ್ಮ ಸಂಪಾದನೆಗಳ ಕುರಿತು 
ಎಚ್ಚರ ವಹಿಸುವ ಅನುಕೂಲಸಿಂಧು ಜನ ಇವರಾಗಿರುವುದರಿಂದ ಸಾಮಾನ್ಯ 
ಜನತೆಯು ತಮಗೆ ಸಹಾಯ ವರಾಡುತ್ತಿರುವವರು ಜಾರು ಎಂಬುದರ ಬಗೆಗೆ 
ಅರ್ಥ ಮಾಡಿಕೊಳ್ಳಲು ಹೋಗುವುದಿಲ್ಲ. 2) ಪುನರ್‌_ ವಿತರಣಾಧೋರಣೆಗಳು 
ನಿರ್ದಿಷ್ಟ ವ್ಯಕ್ತಿಗಳಿಂದ ಸಂಪನ್ಮೂಲಗಳನ್ನು ಪಡೆಯುತ್ತವೆ ಮತ್ತು ಇತರರಿಗೆ ಅವು 
ಗಳನ್ನು ನಿತರಣೆ ಮಾಡುತ್ತವೆ. ಉದಾಹರಣೆಗೆ, ವೃದ್ಧರಿಗೆ ಸರ್ಕಾರದ ವೈದ್ಯ 
ಕೀಯ ನೆರವು, ವರಮಾನ ಆಧಾರಿತ ಎಚ್ಚರದಲ್ಲಿ ನೆರವು ನೀಡಬಹುದಾದ ಈ ತೆರನ 
ಧೋರಣೆಗಳು ಈ ಬಗೆಯು ಬೇಡಿಕೆಗಳು ಒಲವಾಗಿದ್ದಾಗ ಮತ್ತು ಸುವ್ಯವಸ್ಥಿತ 
ವಾಗಿದ್ದಾಗ ಮಾತ್ರ ಕಾರ್ಯಗತಗೊಳ್ಳಲು ಅರ್ಹತೆಯನ್ನು ಪಡೆಯುತ್ತವೆ. 
3) ಸ್ವ-ನಿಯಂತ್ರಣ ಧೋರಣೆಗಳು ನಿರ್ದಿಷ್ಟ ಗುಂಪುಗಳಿಗೆ ಅಧಿಕಾರ ಮತ್ತು 
ಹಕ್ಕು ಬಾಧ್ಯತೆಗಳನ್ನು ವಿತರಿಸುತ್ತವೆ. ವ್ಯಕ್ತಿಗತ ಸ್ವಾತಂತ್ರ್ಯವು ಮಗೆ ಅವಶ್ಯ 
ವಾದ ಆಯ್ಕೆಗಳನ್ನು ಅಪೇಕ್ಷಿತ ದಾರಿಯಲ್ಲಿ ಮುಂದುವರೆಸಿಕೊಂಡು ಹೋಗುವುದ 
ರಲ್ಲಿ ನಿರ್ಬಂಧಗಳಿರುವುದಿಲ್ಲ. ಆದರೆ ಕೆಲವು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ವ್ಯಕ್ತಿಗಳ 
ಕೆಲವು ಸ್ವಾತಂತ್ರ್ಯ ಪ್ರವೃತ್ತಿಗಳು ಮಿತಿ ಮೀರದಂತೆ ನಿರ್ಬಂಧಗಳನ್ನು ಹೇರುವುದು 
ಅನಿವಾರ್ಯವಾಗುತ್ತದೆ. ಉದಾಹರಣೆಗೆ, ಗರ್ಭಪಾತಗಳಿಗೆ ಸಹಾಯಕವೂಗು 
ವಂತೆ ರಕ್ಷಣೆ ನೀಡಬಲ್ಲ ಕಾನೂನುಗಳು. 4) ಸ್ವ-ನಿಯಂತ್ರಣ ಧೋರಣೆಗಳು 
ಒಪ್ಪಿ ಗೆಗಳು ಮತ್ತು ಪ್ರಚೋದನೆಗಳ ಬಳಕೆಯ ಮುಖಾಂತರ ಶಕ್ತಿ. ಅಧಿಕಾರ 
ಮತ್ತು ಹಕ್ಕು ಬಾಧ್ಯತೆಗಳನ್ನು ಪುನರ್‌ ವಿತರಣೆ ಮಾಡುತ್ತವೆ. ಉದಾಹರಣೆಗೆ, 
ಒಬ್ಬ ಮಹಿಳೆಯು ಹೊಂದಬಹುದಾದ ಮಕ್ಕಳ ಸಂಖ್ಯೆಯನ್ನು ನಿರ್ಬಂಧಿಸುವುದು. 
ಇಂತಹ ಧೋರಣೆಗಳು ಕಳೆದುಕೊಳು ವ ಜನರಿಗೆ ತಾವು ಕಳೆದುಕೊಳು ್ಸಿವುದರ 
ಬಗೆಗೆ ಇರುವ ಎಚ್ಚರದಿಂದಾಗಿ ಕಾರ್ಯಗತವಾಗುವುದು ಕಷ್ಟಕರವಾಗುತ್ತವೆ. 


ಕಾರ್ಯಕ್ರಮವನ್ನು ಜಾರಿಗೊಳಿಸುವುದರ ಮೌಲ್ಯೀಕರಣವು ಕಾರ್ಯಗತ 
ಗೊಳಿಸುವ ಘಟಕದ ಸಾಮರ್ಥ್ಯ ಮತ್ತು ನಿಗದಿತ ಕಾರ್ಯಕ್ರಮವನ್ನು ಕಾರ್ಯ 


108 ಸಾಧನೆ 


J 


ಗತಗೊಳಿಸಂವ ಪ್ರಕ್ರಿಯೆ ಇವುಗಳ ಅಧ್ಯಯಂನದಿಂದ ಕೂಡಿದೆ. ಡ್ಯಾಮರ್ತ್‌' 
ರವರು ಕುಟುಂಬ ಯೋಜನೆಗೆ ಸಂಬಂಧಿಸಿದ ಯೋಜನೆಗಳು ಮತ್ತ) ಅವುಗಳನ್ನು 
ನೆರವೇರಿಸಬಲ್ಲ ಸರ್ಕಾರದ ಸಾವ.ರ್ಥ್ಯಗಳ ನಡುವಣ ಅಂತರವನ್ನು ಸ್ಪಷ್ಟಪಡಿಸಿ 
ದ್ದಾ ರೆ... ರೋಜರ್ಸ್‌ರವರು, ಅಧಿಕಾರಷಾಹಿಯ ಸೃಷ್ಟಿಯಾದ ವಸಾಹತು 
ಬಗೆಯಂ ಕುಟಂಂಬ ಯೋಜನೆಯಂಂತಹ ಆಭಿವೃದ್ಧಿ ಕಾರ್ಯಕ್ರವಂಗಳನ್ನ್ನು ಯಶಸ್ವಿ 
ಗೊಳಿಸುವ ದಿಕ್ಕಿನಲ್ಲಿ ಆತಂಕವನ್ನುಂಟುಮಾಡುವ ಅಡೆತಡೆಗಳಲ್ಲಿ ಒಂದಾಗಿದೆ 
ಎಂಬುದಾಗಿ ವಾದಿಸುತ್ತಾರೆ. ನಿಗದಿಪಡಿಸಿದಂತೆ ಕಾರ್ಯಗತಗೊಳಿಸಬೇಕಾಗಿರುವ 
ಘಟಕದಲ್ಲಿ ಅಧಿಕಾರಷಾಹಿ ಸ್ವರೂಪ, ಕುಟುಂಬ ಯೋಜನಾ ಕಾರ್ಯಕ್ರಮದ ಸೆ ಛ 
ಇವು ಕಾರ್ಯಕ್ರಮ ಜಾರಿಗೊಳಿಸುವಿಕೆಯಲ್ಲಿ ಅನೇಕ ಬಾರಿ ಚರ್ವಿತ ಚರ್ವಣ 
ವಾಗುತ್ತಿರುವ ವಿಚಾರಗಳಾಗಿವೆ. ಇದಕ್ಕೆ ತದ್ವಿರುದ್ದ ದೃಷ್ಟಿಕೋನವನ್ನು ವಿಶ್ವ 
ಆರೋಗ್ಯ ಸಂಸ್ಥೆ, ಜನಸಂಖ್ಯಾ ಪರಿಷತ್ತು ಮತ್ತಿತರ ಸಂಸ್ಥೆಗಳು ಹೊಂದಿದ್ದು 
ಅವುಗಳ ಪ್ರಕಾರ, ವಾಸ್ತವವಾಗಿ ಒಂದು ಜನಸಂಖ್ಯಾ ಕಾರ್ಯಕ್ರಮವು ಆಸ್ತಿತ್ತ 
ದಲ್ಲಿರುವ ಆರೋಗ್ಯ ವ್ಯವಸ್ಥೆ ಯೊಳಕ್ಕೆ ಸಮಗ್ರಗೊಳ್ಳಬೇಕಂ, ಅದರಲ್ಲಿಯೂ 
ನಿರ್ದಿಷ್ಟವಾಗಿ ತಾಯ್ತನ ವಂತ್ತು ಮಗುವಿನ ಆರೋಗ್ಯ ಸೇವೆಗಳು ಉಚಿತ 
ವಾಮದಾಗಿರಬೇಕು. ಕಾರ್ಯಗತಗೊಳಿಸುವುದರ ಪ್ರಕ್ರಿಯೆಗಳಿಗೆ ಸಂಬಂಧಿಸಿ 
ಬಹುತೇಕ ಮಾೌಲ್ಯೀಕೃತ ಅಧ್ಯಯನಗಳು ಸೂಚಿಸಿರುವಂತೆ ಜನಸಂಖ್ಯಾ ಕಾರ 
ಕ್ರಮಗಳು ಅತ್ಯಂತ ಪರಿಣಾಮಕಾರಿ ನಿರ್ವಹಣೆಯೊಂದಿಗೆ ಅದರಲ್ಲಿಯೂ ನಿರ್ದಿಷ್ಟ 


೨ 
ಗಿ ಕುಟುಂಬ ಯೋಜನೆಯಂತಹ ಕಾರ್ಯಕ್ರಮದಲ್ಲಿ ಸಮ್ಮಿಲನಗೆೊಂಡಿವೆ. 


© 


ಪರಾಮರ್ಶನ ಗ್ರಂಥಗಳು 


1) ಡೇವಿಡ್‌ ಎಂ. ಹೀರ. ಸೊಸೈಟಿ ಆಂಡ್‌ ಪಾಪು $ಲೇಷನ" 
2) ಒ. ಎಸ್‌. ಶ್ರೀ ವಾಸ್ತವ- ಎ ಟೆಕ್ಸ ಬುಕ್‌ ಆಫ್‌ ಡೆಮಾಗ್ರಫಿ 
3) ಭಾಸ್ಕರ್‌ ಡಿ. ಮಿಶ್ರ. ಆನ್‌ ಇನ್‌ಟ್ರಡಕ್ಷನ್‌ ಟು ದ ಸ್ಟಡಿ ಆಫ್‌ ಪಾಪ್ಯಲೇಷನ್‌. 


“ಸೀಮೆ” ಮತ್ತು ಅದರ ಆಡಳಿತ ವೃವಸ್ಥೆ 


ರಾ ಚಚ ಚಾ... 
ಎಚ್‌. ವಿ. ಶ್ರೀಧರ 


ಪ್ರಾಚೀನ ಕಾಲದಲ್ಲಿ ಹಳ್ಳಿ ಸ್ಥಾನಿಕ ಆಡಳಿತದ ಘಟಕವಾಗಿತ್ತು. ಶಾನಬೋವ, 
ತಲವಾರ ಇತ್ಯಾದಿ ಆಧಿಕಾರಗಳನ್ನು ಹೊಂದಿದ್ದ ಅದು ಸ್ವ್ಹಯಮಾಡಳಿತದ ಘಟಕ 
ವಾಗಿದ್ದು ದಕ್ಷತೆಯಿಂದ ಕಾರ್ಯವನ್ನೂ ನಿರ್ವಹಿಸುತ್ತಿತ್ತು. ಅಂದಿನ ಆಡಳಿತ 
ವರ್ಗ ಪ್ರತಿಯೊಂದು ಹಳ್ಳಿಯ ಗಡಿಗಳನ್ನು ಗುರುತಿಸಿದ್ದು ಆದನ್ನು *ಸೀವೆಂ' 
ಎಂದು ಕರೆಯಲಾಗಿತ್ತು ॥ ಭೂಮಿಯನ್ನು ಉಂಬಳಿಯಾಗಿ, ನೆತ್ತರ ಕೊಡಂಗೆ 
ಇತ್ಯಾದಿ ಕಾರಣಗಳಿಗೆಂದು' ದಾನ ಮಾಡಿದಾಗ ಆ ಭೂಮಿಯ ನಾಲು ಡ ಸೀಮೆಗಳನ್ನು 
ಗುರುತಿಸಿ ಶಾಸನವನ್ನು ಮಾಡಿಕೊಡುತ್ತಿದ್ದರು. ಇಲ್ಲಿಯೂ ಈ ಪದ ಹಿಂದಿಗಿಂತ 
ಭಿನ್ನಾರ್ಥದಲ್ಲೇನೂ ಬಳಕೆಯಾಗಿಲ್ಲ. ಕಾಲ ಕಳೆದಂತೆ "ಸೀಮೆ' ಪ್ರಾಂತ ಸೂಚಕ 
ವಾಗಿ ಬಳಕೆಯಾಗಿ ಆರಸರ ಆಡಳಿತದ ಘಟಕದಲ್ಲಿ ಒಂದಾಗಿರ.ವುದು ಕಂಡು 
ಬರುತ್ತದೆ. ಆಡಳಿತದ ಸೌಕರ್ಯಕ್ಕಾಗಿ ಸಾಮ್ರಾಜ್ಯವನ್ನು ಪ್ರಾಂತಗಳಾಗಿ ರಾಜ್ಯ, 
ವಂಂಡಲ, ಸೀಮಾ, ಸ್ಥಲ, ಎಂದಿತ್ಕಾದಿಯಾಗಿ ವೀಗಡಿಸುವಲ್ಲಿ "ಸೀಮೆ' ಪ್ರಾಂತ 
ಸೂಚಕ ಎನ್ನವುದು ಖಚಿತವಾಗಿದೆ. ಸೀಮೆ ಆರಸರ ಆಡಳಿತ ಘಟಕವಾಗಿತ್ತೆನ್ನು 
ವುದು ಒತ್ತಟ್ಟಿಗಿರಲಿ. ಆದರೆ ಇದು ಗೋಕರ್ಣ ಮಂದಲದ ವ್ಯಾಪ್ತಿಯಲ್ಲಿ ಬರುವ 
ಹವ್ಯಕ ಬ್ರಾಹ್ಮಣರ ಮಠದ ಆಡಳಿತದ ಅನುಕೂಲಕೆ ರದು ಮಾಡಿದ ವಿಂಗಡಣೆಯೂ 
ಹೌದೆನ್ನುವುದು ಹೆಚ್ಚು ಮಂದಿಗೆ ಹೊಳೆದಿರಲಿಕ್ಕಿಲ್ಲ ! ಇದರ ವಿಂಗಡಣೆ, ರಚನೆ, 
ಆಡಳಿತಕ್ಕೆ ಸಂಬಂಧಿಸಿದಂತೆ ತಾತ್ವಿಕ ತಳಹದಿಯೊಂದಿದೆ ಎಂಬ ವಿಚಾರವನ್ನು, 
ಸೀಮೆ ಪೌರೋಹಿತ್ಯಕ್ಕೆ ಸಂಬಂಧಿಸಿ ದೊರೆ ಓಲೆಗರಿ ದಾಖಲೆಯೊಂದನ್ನು ದಾಖಲೆ 
ಯಾಗಿ ಇಟ್ಟುಕೊಂಡು ಸ್ಪ ಸ್ವತ ಇಲ್ಲಿ ಯತ್ನಿಸಲಾಗಿದೆ. 

ಕದಂಬ ವಂಶದ ಮಯೂರವರ್ಮ ಬಾ ಶ್ರಹ್ಮಣರನ್ನು ಉತ್ತರದ ಅಹಿಚ್ಛ ತ್ರೆ 
ದಿಂದ ಕರೆತಂದು ಸ್ಮಾಣುಗಣೂಢಪುರ (ಶಿಕಾರಿಪುರ ತಾಲೂಕಿನ ತಾಲಗಂಂದ) ದಲ್ಲಿ 
ಅಗ್ರಹಾರವನ್ನು ರಚಿಸಿಕೊಟ್ಟು ಅವರನ್ನು ನೆಲೆಗೊಳಿಸಿದನೆಂದು ಉತ್ತರ ಸಹ್ಯಾದ್ರಿ 
ಖಂಡ ಪುರಾಣದಲ್ಲಿದೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಯ 
ಕೆಲವು ಭಾಗಗಳಲ್ಲಿ ಇವರನ್ನೂ ನೆಲೆಗೊಳಿಸಿದನೆಂಬ ಉಲ್ಲೇಖವೂ ಅಲ್ಲಿದೆ. ಕ್ರಿ.ಶ. 
ಸು ೬ನೇ ಶತಮಾನದ ಉತ್ತರ ಕನ್ನಡ ಜಿಲ್ಲೆಯ ಕಂಪ್ಲಿ ಶಾಸನದಲ್ಲಿ “ಪೈವೆಯರು” 
ಖಂಬ ಶಬ್ದವಿದ್ದು `ಇವರೇ ಮುಂದೆ ಹೆ ಓವೆಯರು, ಹವ್ಯಕರು ಎಂದಾಗಿರುವಂತಿದೆ. 


110 ಹಾತ್‌ 


ಪಾ ಹ ಕಾರಗಳ ಬದಲಾವಣೆಯಕ್ರಿಯೆ ಭಾಷಾಶಾಸ್ತ್ರದ ದೃಷ್ಟಿಯಿಂದಲೂ ಸಮರ್ಥ 
ನೀಯ. ಒಟ್ಟಿನಲ್ಲಿ ಕ್ರಿ.ಶ. ೬ನೇ ಶತಮಾನದ ವೇಳೆಗೆ ಈ ಪಂಗಡ ಸಾಮಾಜಿಕವಾ 
ಟಟ ₹77) 
ಪ್ರಮುಖ ವರ್ಗಗಳಲ್ಲಿ ಒಂದಾಗಿತ್ತೆನ್ನ ಬಹುದು. ಇಲ್ಲಿಂದ ಕರ್ನಾಟಕದ ್ಲ ಆರಂಭ 
ವಾಗುವ ಹವ್ಯಕರ ಇತಿಹಾಸ ಹಲವು ಏರಿಳಿತಗಳನ್ನು ಕಂಡಿದೆ. ಸಮಾಜದಲ್ಲಿ 
ಉನ್ನತ ಸ್ಲಾನವನ್ನು, ಅರಸರಿಂದ ಗೌರವ ಪುರಸ್ತಾರ, ಸನ್ಮಾನಗಳನ್ನು ನಿರಂತರವಾ 
ಛು » ೪. 
ಪಡೆದು, ಧಾರ್ಮಿಕ ಕಾರ್ಯಕಲಾಪಗ ವುಂಚೂಣಿಯಕ್ಕೆದ್ದ. ಈ ವರ್ಗದಲ್ಲಿ 
ಕೆಲವರು ರಾಜನ ಆಪ್ತ ಮಂ ಗಿ ಹೋಗಿರುವರು. 
ಎಸ್ಸಗೆ ಬೆಳಕ. ಚೆಲ್ಲುವ ಓಲೆ 


ಲ 
AT 
(೮% 320 
ಗ 
೬ 
₹3 
ಜಾ | 
ಲೌ 
೪ 


(೭ 
2 
Ls 
GL 
qt 
ತ್ತೆ 
ಗೆ 
ಇ 
€ 
G 
©) 
GL 
© 
[e | 
3 
ತ್ತ 
CU 
ಲಂ 
© 
&L 
4 
GL 
₹1 


೫ 6% 


ಬಹುದು. 


(0 
Poy 
9 
1 
| 
€| 
J, 
ತ್ತ 
€೨ 
1 
C1 
₹1 


ನು ಗವುಃ 
ಲ್ಕ 


ಶುಭಮಸ್ತು ॥ ಸ್ವಸ್ತಿ ಶ್ರೀ ಜಯಾಭ್ಯುದಯ ಶಾಲಿವಾಹನ ಶಕವರುಷ ನಾ ೧೪೬೧ನೆಯ 
ಪರಿವರ್ತನೆಗೆ ಸಲುವ ರಕ್ತಾಕ್ಷಿನಾಮ ಸಂ। ವೈಶಾಖ ಶುದ್ದ ೩ ಗುರುವಾರದಲ್ಲು ಶ್ರೀಮತು ಎಶ್ವಾ 
ಮಿತ್ರ ಗೋತ್ರ ಬೋಧಾಯನ ಸೂತ್ರದ ಯಜುಶಾಖೆಯ ಯಲಕೋಡ ಚಂದ್ರ ಶಂಕ್ರಭಟ್ಟರ 


ಪ್ರಪೌತ್ರ ಪುಟ್ಟ ಛಟ್ಟರ ಪುತ್ರರಾದ ಸಂಪದ ಶಂಕರ ಭಟ್ಟರೀಗೆ ॥ 


ಮೊರಬಿಡಿ ಶೀಮೆ ತಲಕಳಲೆವಾಸಿ ಜಾಡಗಲ್ಲಿ ತಂಮಂಣನ ನಾರಾಯಣಪ್ಪ । ಅರಳ 
ಗೊಂಡ ಪುಟಂಣ ಮಂಣಳಿಗೆ ತಿಂಮಪ್ಪ ಮಲಿಗೆ ಬಿಳಿಲಿ ಬಿಮಂಣ। ದಬ್ಬೆ ಕೃಷ್ಣ ಜೆಂನೆ ಶಂಬುಲಿಂಗ 
ಕಂಚಿಕೈ ॥ ೧ ॥  ಯಲಕಳಲೆವಾಸಿ ಉಂಬಿನಿರಮನೆ ಹೊಂನಂಣ । ಯಿಟ್ಟಿ ಮನೆ ಬೆನುಲಿಂಗ 
ಮೆಲೂರ ತಿಂಮಣ ಭಟ । ಆ ಬಿಮಂಣ ಭಟನ ಬಿಂಭಟ 1 ಅನ ಖಂಡದ ಬಿಮಂಣ! ಮುಸುಗುತಿ, 
ಮದಂಣ ನಾರಣಪ್ಪನ ಬಿಮಂಣ ಬೆಟ್ಟೆ ಬಿಮಂಣ!...... ಕೊಟ್ಟಿಲಿ ನರಸಂಣನ ಶಂಕರ, ಆ 
ಕೃಷ್ಣನ ತಿಂಮಂಣ । ಯಿಂದ್ರೊಡಿ ತಿಂಮಯ ಅಡಮನೆ ಹರಿಯಂಣ ಆ ಸಂಬಯ ಕಾಳಿಬಿಳಲ 
ವರದಪ್ಪನ ಬಿಮಂಣ ಆ ಗೋಪಂಣ, ನರಸಂಣನ ಗಣಪಯ ಜಿಡಿನ ತಿಂಮಯ ಅೃೈತಕ್ಕನ 
ವರದಂಣ । ಆ ಮಾದಂಣ ಮುತ್ತುವಳ್ಳಿ ಹರಿಯಂಣ । ಆಯಾಗಾರ ಸೂರಂಣ ॥ ೨ ॥ ರವಾಸಿ 
ಹುಕ್ಕಲಿ ಬಿಮಂಣ | ಕಲ್ಲಾಡಿ ಬಮಂಣ । ಆ ತಿಂಮಂಣ । ಹೊಸಗದ್ದೆ ನರಸಪ್ಪ'! ಬಿಮಂಣ । 
ತಾರಿಕೊರಲ್ಲಿ...... ಸಂಬಯ ಆ ಕೃಷ್ಣಯ ॥೩॥ ಕೊಡಲಿ ಬ.ಗದ ವಾಸಿ ಬೆಳಿಗೂಲ್ಲೂರ 
ಬಿಮಂಣ ಹರಿಯಂಣ । ತಿಂಮಪ್ಪನ ಹ ,,... ಮೂಲೆ ವಾಸುದೇವ । ಪುಟಂಣ ಕೃಷ್ಣಪ್ಪ । 
ಮಳ್ಳಿ ಬಿಮಂಣ । ಕೆರೆಕೈ ಶಂಭುಲಿಂಗ ಶೆನಟೊವ.,....ಕೆಸಪ್ಪನ ಸಂಬಯ ಆ ಜೋಗಪ್ಪ ! 
ಬಿಮಂಣನ ಸಂಬಯ | ಬೆಂಣಿಮನೆ ಜ...... ಬಿಮಂಣಾ ಚಿಕ್ಕ ತಿಂಮಪ್ಪ । ಕೆದಿಗೆ ನಾರಾಣಪ್ಪ । 
ಸರುಹಿನ ಗದ್ದೆ ದೇವರ ಬಟಾ ॥ ೪ ॥ ಹೊನ್ನೆ ಮಕ್ಕಿ ವಾಸಿ ಕುಳುಕಾರ ದೆವಪ್ಪ । ಸಂಬಯ 
ಹಳೆತೋಟದ ಮಡಿಕೆ ದೇವಪ್ಪ ಆ 1 ಸ[ೂ ತಿಂಮಪ್ಪ ಕಾಳ ಮಹಾಬಲ್ಭಯ ನರಸ್ಭ್ರಯ। 
ಅಸಳ್ಳ ಪರಮೇಶ್ವರ ಆ ನಾಗ್ರಯ Ree ತಾರೆ ಸೂರಂಣ । ತಲಗಣಿ ನರಸಪ್ಪ ಸಂಕಣ । ಅಡೆಮನೆ 
ರಾಮೃಯ । ತೊರವೆ: ಮಾದಂಣ । ತಿಂಮಣಾ। ಆ ಮಾದಪ್ಪ ಜಿಗ್ಗನ ಸೂರಯ ಆ ಗೋಪಂಣ 
ಮಕ್ಕಿಸಂಬಯ ಸಂಕಣನ ತಿಂಮಯ । ನಾಗ್ರಯನ ಸಂಬಯ ॥ ಗಂಗೊಡಿ ತ್ತಿಂಮಂಣನ ವಿಟ್ಟಪ್ಪ । 
ಮಾದಪ್ಪ । ಮಹಬಲ ತಿಂಮಯ । ಗುಂಜಹಳ್ಳಿ ತಂಮಂಣ । ಆ ಸಂಕಂಣ। ಮುಂಡಿಗೆ ರಘು 
ಬಟರ ರಾಂಬಟ | ಆ ತಿಂಮಯ | ತಂಮಂಣ । ಆತ್ತಿಗಾರ ಗೋಪಂಣ । ಸಂ ಯ ಮತ್ತಿ 
ಶಂಕರ ನಾರಾ:ಣನ ಬಿಮ ಹೊಲಿಮನೆ ಮಾದಂಣ | ಉಪ್ಪಡಿಕೆ ಸೂರಯ್ಯ | ಪರಮಂಣ । 
ವಾಟಗಾರ ರಾಮಂಣ | ಕಲ್ಲ ಬ್ರಿ ತಿಮಂಣ | ಕರಮನೆ ಸಂಕಂಣನ ಬಿಮಂಣ | ಸಂಕಣಣನ 
ಪರಮಂಣ | ೫ ॥ ಹುಂಸೆವಾಸಿ ಗ.ಂಡಮನೆ ತಿಂಮಪ್ಪ । ಶಿರೂರ ಬಿವಂಣ | ಆ ಪರಮೃಯ | 


ಸೀಮೆ” ಮತ್ತು ಅದರ ಆಡಳಿತ ವ್ಯವಸ್ಥೆ 111 


ಮಡಿಕೆಯ ಚದುರಳಿ | ಶಂಕ್ರರ ಬಿರುಕಿನ ಮನೆಯ ಗೋವಿಂದ । ತ್ತೆಂಕೊಡಮನೆ ತಿಂಮಣ ಬಟರ 
ದೇವರ ಬಟ । ವಿಷ್ಣು ಮೂರ್ತಿ ಸಂಕಂಣ ಬಟ್ಟೂ ದೆವಂಣ । ಆ ತಿಂಮಂಣ । ಕಂಚಿಕ್ಟೆ ಸಂಕಂಣನ 
ತಿಂಮಂಣ | ಪುಟಂಣ | ಆ ಬಿಮುಂಣ | ವಾರಣಾಶಿ ಬಿಮಂಣ । ಆ ದೆವಪ್ಪ | ಲಿಂಗಾಬಟ । 
ಸಂಣ ಲಿಂಗಾ ಬಟ ಗುಂಡಿ ವಿಶ್ವನಾಥ | ಜಾಕದ ಪರಮಂಣ । ಹೊಂನೆ ಮಕ್ಕಿ ತಿಂಮಣ । 
ಆ ಕಿಷ್ಟಯ | ಜಿಡ್ಡಿನ ಕ್ರುಷ್ಟ | ದಂಡವಾಡಿ ವರದಷ್ಟನ ನಾರಣಷ್ಟ ಬಟನ ಸಂಬಯ | ಬಿಮಂಣ 
ತಿಂಮಂಣ | ಮುತ್ತನ ಮಹಾಬಲ । ಹರಿ । ನಾರಾಣಪ ್ಸೈ | ಚಂದಕ್ಕನ ಸಂಕಂಣ | ತಿಂಮಪ್ಪನ 
ಸಂಬಯ | ತಂಮಂಣನ ವರದಂಣ । ಅಂಣು ತಿಂಮಂಣ | ಬಂಣುದನ ಮನೆ ದೊಡ್ಡ ಬಿಮಂಣನ 
ನಾರಣಪ್ಪ । ಸಂಬಯ ಬಿಮಂಣ । ಹೊಂನಪ್ಪನ ತಿಂಮಪ್ಪ । ನಾರಣಪ್ಪನ” ಸಂಬಂಣ | 
ಕೃಷ್ಣ ಯನ ತಿಂಮಂಣ | ನಲುಂಡೆ ಹೆಬ್ಬಾರ ಸಂಕಂಣ । ಶಂಬು ಬಿಮಂಣ । ಆ ಗೋಪಂಣ 
ದೊಂಬೆ ಕೈ ಸಂಬಯನ ತಿಂಮಂಣ । ದೊಡ ತಿಂಮಂಣ । ಆ ನಾರಣಪ್ಪ ಹರಿಯಂಣ | ಮಾಂಡವ್ಯ 
ಮನೆ ದೆವಂಣ | ತಿಂಮಯ । - ಕೂಗ ತೆಬೆಮ್ಮಯ | ಉಪ್ಪ ಶನದ ಬಿಮಬಟ | ಆ ಹೊಂನಪ್ಪನ 
ಬಿಮಂಣ । ತುಂಬಿಹಳ್ಳಿ ಬಿಮಂಣ |ಸಂಬಂಣನ ಶಿಂಮಂಣ |ಆ ಕೃಷ್ಣಯ | ಹೊಂನಿ ಬಿಮಂಣ | 
ವಕ್ಕೂಪ್ರ ತಿಂಮಂಣ | ಆ ಪರಮೇಶ್ವರ | ತೊಕರಿ ಕೊಪದ ಬಿಮಂಣ | ಚಿಕ್ಕ ಬಿಮಂಣ ॥ ೬ ॥ 
'ಹಾನಗೆರೆ ವಾಸಿ ಕಂದಿ ತಿಂಮಂಣ । ಶಂಬೂ ತಿಂಮಣ | ಆ ಸುಬಂಣ | ಆ ಹರಿಯಂಣ | ಅಂಣು 
ಬಿಮಂಣ | ಕಣಗಲಗಟದ ಮದ್ದಿನ ಕೈ ಸಂಕಣ | ಗುಂಡಿ ಬಿಮಂಣ | ಚಿಕ್ಕ ಬಿಮಂಣ | ದೆವಪ್ಪದ 
ಶಂಬಟ । ಕೊಪರಿಗೆ ಹರಿದಿನಿಮನೆ ತಿಂಮಂಣ । ಆ ಬಿಮಂಣನ ತಿಂಮಣ | ಆ ಕೆಪಂಣ 
ಆ ತಿಂಮಂಣ | ಆಳಿಯ ತಿಂಮಂಣ | . ಗೋವಿಂದನ ಪರಮಂಣ । ವಾರಣಾಶಿ 
ತಿಂಮಂಣ | ಆ ಪರಮೇಶ್ವರ | ಆ ಶಿವಂಣ । ಕೆಳಗಣ । ಮಾದಿ । ಪುಟಂಣನ ತಿಂಮಂಣ 
ಕೃಷ್ಣನ ರಾಮಂಣ । ಆ ನರಸಂಣ ॥ ೭ ॥ ಮಂಡವಳ್ಳಿ ವಾಸಿ ಯಿಟ್ಟಿಗೆ ದೇವಂಣ । ತಿಂಮೆರಿ 
ರಾಂಭಟ । ಚಕ್ರಾಣಿ ತಿಂಮಪ್ಪ । ಅೃತಿ ಗೋಪಂಣ । ರುದ್ರಾಕ್ಷೆ ತಿಂಮಣ । ಜಿಗ್ಗನ ಬಿಮಂಣ । 
ಆ ಮಾದಂಣ । ಆ ಶಿವಣ ಭಟ | ಆ ಯೀಶ್ವರಪ್ಪ | ಸಂಪದ ಮತ್ತಿ ಸಂಕಣ । ಆ ತಿಂಮಂಣ। 
ಅಳಗೋಡ ಬಿಮೃನ ತಿಂಮಂಣ । ಹೊಂನಿ ಕೃಷ್ಣಯ । ನರ್ಜೂರ ನಾರಣಪ್ಪ ! ಜಿಗ್ಗನ ಸಂಕಂಣ। 
ಕಳ್ಳಿ ಬಿಳಿನ ದೆವಂಣ । ಧರೆಮನೆ ಹರಿಯಂಣ । ಕಸುಗುಪ್ಪೆ ಶಾಂತಿ ಪುಟಂಣ । ಅಂಣು ಮಹಾ 
ಬಲ್ಭಯ । ವರ್ತೆಕೊಡ್ಲು ತಿಂಮಂಣ | ಆ ದೇವಪ್ಪ | ಬಾಳೆಕೊಪ್ಪದ ತಿಂಮಂಣ । ವಡಿ 
ಮಹಬಲನ ಸಂಕಂಣ । ದೇವರಬಟರ ತಿಂಮಂಣ। ಶಿವಂಣನ ತಿಂಮಯ। ಮೊಗವಳ್ಳೆ 
ನಾಗಪಯ । ಬಾರಕದ ಮನೆ ದೊಡ್ಡ ಕೆಶವೈಯ। ಅ ಕೃಷ್ಣ । ತೋಟದ ಮನೆ ಶ್ರೀಧರ । ಆ 
ಮಹಬಲ। ಆ ಶಂಬುಲಿಂಗೈಯ । ಮುಂತಾದ ಯೆಂಟೂಗ್ರಾಮದ ಅಶೆಶ ಗ್ರಾಮ ಸಮಸ್ತ 
ಬ್ರಾಂಹ್ಮಣ ಮಹಾಜನರುಗಳು ಬರಶಿಕೊಟ್ಟ ಗ್ರುಮಸ್ವಳ ಪೌರೂಹಿತ್ಯದ ಮೂಲಸಾಧನದ 
ಭಾಷಾಕ್ರಮವೆಂತ್ರೆಂದರೆ ನಮಗೆ ಯಿಲ್ಲವರಿಗು ಪ್ರಾಕು ವೌರೂಹಿತ್ಯವ ನಡೆಸುವ ಪುರೋಹಿತರು 
ಗತಮೃತದೂರಸ್ತರಾಗಿ ಅಂತರ ಸಂತತಿಯರಾಗಿ । ಮುರಿದುಹೋಗಿ ಉಕ್ತ ಕಂರ್ಮೆಗಳು ನಡ 
ಉತಿದ್ದ ಬ್ರಾಂಹ್ಮಣ್ಯ ವಿದ್ಯುಕ್ತ ಕಂರ್ಮ ಲುಪ್ತವಾಗುತ್ತಯಿದ್ದಲ್ಲಿ ನಿಉವಿದ್ಯಾ ಪ್ರಬಾವ ಪ್ರಶಿದ್ದ 
ರಾಗಿ ನಂಮ ಗ್ರಾಮಸ್ತಳರಾದ ಸಂಮಂದಾ ನಿಂಮುನ ವಡಂಜಡಿಶಿ ಪೂರ್ವಪ್ರಮಾಣು। 
ಮರ್ಯಾದಿಯಲ್ಲಿ | ನಂಮ ಶಿಮೆಸ್ತಳ ಪೌರೂಹಿತ್ಯ ಜೋಯಿಶಿಕೆಯಂನು ನಿಉ ಅನುಭವಿಶಿ 
ಬರನೆಕೆಂದು ನಾಉ ಸಮಸ್ತರು ಯೆಕಸ್ತರಾಗಿ ಅಸ್ಮಾಸ್ತ್ರೀಪುತ್ರಜ್ಞಾತಿ ಸನ್ಮತವಾಗಿ ನಂಮ 
ಶಿ ಮಿಸ್ತಳ ಪೌರೂಹಿತ್ಯವಂನು |! ಸರ್ವಮಾನ್ಯವಾಗಿ | ನಡಿಶಿಕೊಂಡು ಬಿಹಾರಿಶಿಯಲ್ಲಿ ಮೂಲ 
ಸಾಧನವ ಬರಕೊಟಿ ಕ | ಪೂರ್ವಪೆರಾಸದಾರಭ್ಯ ರಾಜಸ್ಥಾ ನ ಬ್ರಂಹ್ಮ ಮಹುಸಬಾಗ್ರ ಬಾಗ 
ಮಾನ್ಯತ್ವ ವಿದ್ವಪ್ರಭುತ್ವಾದಿ ಮಾಂನ್ಯ ಮನೆತನರಾದ ಸಮಂದ ನಿಂಮವಳಗೆ ಯೋಗ್ಯರಾದ 
ವೈದಿಕ ಪ್ರತಿಹಸ್ತಿಕರನಿಟ್ಟು ಕೊಂಡು ನಿಂಮಿಂದ ಅವರ ಮುುಖದಿಂದ್ಮಸಹಾ ನಂಮಯ:ಲ್ಲರ ಗ್ರುಹಾ 


11) ಸಾಧನೆ 


ದಲ್ಲಿ ಸರ್ವತ್ರ ನಿತ್ಯ ನೈಮಿತ್ಯಕ ಕಾಮ್ಯ ಪೂರ್ವ ಕರ್ಮ ಅಪರ ಕ್ರಿಯೆಗಳು । ಹವ್ಯಕವ್ಯಶಾಂತಿಕ 
ಪೌಷ್ಠಿಕ ಅಲೌಕಿಕ ಶಾಸ್ತ್ರೀಯ ಆಚಾರ ವೆವಹಾರ ಪ್ರಾಯಶ್ಚಿತ್ತ ಕಂರ್ಮ । ವಿವಾಹಾದಿ । ಪೂರ್ವ 
ಶೋಡಶ ಕಂರ್ಮ ನಾನವ್ರತ ಪ್ರಾರಂಬಾ ಉದ್ಯಾಪನಾ । ದೇವತಾಗ್ರಹ । ಯಜನ । ಹವನ । 
ಜಪ । ತರ್ಪಣಾದಿ ಸತ್ಯ್ರತ ವಿದ್ವತ್ಸ್ರಬುತ್ವಾ । ಪಾಂಡಿತ್ಯ | ಪ್ರ ಮೆ ಪೂಜತ್ವ | ಸರ್ವತ್ರ 
ಜಾತಕ ಲೆಖನಾದಿ ಕ್ರುತಿ । ಶಿಮಾಸ್ತಳ ಆದಿಕ್ರಯ । ದಾನ । ಪರಿವರ್ತಮಾನಾದಿ । ಸರ್ವ ಮೂಲ 
ಶಾಸನಾ | ಲೆಖ್ಯಾಧಿಕಾರಿತ್ವ । ಸ್ಥಿ ಶಿಮಾನ್ಯವೆಂಬುದರಿಂದ । ನಿಂಮ ರಾಜಾಪ್ರಬು । ಲ್ರುತ್ತಿಕ್ಷೇತ್ರ 
ವಾಸ್ತ್ರ ನಿಮಿತ್ಯವಾಗಿ | ನಿಂದು ಮೆಲೆ ಅರಮನೆಯಿಂದಾ ಹುಟ್ಟಿದ ಗ್ರಾಮ ದೆಶಗಳಿಗೆ ಬಂದ 
ನಿಂಮ ವಟ್ಟ ವರಾಡ ಕಾಣಿಕೆ! ಆದಾಯ ಹಡಿಕೆ ಬಿಟ್ಟಿ ಬಿರಾಡ ಹೊರೆ ಹೊತ್ತಳ ಅಕಲ ಚಕ್ರ 
ಮುಂತಾಗಿ ಯೆನು ಉಂಟ್ಬುದ್ದ ಅದಾಯಂಗಳಂನು। ನಂಮ ನಂಮಗ್ರಾಮದಿಂದಾ ನಾಉ ಸಮಸ್ತರು 
ವರಾಡಿಶಿಕೊಂಡು ನಾಉ ತೆತ್ತು ಬಹೆಉ । ನಿಂಮನ ಕೆಳಕಾರಣವಿಲ್ಲ । ನಿಮಗೆ ಸಮಂದವಿಲ್ಲ। 
ನೀಉ ಊರ್ದ್ವದೆ ಹಿತ ಪಿತೃ ವೇದ ಕಂರ್ಮಗಳಂನು | ನಿಂಮ ಹಸ್ತಿಕರ ಮುಖದಿಂದ 
ನಡಶಿ ನಿಮಗೆ ಸಲುವ ದಕ್ಷಿಣಾಂಶ ಮರ್ಯಾದಿಗಳಂನು ತೆಗೆದು ಕೊಂಬಿರಿ । ನೀವು 
ಅಸ್ಮದ್ದಶಿಷ ಗ್ರಾಮಸ್ತಳೆ ನಾನಾ ಗೋತ್ರ ಬ್ರಾಂಹ್ಮಣ ಕುಲ ಪೌರೊಹಿತ್ಯ । ವಾಸ್ತುಗ್ರಹ 
ಪ್ರವೇಶ ಮುಹೂರ್ತಿಕತ್ವ । ಘಟಿಕಾ ಯಂತ್ರ ಪ್ರತಿಷ್ಠಾಪನಾ । ಅನಾಯರಾಹಿತ್ಯ ರಾಜಸ್ತಾನ । 
ಸಬಾಗ್ರ ಬಾಗ ಮಾಂನ್ಯತ್ವ । ಸ್ವಯತ್ತಾ ಗ್ರಾಮಣಿತ್ವ । ದನಾರ್ಚನೆ ಶಿಂಹೃಮಾಸ ಪುರಾಣ | 
ವಚನ ಭೂಗೋಳಾದಿ ಅಬ್ಬಾದಿ ಫಲವಾಚನ ಪ್ರಥಮ ಪೂಜ್ಯತ್ವಾದಿ | ಸಂಸ್ಥಾ ನಮಾನ ಮರ್ಯಾದಿ 
ಗಳಂನು ಅನುಭವಿಶಿಕೊಂಡು | ತತತ್ಕು ಂತ್ಯೆಗಳಲ್ಲಿ ನಿಮಗೆ ಸಲುವ ಕಾಲೋಚಿತ ದಕ್ಷಿಣೆ ತೆಜ 
ಮರ್ಯಾದಿ ಉಚಿತ ಉಡುಗೆರೆ ಕಲಶ ದಕ್ಷಿಣೆ ಸಂಬಾವನೆ ಮುಂತಾದಂನು ತೆಗೆದುಕೊಂಡು । 
ನಿಂಮಿಂದ ನಿಂಮ ಹಸ್ತಿಕರ ಮುಖದಿಂದ ಸಹಾ ಸಕಲ ಕಂರ್ಮಾದಿಗಳಂನು | ನಡಶಿಕೊಂಡು । 
ನಂಮ ಶಿಮೆಯ ಗ್ರಾಮಸ್ತಳ ನಾನಾ ಗೋತ್ರ ಜನದ ಕುಲಪೌರೂಹಿತ್ಯವಂನು ನಡಶಿಕೊಂಡು । 
ಸುಖಮಂ ಬೋಗಿಶಿಬಾಳಿ ಬಹಿರಿಯೆಂದು ನಾವು ಅಶೇಷ ಗ್ರಾಮ ಸಮಸ್ತರೂ ಯೆಕಸ್ತರಾಗಿ 
ಅಸ್ಮಾಸ್ತ್ರೋ ಪುತ್ರ ಜ್ಞಾತಿ ಸರ್ವ ಸಂನ್ಮತವಾಗಿ ನಿಮಗೆ ಬರಶಿಕೊಟ್ಟ ನಂಮ ಶಿಮೆ ಸ್ತಳದ 
ಪೌರೂಹಿತ್ಯದ ಮೂಲ ಸಾಧನಾ ಕರ್ತುಗಳ ಆದ್ಯಂಶರವಪ್ರಿತ, ಯಿದಕ್ಕೆ ಸಾಕ್ಷಿಗಳು ॥ 
ಚಂದ್ರಾದಿತ್ಯರು ॥ ಬಿದರೂರ ಗ್ರಾಮದ ನರಶಿಹ್ಮದೆವರು । ವಿದ್ವಂನರ ಸಾಕ್ಷಿಗಳು ॥ ಅಬಿನವ 
ವಿರಾಪುರದ ಅಗ್ರಹಾರದ ನಾಮಕ ಯಂಕಟಾದ್ರಿ ಭಟರ್ರು । ಸ್ರೌತಿಗಳು ॥ ಗಂಗಾಧರ ಭಟರು । 
ಸರಳೆಹೊಳೆ ಶಿಮೆ ಕೋಣನಮಕ್ಕಿ ವಾಸುದೇವ ಭಟರ್ರು । ಕರೂರ ಶಿಮೆ ಬಂಗಲಗಲ್ಲಿ ಸೂರ್ಯ 
ನಾರಾಯಣ ಭಟರ್ರೂ | ಯಿಂತ್ತಿ ಸರ್ವರ ಸಂನ್ಮತದಿಂದ ಬರದಾತ ತಿಂಮೆರಿ ಶಾಂಭಟರ ಮಗ 
ರಾಮಾಭಟರ ಬರಹಾ. 


ಪ್ರಾಚೀನ ಕಾಲದಲ್ಲಿ ಶಾಸನವೆಂದರೆ ರಾಜಾಜ್ಞೆ ಎಂದರ್ಥವಿತ್ತೂ. ಶಿಲೆ, 
ತಾಮ್ರ ಪಟಗಳ ಮೇಲೆ ಬರೆದ ಬರಹಗಳನ್ನು ಇಂದು ಶಾಸನವೆಂದು ಉಲ್ಲೇಖಸಿ 
ದರೂ ಕೌಟಿಲ್ಯನ ದೃಷ್ಟಿಯಲ್ಲಿ ತಾಳಪತ್ರಾದಿಗಳ ಮೇಲೆ ಬರೆದ ಬರಹಗಳೂ 
ಶಾಸನಗಳಾಗಿದ್ದವು. ಅಲ್ಲಿಂದೀಚೆಗೆ ದಾನ ಎಂಬರ್ಥದಲ್ಲಿಯೂ ಶಾಸನ ಪದವನ್ನು 
ಬಳಸಲಾಗಿದೆ. ಹೀಗಾಗಿ ಇಲ್ಲಿ ಇದನ್ನ ಸರಳವಾಗಿ ಶಾಸನವೆಂದು ಕರೆದರೂ 
ಖಚಿತವಾಗಿ ಹೇಳಂವುದಾದರೆ “ಪೌರೋಹಿತ್ಯ ವರ್ಗಾವಣೆಯ ಕರಾರು ಪತ್ರ” 


ಎನ ಗ ಬಹಂದಂ. 


“ಹೀಮೆ” ಮತ್ತು ಅದರ ಆಡಳಿತ ವ್ಯವಸ್ಥೆ 113 


ಇಲ್ಲಿ ಉಲ್ಲೇಖಿತವಾದ ಶಾಲಿವಾಹನ ಶಕ 1461ನೇ ವರ್ಷ ಕಿ ಕ್ರಿ.ಶ. 1539ಕ್ಕೆ 
ಸರಿಹೊಂದುತ್ತದೆ. ಬ್ರಾಹ್ಮಣ ವರ್ಗದಲ್ಲಿ ಸಕಲ ಕರ್ಮಾಂಗಗಳನ್ನ. ನಡೆಸಿ ಕೊಂತಿ 
ಬರುತ್ತಿ ದ್ದ ಸೀಮೆಯ ಫೆರೋಹಿತರೊಬ್ಬ ರು ಪುತ್ರ ಹೀನರಾಗಿ ವೃತರಾಗಲಂ 
ಅವರ ( ಅಧಿಕಾರವನ್ನು ಯೋಗ್ಯ ರಾದ ಪುರೋಹಿತ ವಿದ್ವಾಂಸರಿಗೆ ವರ್ಗಾಯಿ ಸುವ 
ಎಧ್ಯು ಕ್ವಕಾರ್ಯದ 'ನಿವರ ಇಲ್ಲಿದೆ. ಸೀಮೆ ಪೌರೋಹಿತ್ಯ ಆನಂವಂಶಿಕ ಎಂಬ 
ಅಂಶವೂ ಇಲ್ಲಿ ವ್ಯಕ್ತ ಕ್ವವಾಗಿದೆ. ಮಂರಬಿಡಿ ಸೀಮೆಯ ವಾ ತಹ ಯಲ್ಲಿ ತಲಕಳಲೆ, 
ಯಲಕಳಲೆ ಇತ್ಯಾ ದಿ ಎಂಟು ಗ್ರಾಮಂಗಳಂ ಅಲ್ಲಿ ವಾಸಿಸುವ" ಸಮಸ್ತ ಬ್ರಾಹ್ಮಣ 
ಸಾಯದ ಕುಟುಂಬಗಳಂ ಬರುತ್ತವೆ ಎ. ಈ ಸೀವೆಂಂ ಗಡಿಯನಂ ಸ ಗುರಂ 
ಸಲಂ ಬೆಟ್ಟ, ಹೊಳೆ, ರಸ್ತೆ ಇತ್ಯಾದಿಗಳನ್ನು , ವಮಲವಾಗಿಟ್ಟುಕೊಳ್ಳುತ್ತಿದ ರು. 
ಆದ ಇದರೆ ವಿಂಗಡಣೆಯಲ್ಲಿ ಖಚಿತ ತಾತ್ವಿಕ ತಳಹದಿ ಇದ ತಿಲ. 
ಪ್ರತೀ ಸೀಮೆಯಲ್ಲಿ 8- 10 ಗ್ರಾಮಗಳಿರುತ್ತವೆ ವೆ. ಇದಕ್ಕೂ ಹೆಚ್ಚಿನ ಗ್ರಾಮ 
ಗಳಿದ್ದರೆ ಸೀಮೆಯನ್ನು ಭಾಗಿಸಿ ಅದನ್ನು ಭಾಗಿ, ues ಕೆಳಭಾಗಿ ಎಂದು 
'ಕರೆಯಲಾಗಿದೆ. ಉದಾಹರಣೆಗೆ ಶಿರಸೀವೆಂಯಲ್ಲಿ ತೋರಣಸಿ, ಬೆಟ್ಟಳ್ಳಿ ಎಂಬೆರಡಂ 
ಒಳಭಾಗಿಗಳಿವೆ. ಶೃಂಗೇರಿ ಮಠೀಯ ಪ್ಲಾ ್ರಕ್ವನ ಲೇಖವಕಾಲಾ ಸಂ ಗ್ರಹದ 1ನೆ 
ಭಾಗದ ಕ್ರಿ. ಶ 13860 ಶಿಲಾಶಾಸನದಲ್ಲಿ'' ಆ ಸಾನ್ತಳಿಗೆ ನಾಡ ಮೇ ಲ 
ಎಂಬ ಉಲ್ಲೆ ೀಖವಿ ಈ ಸೀವೆಂಗಳಿಗೆ ಆ ಪ್ರದೇಶದ ಪರಿಸ್ಥಿ ತಿ ಪ್ರಭಾವಗಳಿಂದ 
ಹೆಸರು ಹುಟ್ಟಿ Pe: ವಬಖ್ಯವಾಗಿ ಹವ್ಯ ಕ ಸಮಾಜದ ಗೋಕರ್ಣ ಎಂಂಡಲದ 
ಮಠವೇ ಎಲ್ಲಾ ಕಾರ್ಯಗಳಿಗೂ ಪರಮಾಧಿಕಾರವನ್ನು ಹೊಂದಿದ್ದರಿಂದ ಸೀವೆಂ 
ಏಂಗಡಣೆಗೂ ಮಠದ ಹಿನ್ನೆಲೆ ಇತ್ತಿ. ವಃಠದ ಆಡಳಿತ ವ ಎಸ್ಟೈೆಗೆಂದು ಎಕಾಡಿದ 
ಏರ್ಪಾಡಿದು. ಮಠದ ಗುರುಗಳಂ ಸೀವೆ:ಯಲ್ಲಿ ಸಂಚಾರ ಹೊರಟಾಗ ಅವರ ವಾಸ್ತ್ಯ್ರ 
ವ್ಯ ಕ್ಕೆ ಅನುಕೂಲವಾಗುವಂತೆ ಒಹುತೇಕ ಎಲ್ಲ ಸೀಮಗಳ್ಳೂ ಇರುವ ಕಾಲು ಮಠ 
ಗಳು ಹಿಂದಿನ ಮಾತಿಗೆ ಹಾಡುತ್ತ ದೆ. ಬ್ರಾಹ ಎರು ವಾಸವಾಗಿರುವ 
ಶವನ್ನು ಮಾತ್ರ ಸೀಮೆಯೆಂದು ವೀಂಗಡಿಸಿರುವುದು, ಇತರ ವರ್ಗದವರು 
ಮಾಡುವ ಹಳ್ಳಿಗಳು ಸೀಮೆಯ ವ್ಯಾಪ್ತಿಯಲ್ಲಿ ಬಂದರೂ ಅವನ್ನು ಆಡಳಿತದ 
ದೃಷ್ಟಿಯಿಂದ ಪರಿಗಣಿಸದಿರುವುದು, ಇಂದಿಗೂ ಒಹುತೇಕ ಸೀಮೆಯ ದೇವಾಲಯ 
ಗಳಿಗೆ ಹವ್ಯಕರು ಮಾತ್ರ ವರಾಡವನ್ನು ನೀಡುವುದು - ಸೀವೆಂಯಂ ಎಂಗಡಣೆ 
ಬ್ರಾಹ ಣರಿಗೆ ಮಾತ್ರ ಸಂಬಂಧಿಸಿದ್ದೆ ೦ದು ಇದು ಮಠದ ನೇತೃತ್ವದಲ್ಲಿ ಆದದ್ದನ್ನು 
ವುದನ್ನು ಖಚಿತಪ ಡಿಸಂತ್ರ್ವದೆ. ಶ್ರೀ ಶಂಕರಾಚಾರ್ಯರಿಂದ ಮಠದ “ರಂಪರೆ ಆರಂಭ 
ವಾಯಿತೆನ್ನುವುದು ಇಂದು ಒಪ್ಪಿತ ವಿಷಯವಾಗಿದ್ದು , ಎಲ್ಲ ವ.ಠಗಳೂ ಶ್ರಿ ಶಂಕರ 
ರನ್ನೇ ತಮ್ಮ ವ.ಠಸ್ಥಾಪನೆಗೆ ಮೂಲಪ್ಪರುಷರೆಂದಂ ಉಲ್ಲೆ ಖಿ ಶಿಸುವುದರಿಂದ, 
ಸೀಮೆ ವಿಂಗಡಣೆಯೂ ಸ.ವನಾರಾಗಿ ಶಂಕರರ ಕಾಲದಷ್ಟು ಹಿಂದ ಹೋಗುತ್ತದೆ. 
ಅವರ ಜೀವಿತಾವಧಿಯ ಬಗೆಗೆ ವಿದ ದ್ವಾಂಸರಲ್ಲಿ ಏಕುಭಿಪ್ಪಾ ಯವಿಲ್ಲದಿದ್ದ ರೂ ಕ್ರಿ.ಶ, 
788 ಎಂದು ತಾತ್ಪೂರ್ತಿಕವಾಗಿ ಸ್ವೀಕರಿಸಬಹುದು. ಈ ವೇಳ ಗಾಗಲೇ ರಾಜಾ 
ಸಾ. 


೫ರ 
ತ್ನ 
೪ 
9 
> 


114 ಸಾಧನೆ 


ಶ್ರಯ ಪಡೆದಿದ್ದೆ ಜೈ ನಧರ್ಮದ ಪ್ರವಾಹದಲ್ಲಿ ಸಿಕಿ ವೆ ಓದಿಕಧರ್ಮದ ಕರ್ಮನಿಷ್ಟ. 
ಬ್ರಾಹ್ಮಣರು ದುರಿಹೋಗಿದ್ದ ರಿಂದ, ಸಾ ರಾಜಾಶ್ರ ಯವನ್ನು ಕಳೆದು 
ಕೊಂಡು ಕಾಡು ಕಡಿದು ಕ್ಸ ಹಿಯನ್ನ ವಲಂಭಿಸಿದ ಇವರನ್ನು ಸಂಘಟಿಸಿ ಒಗ್ಗೂ ಡಿಸಲಂ 
ಮಂಂದಿನ ಒಂದು ಶತಮಾನದ ಅವಧಿಯೊಳಗೆ ಈ ವಿಂಗಡಣೆ ವ್ಯವಸ್ಥಿತ ರೀತಿಯಲ್ಲಿ 
ಆಗಿರಬಹ:ದೆಂದು ಊಹಿಸಬಹುದು. ಒಮ್ಮೆ ಹೀಗಾಗಿದ್ದಲ್ಲಿ ಮಠದ ಆಡಳಿತ 
ಕೈಂದ ಮಾಡಿದ ""ಸೀಮೆ ವ ವ ಪದ್ಧ ತಿಯನ್ನು ವಂಂಂದೆ ಬಂದ ವಿಜಯಂನಗ 
ರದ ಅರಸರು, ಆವರ ಅನಂತರದವರು ರಾಜ್ಯದ ಆಡಳಿಶ ಘಟಕವನ್ನಾಗಿ = 


ಪ್ರಾಂತದಲ್ಲಿ ಬಳಸಿಕೊಂಡರು ಎನ ಬೇಕಾಗುವುದು. 


ಇನ್ನು ಇಲ್ಲಿ ಬಂದ ""ವ ಮಹಾಜನ'' ಪದ ಮಂಖ್ಯವಾದುದು. ಆಗ್ರಹಾರ 
ವನ್ನು ದಾನವಾಗಿ ಪಡೆದ ಬ್ರಾಹ್ಮಣರು ವಂಹಾಜನರು. ಇವರು ಅಗ್ರಹಾರದ ಒಡೆ 
ಯರಂ; ಪ್ರಭುಗಳು ಅಗ್ರಹಾರದ ಆಂತರಿಕ ಆಡಳಿತಕ್ಕಾಗಿ ಸವಿ:ತಿಯೊಂದು ಇತ್ತೇ 
ಇಲ್ಲವೇ ಎನ್ನುವ ಬಗ್ಗೆ ಅಸ್ಪ ಷ್ಟ ತೆಯಿದ್ದ ರೂ ಸೀಮೆಯ ಆಗಂಹೋಗಂಗಳಿಗೆ, 
ಎಕ ಕಾಡ 1ಉೌಪಗಳಿಗೆ ಹ್‌ ಹಾಜನರು ಒಮ್ಮ ತದಿಂದ ಆರಿಸಿ ನೇಮಕ 
ಮಾಡಿದ ಪುರೋಹಿತ ಜವಾಬಾ ರನಾಗಿರುತ್ತಿದ್ದ, ಆಗ್ರಹ ಇರ, ಗ್ರಾಮ ಮತ್ತು 
ಸೀಮೆಯ ಒಳ ಆಡಳಿತವನ್ನು ಸೀಮೆಯ ಪುರೋಹಿತನ ನೇತೃತ್ವದಲ್ಲಿ ತಾವೇ 
ಸಾಮೂಹಿಕವಾಗಿ ಕೂಡಿ ನಡೆಸಿಕೊಂಡಂ ಹೋಗುತ್ತಿ ದ್ದರು. ಹೀಗಾಗಿ ಇಲ್ಲಿನ 
ಮಹಾಜನಗಳ ಸಂಖ್ಯೆ ಸೀವೆಂಯ ಎಲ್ಲಾ ಬ್ರಾ ಹ್ಮ! ಣ ಕುಟುಂಬದ ಯಜ ಮಾನರನ್ನು 
ಸೂಚಿಸುವಂತಿದೆ. ಮುಖ್ಯ ವಾಗಿ ವೇದ ಶಾಸ್ತ್ರ “ಗಳಲ್ಲಿ: ಸರಿಣತರಾಗಿದ್ದ “ಮಜಾ 
ಜನರು”? ಸೀಮೆಯಂ ದೇವಸ್ಥಾ ನಗಳಲ್ಲಿ ಸಭೆ ಸೇರುತ್ತಿ ದ್ದ ರೆಂದು ಕಾಣುತ್ತ 5 ದೆ. 


ಪ್ರತೀ ಸೀಮೆಯಂ ರಾಜನಿಗೆ ಸಲ್ಲಿಸಬೇಕಾದ ತೆರಿಗೆ.ಸಲ್ಲಿಸಿ ಹೂ; ವರ್ಷವಿಡೀ 
ಒಂದು ರೀತಿ ಪ ತ್ಯೆ €ಕ ರಾಜ್ಯ ವೆಂಬಂತೆ ತೆ ಸ್ವತ ಂತ್ರವಾಗಿ ಬದ.ಕುತ್ತಿತ್ತು. ಸೀವೆಂಯಂ 
ಮೇಲೆ ಬೀಳು ವ "ಕರವನ್ನು ಸೀಮೇ ಮಹಾಜನರೇ ಕೂಡಿಸಿ ಸಲ್ಲಿಸ ತಿ ದ್ವ ರೆನ್ನ ಲು 
"ನಿಂವಂ ಮೇಲೆ ಅರಮನೆಯಿಂದ ಹುಟ್ಟಿದ ಗ್ರಾಮ ದೇಶಗಳಿಗೆ ಬಂದ ನಿಂವಂ ವಟ್ಟ 
ವರಾಡ ಕಾಣಿಕೆ ಆದಾಯ ಹಡಿಕೆ ಬಿಟ್ಟಿ ಬಿರಾಡ, ಹೊರೆ ಹೊತ್ತಳ ಅಕಲ ಚಕ್ರ 
ಮುಂತಾಗಿ ಯೆಂನು ಉಂಟಾದ ಆದಾಯಂಗಳಂನು ನೇಮ ನಂಮ ಗಾ ಎ ಮದಿಂದಾ 
ನಾಉ ಸಮಸ್ತರು ವರಾಡಿಶಿಕೊಂಡು ನಾಉ ತೆತ್ತು ಬಹೆಉ ನಿಂಮನ ಕೆಳ 
ಕಾರಣವಿಲ್ಲ” ಎಂಬ ಮಾತಂ ಸಾಕ್ಷಿಯಾಗಿದೆ. ಸ್ವತಃ ಅವರೇ ಕರ ಕೂಡಿಸಿ 
ಮುಂದಾಳಾಗಿ ಹೋಗಿ ನೀಡಿ ಬರುತ್ತಿದ್ದ ಕ್ರವಂ ಇಂದಿಗೂ ಆದರ್ಶ ಪ್ರಾಯ! 
ಇದಂ ಬ್ರಾಹ್ಮಣರು ಬಾಳಿದ ಸುಸಂಸ್ಕೃತ ಜೀವನಕೆ A ಹಿಡಿದ ಕನ್ನಡಿ. 

""ಶೀಮಾಸ್ಮಳ ಆದಿಕ್ರಯ । ದಾನ| ಪರಿವರ್ತಮಾನಾದಿ ಸರ್ವಮೂಲ 
ಶಾಸನಾ । ಲೇಖ್ಯಾದಿಕಾರಿತ್ವ ಇತ್ಯಾದಿ ಮಹತ್ವಪೂರ್ಣ ಕೆಲಸಗಳನ್ನು ಸೀಮೆಯ 


“ಸೀಮೆ” ಮತ್ತು ಅದರ ಆಡಳಿತ ವ್ಯವಸ್ಥೆ 115 


ಪುರೋಹಿತರೇ ನೋಡಿಕೊಳ್ಳುತ್ತಿ ಶಿದ್ದರಿಂದ ಮಹಾಜನಗಳ ಪಟ್ಟಿಯಲ್ಲಿ ಶಾನಂ 
ಭೊಗರ ಹೆಸರೂ ಇರುವುದರಿಂದ ಇವರ ಅಧಿಕಾರ ಗಾ ಮಾಧಿಕಾರಿಗಿಂತ ಹಿರಿದಾಗಿ 
ತ್ತೈಂದು. ಗುರತಿಸಬಹುದು ಅಥವಾ ಸೀಮೆಯಲ್ಲಿ ನಡೆವ ಪ ರ್ರತಿಯೊಂದಂ ಕಾರ 
ಕಲಾಪಗಳು ಈ ಸೀಮಾ ಪುರೋಹಿತರ ನೇತೃ ತ್ವದಲ್ಲಿ ನಡೆಯಂತ್ತಿದ್ದಿತೆಂದ 
ಊಹಿಸಬಹುದು. ಒಟ್ಟಿ ನಲ್ಲಿ ಸೀಮಾಧ್ಯಕ್ಷರು. ಇವರಾಗಿದ್ದರ.. ಇವರಿಗೆ 
ಸಹಾಯಕರಾಗಿ ಭಾಗಿಗೆ ಗೀ ಅಧ್ಯ ಕ್ಷರು, ಗ್ರಾ ಮಕ್ಕೆ ಮೊಕ್ತೇಸರರಂ ಸೀವೇ 
ಅಥವಾ ಭಾಗಿಗೆ ಒಬ್ಬ ರಂತೆ ಆಚಾರ ಭಟ್ಟ ರು ಇದ್ದ ರನು ವುದನ್ನು ರೂಢಿಯಿಂದ 
ಇಂದೂ ಗುರು ಮಕರ ಕಾಗದ” ಪತ್ರ “ಗಳನ್ನು ಒಯಂಂ $ವುದು, 
-ಕಾಣಿಕೆ ವಸೂಲಿ, ಜನರ ಹೇಳಿಕೆಯನ್ನು ಶ್ರಿ ಗಳಿಗೂ ಆ 00% ಮುಟ್ಟಿಸು 
ವುದು ಆಚಾರ ಭಟ್ಟರ ಕಾಯ ೯ವಾಗಿತ್ತು. ಇದಕ್ಕಾಗಿ ಅವರನ್ನೂ ಗೌರವಿಸಿ, 
ಸೀಮೆಯ ಶುಭ ಶೋಭನ ಕಾರ್ಯಗಳಲ್ಲಿ ಆಮಂತ್ರ್ಯ ಸಂಭಾವನೆ (ವೀಳ್ಯ ) 
ಕೊಡುವ ಪದ್ಧತಿ ಈಗಲೂ ಅಲ್ಲಲ್ಲಿ ಉಳಿದು ಬಂದಿದೆ. ಇದೇ ರೀತಿ ಮಂಡಲ 
ಕ್ಯೊಬ್ಬರು ಆಚಾರ ಭಟ್ಟರೂ ಇರುವರು. ಸೀಮೆ ದೇವಾಲಯದ ಅಧಿಪತಿ, 
ಗ್ರಾಮದೇವಾಲಯದ ದೇವರಿಗೆ ಶುಭ ಕಾರ್ಯಗಳಲ್ಲಿ ವೀಳ್ಯಕೊಡುವ ಸಂಪ್ರದಾಯ 
ಈಗಲೂ ಇದೆ. ಅಧಿಕಾರದ ವರ್ಗಾವಣೆಯ ಸಂದರ್ಭದಲ್ಲಿ ಇಷ್ಟೊಂದು ಜನ 
ಒಂದೆಡೆ ಸೇರಿರುವುದು ಆಶ ಕ್ವರ್ಯವುಂಟು ಮಾಡಿದರೂ ಅದನ್ನು ಆಲ್ಲಗಳೆವಂತಿಲ್ಲ, 
ಇದು ಬ್ರಾಹ್ಮಣ ಸ ಸಮುದಾಯದಲ್ಲಿದ್ದ ಆಂತರಿಕ ಒಗ ಟ್ವಿನ ಸೂಬಿನೆ. ಸಮಸ್ಮರಣ 
ಯೇಕಸ್ತರಾಗಿ ಅಧಿಕಾರದ ಗು ರುತರ ಜವಾಬ್ದಾ ರಿಗಳನೆಲ್ಲ ಒಬ್ಬರಿಗೇ ವಹಿಸಿ 
ಕೊಡುವಲ್ಲಿ ಸಮುದಾಯವನ್ನು ಯಥಾವತ್ತಾಗಿ ಕಾಯುರಕೂಂಡ: ಬರಬೇಕೆಂಬ 
ಎಚ್ಚರವೂ ಇಲ್ಲಿದೆ. 


ಮಂಡಲ ವಂಠದಲ್ಲಿ ಮಂಡಲ ಮತ್ತು ಮಠದ ಪುರೋಹಿತರೆಂದು ಎರಡಂ 
ಎಧ. ಪಂಚಾಂಗ, ಹಬ್ಬ ಹರಿದಿನಗಳ ಬಗೆಗೆ ಸೂಕ್ತ ತಿಳವಳಿಕೆ ನೀಡುವುದಂ 
ವಂಂಡಲ ಪುರೋಹಿತರ ಜವಾಬ್ದಾರಿ. ಮಠದ ಪೂಜಾದಿ ಕ್ಷಿ ಯೆಗಳಲ್ಲಿ ಲೋಪ 
ಬರದಂತೆ ನೋಡಿಕೊಳ್ಳುವುದು ಮಠದ ಪುರೋಹಿತರ ಕರ್ತವ್ಯ. ಇವರಿಬ್ಬರಲ್ಲದೆ 
ಕ್ಷೇತ್ರ |) ಪುರೋಹಿತರೆಂಬ ಒಂದು ವರ್ಗವೂ ಇದೆ. ಗೋಕು €. ನೆಲೆಸಿರುವ ಇವರಂ 
ಆ ಸ್ಥಳದಲ್ಲಿ ಮಂಡಲದ ಬ್ರಾಹ್ಮಣರ ಅಪರ ಕ್ರಿಯೆ ಇತ್ಯಾದಿಯನ್ನು ನಡೆಸಿಕೊಡ 
ಲೆಂದು 'ನಿಯುಕ್ತರಾದವರು. ಮಠದ ನವ ವ್ಯ ವಹಾರವನ್ನು ನೋಡಿಕೊಳ್ಳಲು 
“ಮಠದ ಹೆಗಡೆ” ಇರುವಂತೆ ಸೀಮೆ ಹಾಗೂ ಗ್ರಾಮಗಳಿಗೂ “ಹೆಗಡೆಗಳು” 
ಇರುವರು, ಮಂಡಲ ಮಠದ ಆಡಳಿತ ವ್ಮ ವಸ್ಥೆ ಯನ್ನು ; ರೂಪದಲ್ಲಿ ಹೀಗೆ 
ಗುರುತಿಸಬಹುದು. 


110 


ಗೋಕರ್ಣ ಮಂಡಲ ಮಠ 


ಮಠದ ಗ ಮಂಡಲ ಪುರೋಹಿತ ಮಠದ ಪಹೋಟಿತ 
| BREE ಹ. 
| | [as 

ಸೀಮೆ. ಹೆಗಡೆ ಮಂಡಲದ ಆಚಾರ ಭಟ್ಟಿ ಸೀಮೆ ಪುರೋಹಿತ ಕ್ಷೇತ್ರ ಪುರೋಹಿತ 
ತ್‌ 

ಗ್ರಾಮದ ಹೆಗಡೆ ಸೀಮೆ ಆಚಾರದ ಭಟ್ಟ ಗ್ರಾಮ ಪುರೋಹಿತ 


ವೈಯಕ್ತಿಕ ಪುರೋಹಿತ 
(ಗೋತ್ರಕ್ಕೆ ಸಂಬಂಧಿಸಿ) 
ದಕ್ಷಿಣ ಕನ್ನಡದಲ್ಲಿ ಸೀಮೆ ಹೆಗಡೆಯ ಕೆಲಸವನ್ನು ಸೀವೆಂಯಂ ಗುರಿಕಾರನೂ, 
ಸೀಮೆ ಪುರೋಹಿತನ ಕಾರ್ಯವನ್ನು ಸೀಮೆ ಶಾಸ್ತ್ರಿಯೂ ನಿರ್ವಹಿಸಂವರ:. ಇಲ್ಲಿನ 
"“ಅೃತಕ್ಕ' “ಆೃತಿ ಗೋಪಂಣ' ಇವು ಲಿಪಿಯ ದೃಷ್ಟಿಯಿಂದ ಕಂತೂಹಲಕರ 
ಪ್ರಯೋಗಗಳು ಇಲ್ಲಿನ ಹೆಸರುಗಳಲ್ಲಿ ಕೆಲವು, ವಂಶ, ವೃತ್ತಿ, ಊರುಗಳನ್ನೂ 
ಸೂಚಿಸುತ್ತ ವೆ “ಮದ್ದಿನ ಕೈ ಸಂಕಂಣ? ಎಂಬಲ್ಲಿ ಸಂಕಂಣನು ಆಯುರ್ವೇದದ 
ಔಷಧಿಗಳನ್ನು ಕೊಡುತ ದ್ಧ ನೆಂಬ ಸೂಚನೆಯಿದೆ. “ಆ” ಎಂಬುದು ಇಲ್ಲಿ ""ಅದೇ'' 
ಎಂಬ ಅರ್ಥದಲ್ಲಿ ಬಳಕೆಯಾದಂತಿದೆ. “ಅಡಮನೆ ಹರಿಯಂಣ ಆ ಸಂಬಯ” 
ಅಂದರೆ ಬಹುಶಃ ಅಡಮನೆ ಹರಿಯಣ್ಣನ ಸೋದರೆ, ಸಂಬಯ ಎಂಬುದನ್ನು 
ಸೂಚಿಸುವಂತಿದೆ. 


ಒಟ್ಟಿನಲ್ಲಿ ಮಠ, ಸೀಮೆ, ಸೀಮೆಗೊಂದು ದೇವಾಲಯ, ಸೀವರಾ ಪುರೋಹಿತ, 

ಗ್ರಾ ವಂದೇವಾಲಯ, ಗ್ರಾವಂ ಪ್ರರೋಹಿತ, ಆಚಾರದ ಭಟ್ಟ. ಹೆಗಡೆ ಇವರ 
ಸರಪಳಿಯ ಕೊಂಡಿಯಲ್ಲಿ ಸಾಂಪ್ರ ದಾಯಕ ಕಟ್ಟು ಕಟ್ಟ ಳೆಯೊಂದಿಗೆ ಬ್ರಾಹ್ಮಣ 
ಮುದಾಯದ ಜೀವನ ಪ್ರವಾಹ ವ್ಯವಸ್ಥಿತ ರೀತಿ ರಲ್ಲಿ ಸಾಗುತ್ತಿತು ಎನ 

ಕಿ ಛು "ಮ 

ಇಂದಿನ Ae ಪಂಚಾಯಿ:ತಿ, ಜಿಲ್ಲಾ ಪರಿಷತ್ತುಗಳ ರಚನೆಯ 


ಹೋಲಿಕೆ ಇಲ್ಲಿರುವುದು ಗಮನೀಯ ಅಂಶವಾಗಿದೆ. 


ಈ ಲೇಖನಷನ್ನು ಪರಿಶೀಲಿಸಿ ಸೂಕ್ತ ಸಲಹೆ ನೀಡಿದ ಶ್ರೀ ಅಮೃ ತ ಸೋವೆ ಮೇಶ್ವರ, 
ಐ. ಬಿ. ಅರ್ತಿಕಜೆ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಅನಂತ ವಂದನೆಗಳು. ಪ್ರೋತ್ಸಾಹ 
ನೀಡುತ್ತಿರುವ ಗುರುವೃಂದಕ್ಕೆ, ಗೆಳೆಯರೆಲ್ಲರಿಗೂ ವಂದನೆಗಳು. 


ಶ್ರೆ ಷ್ಠ ಮಲಯಾಳಿ ಸಾಹಿತಿ-ತಗಳಿ ಶಿವಶಂಕರ ಪಿಳ್ಳೆ 


ಶ್ರೀಕೃಷ್ಣ ಭಟ್‌ ಅರ್ತಿಕಜೆ 


1984ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಮಲಯಾಳಕ್ಕೆ ಮೂರನೆಯ 
ಬಾರಿ ಈ ಪ್ರಶಸ್ತಿಯನ್ನು ಗಳಿಸಿಕೊಟ್ಟ ತಗಳಿ ಶಿವಶಂಕರ ಪಳೆ ಯವರು ಮಲಯಾಳ 
ಸಾಹಿತ್ಯ ಕ್ಷೇತ್ರದ ಹಿರಿಯ, ಶ್ರೇಷ್ಠ ಹಾಗೂ ಪ್ರಮುಖ ಸಾಹಿತಿಗಳಲ್ಲೊಬ್ಬರಂ. 
ಮಲಯಾಳ ಸಾಹಿತ್ಯವನ್ನು ವಿಶ್ವಸಾಹಿತ್ಯದ ಮಟ್ಟಕ್ಕೇರಿಸಿದ ಅವರ ಸಾಧನೆ 
ಅನುಪಮವಾದುದು. ಬಹುಕಾಲ ಉಳಿಯುವಂಥ ಅನೇಕ ಉತ್ತಮ ಕ್ಸ ತಿಗಳನ್ನು 
ಅನರು ಸಾಹಿತ್ಯ ಕ್ಷೇತ್ರ ತ್ರಕ್ಕೆ ನೀಡಿದ್ದಾ ರೆ. ಅವರ ಸಾಹಿತ್ಯಿಕ ಯೇ ಅವು 


ಬದುಕು ae ವಿಧ ಮಯವಾದುದು. 


ಕೇರಳದ ಆಲೆಪ್ಪಿ ಜಿಲ್ಲೆಯ ಕುಟ್ಟನಾಡು ತಾಲೂಕಿನ ತಗಳಿ ಗ್ರಾಮದ 
“ಅರೀಪುರತ್ತ್‌' ಎಂಬ “ಮನೆಯಲ್ಲ 1912ರ ಏಪ್ರಿಲ್‌ ತಿಂಗಳ 17 ರಂದು ಶಂಕರ 
ಕುರುಪು “ಜಿ ಹಾಗೂ ಪಾರ್ವತಿ ಅಮ್ಮನಿಗೆ ಮಗನಾಗಿ ಶಿವಶಂಕರ ಪಿಳ್ಳೆ ಜನಿಸಿದರು. 
ವ್ಯವಸಾಯವೇ ಮುಖ್ಯ ಕಸುಬಾಗಿದ್ದ ಸಣ್ಣ ಊರಾದ ತಗಳಿಯಲ್ಲಿ ಶಿವಶಂಕರ 
ಪಿಳೆ ಫೆ ಬೆಳೆದು ದೊಡ್ಡ ವರಾದರು. ತಗಳಿಯ ಎಂ. ಎಂ. ಸ್ಕೂಲ್‌ », ಅಂಬಲಪ್ಪೈಳ 
ಇಂಗ್ಲೀಷ್‌ ಸ್ಕೂಲ್‌, ತಿರುವನಂತಪುರದ ಲಾ ಕಾಲೇಜು ಮುಂತಾದ ವಿದ್ಯಾ ಸಂಸೆ 
ಗಳಲ್ಲಿ ಅವರು ಶಿಕ್ಷಣ ಪಡೆದರು. ಚಿಕ್ಕಂದಿನಲ್ಲೇ ಬರೆಯುವ ಗೀಳನ್ನು ಹೊಂದಿದ್ದ 
ತಗಳಿಯವರು ಮೊದಲು ಬರೆದಂದು ಕವಿತೆಗಳನ್ನು. ಅವರ ಆಸಕ್ತಿ ಯನು ಗದ್ಯ ದ್ರ 
ಕಡೆಗೆ ತಿರುಗಿಸಿದವರು ಅವರ ಮುಖೊ 6ಪಧ್ಯಾ ಯರಾಗಿದ್ದ ಮಲಯಾಳದ ಪ ಪ ಸಿದ್ದ 
ಗದೆ ಲೇಖಕ ಕ್ಸೈ ನಿಕರ ಕುಮಾರ ಪಳ್ಳಿ. 'ತಗಳಿಯ ಸವರ ಪ್ರತಿಭೆಯನ ಮು . 
ಕುಮಾರ ಪಿಳೆ ಸೆ ಕಥೆ ಕಾದಂಬರಿಗಳನ್ನು ರಚಿಸಲು ತಗಳಿಯವರನ್ನು ಪ್ರೇರೇಪಿಸಿದರು. 
ಹೈಸ್ಕೂಲಿನಲ್ಲಿ ಓದುತ್ತಿದ್ದಾಗ "ಕಮಲ' ಎನ್ನುವ ಕಥೆಯನ್ನು ರಚಿಸಿ ಒಬ್ಬಳಂ 
ಹುಡುಗಿಗೆ ಕೊಟ್ಟಿ ದರ. ಅವಳು ಆದನ್ನೊ ದಿ ಚೆನ್ನಾ ಗಿದೆಯೆಂದು ಹೇಳಿರಾಗ 
ತಗಳಿಯವರಿಗಾದ ಸಂತೋಷಕ್ಕೆ ಮಿತಿಯಿರಲಿಲ್ಲ. ಅವರ ಈ ಮೊದಲ ಕಥೆ ಎಲ್ಲಣ 
ಪ್ರಕಟವಾಗಿಲ್ಲ. ಸ್ಕೂ ಲ್‌ ಫೆ ಫ್ಲೈನಲ್‌ನಲ್ಲಿದ್ದಾಗ "ಸಾಧುಕ್ಕ ಛ್‌? (ಸಾಧುಗಳು) ಎಂಬ 
ಕಥೆಯನ್ನು ಬರೆದು (ಸರ್ವೀಸ್‌ ನಲ್ಲಿ ಪ್ರಕಟಿಸಿದ್ದರು. ಬೆಳಕು ಕಂಡ ಅವರ ಮೊದಲ 
ಕಥೆ ಇದೇ. 


118 


ಲಾ ಕರಿಯಲು ತಿರುವನಂತಪುರಕ್ಕೆ ಹೋದಾಗ ಆಲ್ಲಿ ತಗಳಿಯವರಿಗೆ ' 
ಮಲಯಾಳದ ಉತ್ತಮ ವಿಮರ್ಶಕ, ಬರಹಗಾರ ಕೇಸರಿ ಬಾಲಕೃಷ್ಣ ಪಿಳ್ಳೆಯವರ 
ಸಂಪರ್ಕವಾಯಿಂತು. ಅವರ ಮೂಲಕ ತಗಳಿಯವರಿಗೆ ಬಲ್ಜಾ ಕ್‌, ಮೋಪಸಾಂಗ್‌, ' 
ಪ್ಲಾ ಬೇ, ಚೆಕೋವ್‌, ಇಬ್ಬನ್‌ ಮುಂತಾದ ಪಾಶ್ಚಾತ್ಯ ರಿಯಲಿಸ್ಟಿಕ್‌ ಸಾಹಿತಿಗಳ 
ಸಾಹಿತ್ಯದ ಪರಿಚಯವಾಯಿತು. ಬಾಲಕೃಷ್ಣ ಪಿಳ್ಳೆ ಯವರ ಪ್ರಭಾವಕ್ಕೊಳಗಾದ 
ತಗಳಿಯವರು ಸಣ್ಣ ಕತೆ ಬರೆಯುವುದನ್ನು ಮುಂದುವರಿಸಿದರು. ಪಾಶ್ಚಾತ್ಯ 
ಕಥೆಗಾರರ ಉತ್ತವಂ ಕಥಾತಂತ್ರಗಳನ್ನು ಬಳಸಿಕೊಂಡು ಕಥೆ ಬರೆಯುವಂತೆ ' 
ಬಾಲಕೃಷ್ಣ ಪಿಳೆ | ಸಲಹೆ ಮಾಡಿದರು. ಬಾಲ್ಕದಲ್ಲಿ ತಂದೆ ಹೇಳಿದ ರಾಮಾಯಣ 
ಮಹಾಭಾರತಗಳ ಕಥೆಗಳು ಅವರ ಮನಸ್ಸಿನ ಮೇಲೆ ಬೀರಿದ ಪರಿಣಾಮವೂ ಅವರಿಗೆ 
ಕಥೆಗಳನ್ನು ಬರೆಯಲು ಪ್ರೇರೇಪಣೆ ನೀಡಿತು. | 


ಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಹಿಂದಿರುಗಿದ ಬಳಿಕ ತಗಳಿಯವರು 
ಅಂಬಲಪ್ಪುಳದಲ್ಲಿ ವಕೀಲ ವೃತ್ತಿಯನ್ನಾರಂಭಿಸಿದರು. 1935ರಲ್ಲಿ ತಮ 
ಇಪ್ಪತ್ತಮೂರನೆಯ ವಯಸ್ಸಿನಲ್ಲಿ ಚೆಂಬಗಶ್ವೇರಿಚ್ಚಿರ ಎಂಬಲ್ಲಿನ ಕವ:ಲಾಕ್ಷಿ 
ಅಮ್ಮನನ್ನು ಆವರು ವಿವಾಹವಾದರು. ತಗಳಿಯವರಿಗೆ ಸಾಹಿತ್ಯದ ಬಗ್ಗೆ ಹೆಚ್ಚು 
ಆಸಕ್ತಿ ಮೂಡಿದ:ದು ಆಗಲೇ. ಚೆಕೋವ್‌, ಮೋಪಸಾಂಗ್‌, ಕಾರ್ಲ್‌ಮಾಕ್ಸ್‌ 
ಮೊದಲಾದವರ ಪ್ರಭಾವದಿಂದ ಅವರ ಸಾಹಿತ್ಯಮಾರ್ಗದಲ್ಲಿ ಒಂದು ತಿರುವುಂಟಾ 
ಯಿತು. ತನ್ನ ಸುತ್ತಮುತ್ತಲೂ ಹೆಡೆಯೆತ್ತಿ ಕುಣಿಯುತ್ತಿದ್ದ ಅಸಂತೃಪ್ತಿಯ 
ಹಾಗೂ ಅಶಾಂತಿಯ ಚೀತ್ಕಾರ ಧ್ಲ ಶನಿಗಳು ಅವರ ಮನಸ್ಸಾಕ್ಷಿಯನ್ನು ಅಲುಗಾಡಿಸಿ 
ದುವು. ಉಪವಾಸದಿಂದ ಕೊರಗಂವ ಬಡವರ, ಅತಿವೃಷ್ಟಿ ಅನಾವ ಷ್ಟಿ ಗಳಿಂದಾಗಿ 
ಕಷ್ಟಕ್ಕೊಳಗಾದ ಕುಟ್ಟನಾಡಿನ ಕೃಷಿಕರ ದೈನಂದಿನ ದಂಃಖಗಳು ತಗಳಿಯವರ . 
ಮನಸ್ಸಿನಲ್ಲಿ ಬೆಂಕಿಯ ಜ್ವಾಲೆಯಾಗಿ ಉರಿದಂವು. ಸಮಾಜದಲ್ಲಿ ತಂಂಬಿದ ಅನಾಚಾರ 
ಹಾಗೂ ಮಾನವನನ್ನು ವಿನಾಶದ ಕಡೆಗೆ ಕೊಂಡೊಯ್ಯುವ ಆಸಮಾನತೆಗಳಂ 
ನಿರ್ಮೂಲಗೊಳಿಸಲು ತನಗೂ ಹಕ್ಕಿದೆ, ಅದು ತನ್ನ ಕರ್ತವ್ಯ ಕೂಡಾ ಹೌದೆಂದು 
ಭಾವಿಸಿದ ತಗಳಿಯವರು ಸೋಷ್ಯಲಿಸಂ, ರಿಯಂಲಸಂ ಮತ್ತು ಸಾಮಾಜಿಕ ದೃಷ್ಟಿ 


ಕೋನಗಳೇ ಮುಖ್ಯ ವಸ್ತುವಾಗಂಳ್ಳ ಕೃತಿಗಳನ್ನು ರಚಿಸಿ ಮಲಯಾಳ ಸಾಹಿತ್ಯದಲ್ಲಿ 
ಕ್ರಾಂತಿಕಾರಿ ಪರಿವರ್ತನೆಗೆ ಕಾರಣರಾದ ಪ್ರತಿಭಾಶಾಲಿಗಳಲ್ಲಿ ಪ್ರಸಿದ್ಧರೆನಿಸಿದರು. 
ತಗಳಿಯ ವರ ಇಂತಹ ಕೃತಿಗಳನ್ನು ಹಿಂದಿಗೆ ಅನುವಾದಿಸಲು ಕೇಂದ್ರ ಸರಕಾರವು 
ತೀರ್ಮಾನಿಸಿದಾಗ ಕೆಲವು ಹಿಂದಿ ಪಂಡಿತರು ಅದನ್ನು ವಿರೋಧಿಸಿ ತಗಳಿಯವರ 
ಕೃತಿಗಳಲ್ಲಿರುವುದು ಪೂರ್ತಿ ಕಮ್ಯೂನಿಸ: ಎಂದು ವಾದಿಸಿದರು. ಆಗ ಸಹಾಯಕ್ಕೆ 
ಬಂದ ಜವಹರಲಾಲ್‌ ನೆಹರೂ ಅವರ ಪ ಶ್ರಯಂತ್ಮೃ ದಿಂದ ತಗಳಿಯವರ ಕೃತಿಗಳು 
ಹಿಂದಿಗೆ ಅನುವಾದಗೊಂಡುವು. 


ಶ್ರೇಷ್ಠ ಮಲಯಾಳಿ ಸಾಹಿತಿ-ತಗಳಿ ಶಿವಶಂಕರ ಹಿಳ್ಳೆ 119 


ತಗಳಿಯವರ ಸಾಹಿತ್ಯರಚನೆ ದಿನದಿಂದ ದಿನಕ್ಕೆ ವೃದ್ಧಿ ಸುತ್ತು ಹೋಯಿತು. 
ಅವರು ಅನೇಕ ಕಥೆಗಳನ್ನು, ಕಾದಂಬರಿಗಳನ್ನು ರಚಿಸಿದರಂ.. ಕಥೆ ಹೇಳುವ 
ರೀತಿಯಲ್ಲಿ ಹೊಸತನವನ್ನು ತಂದು ಆವರೆಗೆ ಶುಷ್ಕವಾಗಿದ್ದ ಮಲಯಾಳ ಕಥಾ 
ಸಾಹಿತ್ಯಕ್ಕೆ ಜೀವಂತಿಕೆಯನ್ನು ತಂದರು. ವಿಶ್ವಸಾಹಿತ್ಯದ ಪ್ರಭಾವ, ಕೇಸರಿ 
ಬಾಲಕೃಷ್ಣ ಪಿಳ್ಳೆ ವಂತ್ತು ವುಲಯಾಳದ ಪ್ರಸಿದ್ದ ಕತೆಗಾರ ಹಾಗೂ ಪ್ರಹಸನಗಾರ 
ಇ. ವಿ. ಕೃಷ್ಣ ಪಿಳ್ಳೈ ಯವರ ಪ್ರಭಾವ ತಗಳಿಯವರ ಮೇಲಾಯಿತು. ಹಿಂದೆ ಇಮ್ಮೆ 
ತಗಳಿಯವರು ಬರೆದ ಕಥೆಯನ್ನು ಓದಿ ಹಿಂತಿರುಗಿಸಿದ ಬಾಲಕೃಷ್ಣ ಏಳ್ಗೆ ಯವ 
ಇನ್ನಷ್ಟು ಚೆನ್ನಾಗಿ ಬರೆಯಬೇಕೆಂದು ಸೂಚಿಸಿದರು. ವಂಂಂದೆ ತಗಳಿಯವರಂ 
ಹೆಚ್ಚಿನ ಶ್ರಮವಹಿಸಿ ಬರೆಯತೊಡಗಿದರು. ಜನಸಾಮಾನ್ಯರ ಜೀವನವನ್ನು ತಮ್ಮ 
ಕಥೆಗಳಲ್ಲಿ ಚಿತ್ರಿಸಲು ಪ್ರಯತ್ನಿಸಿದರು. ಅವರ "ಇನ್‌ ಎರನ್ನ ನಾಡಂ' (ನಾನು 
ಹುಟ್ಟಿದ ನಾಡು), "ಆದೃತ್ತೆ ಪ್ರಸವಂ' (ಮೊದಲ ಪ್ರಸವ), *ಅಡಿಯಾಳುಕ್ಕಳ್‌' 
(ಅಡಿಯಾಳುಗಳು), “*ಪತಿವ್ರತ' (ಪತಿವ್ರತೆ), “ಮಾಂಚುವಟ್ಟಿಲ್‌' (ಮಾವಿನ 
ಮರದ ಕೆಳಗೆ), “ಘೋಷಯಾತ್ರ' (ಘೋಷಯಾತ್ರೆ), “ಮಗಳುಡೆ ವಂಗಳ್‌' 


(ವುಗಳ ಮಗಳು) ಮುಂತಾದ ಹದಿನೆಂಟು ಸಣ್ಣಕಥಾ ಸಂಗ್ರಹಗಳು ಪ್ರಕಟವಾಗಿವೆ. 


ತಗಳಿಯವರು 1930 ರಲ್ಲಿ ಬರೆದ “ಸಾಧುಕ್ಕಳ್‌' ಸಾಧುಗಳಂ) ಕಥೆಯಿಂದ 
ಮಲಯಾಳದಲ್ಲಿ ರಿಯಲಿಸ್ಟಿಕ್‌ ಸಣ್ಣ ಕಥೆ ಶು») ಆರಂಭವಾಯಿತು. ಮೋಪಸಾಂಗ್‌ 
ಹಾಗೂ ಚೆಕೊವ್‌ ಅವರ ಪ್ರಭಾವ ತಗಳಿಯವರ ಕಥೆಗಳಲ್ಲಿ ಎದ್ದು ಕಾಣುತ್ತದೆ. 
ಕಥೆಗಳ ಶೈಲಿ ಹಾಗೂ ಶಿಲ್ಪದಲ್ಲಿ ಪಾಶ್ಚಾತ್ಯ ಸಣ್ಣ ಕಥೆಗಾರರನ್ನು ತಗಳಿ ಅನುಸರಿ 
ಸಿದರು. ಜನಸಾಮಾನ್ಯರು ಬಳಸುವ ಸರಳವೂ ಲಲಿತವೂ ಆದ ಭಾಷೆಯನ್ನು 


ಮಲಯಾಳ ಸಾಹಿತ್ಯಕ್ಕೆ ತಂದವರು ತಗಳಿ ಶಿವಶಂಕರ ಪಿಳೆ ಕೈ. 


ಹಿಂದಿನ ಆಚಾರ-ವಿಚಾರ, ನಡವಳಿಕೆ, ನಂಬಿಕೆಗಳಿಗೆ ವಿರುದ್ಧವಾದ, 
ಅದುವರೆಗೂ ಸಾಹಿತ್ಯಕ್ಕೆ ಹೊರಗೆನಿಸಿದ ವಿಷಯಗಳನ್ನ ರಿಸಿ ಕೃತಿಗಳನ್ನು ರಚಿಸಿದ್ದ 
ರಿಂದ ಸಂಪ್ರದಾಯವಾದಿಗಳು ತಗಳಿಯವರನ್ನು ಸ ಕಟುವಾಗಿ ಟೀಕಿಸಿದರು. ಯಾವುದೇ 
ರೀತಿಯ ಟೀಕೆಗಳಿಗೂ ವಿರೋಧಗಳಿಗೂ ' ಎದೆಗೆದದ ಅವರು ದೀನದಲಿತರ, 
ಸಮಾಜದ ಅತ್ಯಂತ ಕೆಳವರ್ಗದ ಜನರ ಜೀವನ ಸಮಸ್ಯೆಗಳ ಬವಣೆಗಳ ಕುರಿತು 
ಕಾದಂಬರಿಗಳನ್ನು ಬರೆವ, *ತತಿಯೋಡು? (ತಲೆಬುರುಡೆ), “ತೋಟ್ಟಿಯಾಡೆ 
ಮಗನ್‌? (ತೋಟಿಯ ಮಗ), *ತೆಂಡಿವರ್ಗ' (ಭಿಕ್ಷುಕ ವರ್ಗ) ಮುಂತಾದುವು 
ಅಂತಹ ಕಾದಂಬರಿಗಳಲ್ಲಿ ಕೆಲವು. ಇವು ಮಾತ್ರವಲ್ಲದೆ ತಗಳಿಯ ವರು 
"ಪರಮಾರ್ಥಂಜಳ್‌' (ಪರಮಾರ್ಥಗಳು), “ಪೇರಿಲ್ಲಾತೃಥ' (ಹೆಸರಿಲ್ಲದ ಕಥೆ), 
"ಆಕಾಶು' "ಜೀವಿತಂ ಸುಂದರಮಾಣ್‌ ಪಕ್ಷೆ' (ಜೀವನ ಸುಂದರ ಆದರೆ), 
"ಜೌಸ್ಸೇಪ್ಟಿಂಡೆ ಮಗಳ್‌' (ಜೌಸ್ಟ್ರೇಪ್ಟಿನ ಮಗಳು), "ಅನುಭವಂಗಳ್‌ ಪಾಳಿ ಚ್ಚಗಳ' 


170 ಸಾಧನೆ 


- 


(ಅನುಭವಗಳು ಅನಿರೀಕ್ಷಿತಗಳು), “ಅಂಜು ಪೆಣ್‌ ಗಳ್‌' (ಐವರು. ಹೆಂಗಸರು), 
"ನುರಯುಂ ಪದಯಂಂ' (ನೊರೆಯೂ ಗುಳ್ಳಿಯೂ), “ರಂಡಿಡಜಳಿ' (ಎರಡು 
ಬಳ್ಳೆ), "ಚೆಮ್ಮೀನ್‌' (ಕೆಂಪು ಮೀನು), “ಏಣಿಪ್ಪಡಿಗಳ್‌? (ಏಣಿ ಮೆಟ್ಟಲುಗಳು), 
"ಕಯರ್‌' (ಹಗ್ಗ ) ಮುಂತಾದ ಸುಮಾರು ನಲವತ್ತು ಕಾದಂಬರಿಗಳನ್ನು ರಚಿಸಿ 
ದ್ದಾರೆ. 

1930ರ ಸಾಲಿನಲ್ಲೇ ತಗಳಿಯವರು ಕಾದಂಬರಿ ರಚನೆಗೆ ತೊಡಗಿದರೂ ಅವರ 
ಆರಂಭದ ಕೃತಿಗಳು ಅಷ್ಟು ಯಶಸ್ಸನ್ನು ಪಡೆಯಲಿಲ್ಲ. 1948 ರಲ್ಲಿ ಅವರು 
ಪ್ರಕಟಿಸಿದ "ರಂಡಿಡಜಳಿ' (ಎರಡು ಬಳ್ಳ) ಯು ಕಾದಂಬರಿಯ ಬೆಳವಣಿಗೆಯಲ್ಲಿ 
ಒಂದು ಮೈಲಿಗಲ್ಲು. ವಸ್ತುವಿನ ಹೊಸತನ ಹಾಗೂ ಪ್ರತಿಪಾದನೆಯ ಶಕ್ತಿಯಿಂದ 
ಇದು ಅವರ “ಓಡಿಯಿಲ್‌ ನಿನ್ನ್‌? (ಗಟಾರದಿಂದ), "ಬಾಲ್ಯಕಾಲ ಸಖಿ'ಗಳಂತೆ 
ಗಮನಾರ್ಹವಾಗಿದೆ. ಮಲಯಾಳ ಕಾದಂಬರಿಯನ್ನು ವಿಶಿಷ್ಟ ಭಾರತೀಯಂ 
ಕಾದಂಬರಿಯ ಮಟ್ಟಕ್ಕೇರಿಸಲು "ರಂಡಿಡಜಗಳಿ' ಸಹಾಯ ವತಾಡಿತು. ಈ 
ಕಾದಂಬರಿಯ ಕಥೆ ಸುಂದರವಾಗಿದೆ. ಕುಟ ನಾಡಿನ ಶ್ರವ:ಜೀವಿಗಳಾದ ಅಸ್ಪ ಲಶ್ಯರ 
ಜೀವನ ಸಮಸ್ಯೆಗಳನ್ನು ಕುರಿತ ಕಥೆಯಿದು. ಮಿತ್ರರಾದ ಕೋರನೂ ಚಾತ್ತನೂ 
ಚಿರುದೆಯೆಂಬುವಳನ್ನು ಪ್ರೇಮಿಸುತ್ತಾರೆ. ಚಿರ.ದೆ ಕೋರನನ್ನು ಗಂಡನನ್ನಾಗಿ 
ಆರಿಸುತ್ತಾಳೆ. ಹೆಂಡತಿಯನ್ನು ಮಾನಭಂಗ ಮಾಡಲು ಯತ್ನಿಸಿದ ಯಜಮಾನನ 
ಮಗನನ್ನು ಕೊಂದ ಕೋರನು ಜೈಲು ಶಿಕ್ಷೆ ಅನುಭವಿಸುತ್ತಾನೆ. ಆತನ ಗರ್ಭಿಣಿ 
ಹೆಂಡತಿಗೆ ರಕ್ಷಣೆ ನೀಡಿದ ಚಾತ್ತನಂ ಕಾರಾಗೃಹದಿಂದ ಹೊರಬಂದಾಗ ಕೋರನಿಗೆ 
ಅವನ ಹೆಂಡತಿಯನ್ನು ಮಗುವನ್ನೂ ವಹಿಸಿಕೊಡುತ್ತಾನೆ. ದೀನರೂ ದಲಿತರೂ 
ಆದ ಅಸ್ಪೃಶ್ಯರ ಬಾಳನ್ನೂ ವರ್ಗ ಸಂಘರ್ಷವನ್ನೂ ಇಲ್ಲಿ ತಗಳಿಯವರು ಚಿತ್ರಿಸಿ 
ದ್ದಾರೆ. ಇತರ ಭಾಷಾ ಸಾಹಿತಿಗಳ ಗಮನ ಸೆಳೆದ ಈ ಕಾದಂಬರಿ ರಶ್ಯನ್‌, 
ಉರ್ದು, ಪಂಜಾಬಿ, ತೆಲುಗು, ಕನ್ನಡ ಮೊದಲಾದ ಹಲವು ಭಾಷೆಗಳಿಗೆ ಅನುವಾದ 
ಗೊಂಡಿವೆ. *ತೋಟ್ಟಿಯುಡೆ ಮಗನ್‌? ಕಾದಂಬರಿಯಲ್ಲಿ ಜಾಡಮಾಲಿ ದಂಪತಿಗಳು 
ತಮ್ಮ ಮಗನನ್ನು ಮುಂದಕ್ಕೆ ತರಲು ಯತ್ನಿಸಿ ವಿಫಲರಾಗುತ್ತಾರೆ. ಇದರಿಂದ ತನ್ನ 
ಜೀವನಕ್ಕೇ ಹೇಸಿದ ಮಗನು ಕ್ರಾಂತಿಯ ನಾಯಕನಾಗಿ ತನ್ನನ್ನೇ ಬಲಿಕೊಡುತ್ತಾನೆ. 
ಇಲ್ಲಿನ ತೋಟ್ಟಿಗಳು ಸಮಾಜದ ಶೋಷಿತ ವರ್ಗಕ್ಕೆ ಸೇರಿದವರು. ಸಮಾಜದಲ್ಲಿ 
ಶೋಷಣೆಗೊಳಗಾದ ವರ್ಗದವರೆಲ್ಲ ಸ ೈತಂತ್ರರಾಗಬೇಕೆಂಬ.ದು ತಗಳಿಯವರ 
ಹುಬಲ. "ತೋಟ್ಟೆಯುಡೆ ಮಗನ್‌? ನಂತೆ "ಚೆಮ್ಮೀನ್‌ ` ಕೂಡಾ ತಗಳಿಯವರ 
ಉತ್ತಮ ವಾಸ್ತವಿಕ ಕಾದಂಬರಿ. 


ತಗಳಿಯವರ ಕಾದಂಬರಿಗಳಲ್ಲಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯನ್ನೂ ಪ್ರಚಾರ 
ವನ್ನೂ ಪಡೆದುದು “ಚೆಮ್ಮೀನ್‌'.. 1956 ರಲ್ಲಿ ಇದಕ್ಕೆ ಕೇಂದ್ರ ಸಾಹಿತ್ಯ 


ಶ್ರೇಷ್ಠ ಮಲಯಾಳಿ ಸಾಹಿತಿ_ತಗಳಿ ಶಿವಶಂಕರ ಪಿಳ್ಳೆ ; 121 


ಅಕಾಡೆಮಿ ಬಹುಮಾನ ದೊರೆಯಿತಂ. ಮಲಯಾಳದಲ್ಲಿ ಹಲವಾರು ಮಂದ್ರಣ 
ಗಳನ್ನು ಕಂಡ ಚೆಮ್ಮೀನ್‌ ಭಾರತದ ಹಾಗೂ ವಿಶ್ವದ ಸುವರಾರಂ ಐವತ್ತಕೂ R 
ಹೆಚ್ಚು ಭಾಷೆಗಳಿಗೆ ಅನುವಾದಗೊಂಡು ವಿಶ ವಿಖ್ಯಾತಿ ಪಡೆದಿದೆ. ಇತ್ತೀಚೆಗೆ ಇದು 
ಎಯೆಟ್ಲಾ ಮೀಸ್‌ ಭಾಷೆಗೂ ಅನುವಾದಗೊಂಡಿದೆ. ಕಡಲ ಮಕ್ಕಳಾದ ವಿನಾನುಗಾರರ 
ಜೀವನದ ಹೋರಾಟದ ಸುತ್ತ ಹೆಣೆಯಲ್ಪಟ್ಟ ಚೆವ್ಮೀನ್‌ ಅವಿಸ್ಮರಣೀಯಂವಾದ 
ಒಂದು ಪ್ರೇಮ ಕಥೆ. ಚಲನಚಿತ್ರವಾಗಿ ಇದಂ ತಗಳಿಯವರಿಗೆ ಅಸಾಧಾರಣ 
ಯಶಸ್ಸನ್ನೂ ಜನಪ್ರಿಯತೆಯನ್ನೂ ತಂದುಕೊಟ್ಟಿತು. ಕಡಲಿನೊಂದಿಗೆ ಮಾನವನಿ 
ಗಿರುವ ಗಾಢವಾದ ಸಂಬಂಧವನ್ನೂ, ಧಾರ್ಮಿಕ ನಿಯಮಗಳನ್ನೂ ಉಲಂಫಿಸಿದಾಗ 
' ಉಂಟಾಗಂವ ಭೀಕರ ದುರಂತವನ್ನೂ, ಹಣದ ದುರಾಸೆಯಿಂದ ಒದಗುವ ಅನರ್ಥ 
ಗಳನ್ನೂ "ಚೆಮ್ಮೀನ್‌'ನಲ್ಲಿ ಚಿತ್ರಿಸಲಾಗಿದೆ. ಗಂಡ ಪಳನಿಯು ಮಾನು ಹಿಡಿಯಲು 
ಕಡಲಿಗೆ ಹೋಗಿದ್ದಾಗ ಆತನ ಕುರಿತೇ ಚಿಂತಿಸುತ್ತಿದ್ದ ಮಡದಿ ಕರುತ್ತಮ್ಮ ಕಾಮುಕ 
"ನಾದ ಪರಿಕು ಟ್ಟೆ ಯ ಬಲಾತ್ಕಾ ರಕ್ಕೆ ಬಲಿಯಾಗಿ ದುರಂತಕೊ ಸಳಗಾಗುವುದೇ ಇಲ್ಲಿನ 
ಕಥಾವಸ್ತು. “ಚೆಮ್ಮಿ ೇನಿ'ನ ಪಠಿಕ್ಕು ಟ್ಟಿ. ಕರುತ್ತ ಕಮ್ಮ, A ಬೆಂಬನ್‌ಕುಣ್ಣ್‌ 
ಮೊದಲಾದ ವ್ಯಕ್ತಿ ಕ್ರಿಗಳನ್ನು ತಗಳಿ ಹತ್ತಿ ರದಿಂದ ತಿಳಿದವರಾಗಿದ್ದ ರು. ತಗಳಿಯವರ 
ಕೃತಿಗಳಲ್ಲಿ ಟರ ಪಾತ್ರೆಗಳು ಅವರಿಗೆ ಪರಿಚಿತವಾದ ಪರಿಸರದ ಸುತ್ತಮಾತ್ತಲ 
ವ್ಯಕ್ತಿಗಳಂ. 


ತಗಳಿಯವರ ಇನ್ನೊ ೦ದಂ ಅತ್ಯು ತ್ರಮ ಕಾದಂಬರಿ 1964 ರಲ್ಲಿ ಪ್ರಕಟವಾಡ 
“ಏಣಿಪ್ಪಡಿಗಳ್‌' (ಏಣಿಯ ಮೆಟ್ಟಲುಗಳು). ಇದು ಅವರ ಹದಿಮೂರನೆಯ 
ಕಾದಂಬರಿ. ನ್ಯಾಷನಲ್‌ ಬುಕ್‌ ಟ್ರಸ್ಟ್‌ನ ಮೂಲಕ ಇದು ಇತರ ಭಾರತೀಯ 
ಭಾಷೆಗಳಿಗೆ ಅನುವಾದಗೊಂಡಿದೆ. ಸ್ವಾತಂತ್ರ್ಯ ಪೂರ್ವದ ತಿರುವಾಂಕೂರಿನ 
ರಾಜಕೀಯ, ಸಾಮಾಜಿಕ ವಿಚಾರಗಳೇ ವಸ್ತು ವಾಗುಳ್ಳ “ಏಣಿಪ್ಪ ಡಿ”ಗಳಲ್ಲಿ ಆಧಿಕಾರ 
ಶಾಹಿ ವರ್ಗದ ಚಿತ್ರಣವಿದೆ. ಒಬ್ಬ ಅಧಿಕಾರಿಯ ಕಥೆಯ Whos ಇಡೀ ಅಧಿಕಾರಿ 
ವರ್ಗದ ಒಳಹೊರಗುಗಳನ್ನು ಚಿತ್ರಿಸುವ ಈ ಕಾದಂಬರಿಯ ಹರಹರಿ ತುಂಬ 
ವಿಶಾಲವಾಗಿದೆ. ಮಧ್ಯಮ ವರ್ಗಕ್ಕೆ ಸೇರಿದ ಒಬ್ಬ ನಾಯರ್‌ ಯುವಕನು 
ಉದ್ಯೋಗದ ಏಣಿಮೆಟ್ಟಲುಗಳನ್ನು 'ಓಂದೊಂದಾಗಿ ಏರಿ ಚೀಫ್‌ ಸೆಕ್ರೆಟರಿ ಪದವಿ 
ಯನ್ನು ಹೊಂದುವುದ:, ಸ್ವಾತಂತ್ರ್ಯ ಪ್ರಕ್ಷೋಭವು ಅತಿಯಾದಾಗ ಅಲ್ಲಿಂದ ಜಾರಿ 
ಕೆಳಗೆ ಬೀಳುವುದು ಈ ಕಾದಂಬರಿಯ ವಸ್ತು. ಸಮಾಜವನ್ನು ರೂಪಿಸುವ ಶಕ್ತಿ 
ಗಳನ್ನು ಎತ್ತಿ ತೋರಿಸುವುದರಲ್ಲಿ ಹಾಗೂ ಸಾಮಾಜಿಕ ಕ್ರಾಂತಿಯ ದಾರಿಗಳನ್ನು 
ನಿರ್ದೇಶಿಸುವಲ್ಲಿ ತಗಳಿಯವರು ತಮ್ಮು ಅಸಾಮಾನ್ಯ ಪ್ರಶಿಭಯನ್ನು ತೋರಿದ್ದಾರೆ. 


ಆರಂಭಕಾಲದಲ್ಲಿ ಮಾರ್ಕಿ ಜ್‌ ತಗಳಿಯವರು ತೋರಿದ ಆಸಕ್ತಿ ಕ್ರ 
ಕಡಿಮೆಯಾಗ:ತ್ತ್ವ ಬಂದುದು ಕಂಡುಬರಗಿತ್ತ ಕೈದೆ ಕೇವಲ ಸವತಾಜ ವಿವಂರ್ಶೆಯೊಂದೇ 


122 ಸಾಧನೆ 


ಕ ತಿಯ ಲಕ್ಷ 6ವಾಗಬಾರದೆಂಬುದನ್ನು ಅವರ ಚೆನ್ನಾಗಿ ಆರಿತವರು. ಅದಕ್ಕಾಗಿಯೇ 
ಅವರು ಯಾವುದಾದರೊಂದು ಪ್ರೇಮಕಥೆಯಲ್ಲಿ ಸಮಾಜ ವಿಮರ್ಶೆಯನ್ನು ಚಿತ್ರಿಸಿ 
ಕೃತಿಯನ್ನು ಆಸ್ಚಾ ದಕರವಾಗುವಂತೆ ಮಾಡುತ್ತಾರೆ. ಹಣ್ಣು, ಅಧಿಕಾರ ಹಾಗೂ 
ಹಣ ಮಂಂತಾದುವುಗಳ ಮೇಲಿನ ಅತಿಯಾದ ಮೋಹವೇ ಪುರುಷನ ವೌೌಲಿಕಹರಣ 
ಶಕ್ತಿಗಳು. ಅವನ್ನು ನಿಯಂತ್ರಿಸದಿದ್ದಲ್ಲಿ ಸಮಾಜವು ಪ್ರಗತಿ ಹೊಂದಲಾರದು. 
ಮಾನವನು ತನ್ನ ಜೀವನದಲ್ಲಿ ಸಫಲನಾಗಲಾರ. 


1978ರಲ್ಲಿ ಪ್ರಕಟವಾಗಿ 1984ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ 
"ಕಯರ್‌? (ಹಗ್ಗ) ಎಂಬ ಬೃಹತ್‌ ಕಾದಂಬರಿಯಂ ತಗಳಿಯವರ ಕ ತಿಗಳಲ್ಲಿಲ್ಲಾ 
ಮಹೋನ್ನತವಾದಂದೆಂದೂ ಅದೇ ಅವರ Master piece work ಎಂದೂ ಪರಿ 
ಗಣಿತವಾಗಿದೆ. ಅನೇಕ ವಿಷಯಗಳನ್ನೊಳಗೊಂಡು ಸುವಕಾರಂ ಒಂದು ಸಾವಿರ 
ಪಾತ್ರಗಳಿರಂವ *ಕಯರ್‌'ನಲ್ಲಿ ಇಡೀ ಕೇರಳದ ಕಥೆಯೇ ಚಿತ್ರಿತವಾಗಿದೆ. 
ಮಾನವನ ಹಲವಾರು ತಲೆಮಾರುಗಳ ಕತೆಯಾದ ಇದರಲ್ಲಿ ಮಾನವಾನುಕಂಪ 
ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ. ಇದು ಅವರು ಜೀವಿಸಿದ ಸಮಾಜದ ಒಂದು 
ನೂರು ವರ್ಷಗಳ ಕಥೆ. *ಕಯರ್‌'ನಲ್ಲಿ ತಾನು ಹೊಸ ವಿಧಾನವನ್ನು ಬಳಸಿರುವೆ 
ನೆಂದೂ ಅದು ವತಾನವ ಸಂಬಂಧದ ಸಂಕೀರ್ಣತೆಯನ್ನು ವವರಿಸುವುದೆಂದೂ, 
ಕಥನಾತ್ಮಕ ರೀತಿಗೆ "ಕಯರ್‌' ಹೆಸರಾಗಿದೆಯೆಂದೂ ತಗಳಿಯವರೇ ಸಂದರ್ಶನ 
ವೊಂದರಲ್ಲಿ ಹೇಳಿದ್ದಾ ರ್‌ ಶಿಲ್ಪವಿಧಾನ ಇತರ ಕಾದಂಬರಿಗಳಿಗಿಂತ 
ಭಿನ್ನವಾದುದು. ಜೀವನವನ್ನು ಹೆಚ್ಚು ಸಮಗ್ರವಾಗಿಯೂ ವಿಶಾಲವಾಗಿಯೂ 
ಅವರು ಇಲ್ಲಿ ಕಂಡಿದ್ದಾರೆ. ಮನುಷ್ಯನಿಗೆ ಮಣ್ಣಿನೊಂದಿಗಿರುವ ಬಂಧವನ್ನೂ 
ಹಲವು ತಲೆಮಾರುಗಳಿಂದ ತಿರುವಾಂಕೂರಿನಲ್ಲಿ ಉಂಟಾದ ವಿಕಾಸದ ಪರಿಣಾಮ 
ವನ್ನೂ ಚಿತ್ರಿಸುವ ಈ ಕೃತಿ ತಗಳಿಯವರ ಅದ್ಭುತ ಪ್ರತಿಭಾಶಕ್ತಿಗೆ ಉತ್ತವಂ 
ನಿದರ್ಶನವಾಗಿದೆ. ಹಲವಾರು ಭಾಷೆಗಳಿಗೆ ಅನುವಾದಗೊಂಡ *“ಕಯರ್‌' ಅವರ 
35 ವರ್ಷಗಳ ಸಂಶೋಧನೆಯ ಫಲ. ಈಕಕ್ಕ ತಿಯ ಸಾಮಾಜಿಕ ದೃಷ್ಠಿ ಕೋನದ 
ಕುರಿತು ಒಬ್ಬರು ಪಿಎಚ್‌.ಡಿ. ಗಾಗಿ ಸಂಶೋಧನೆ ಮಾಡುತ್ತಿದ್ದಾರೆ. 1982ರಲ್ಲಿ 
ತಗಳಿಯವರು "ಬಲೂನಃಗಳು” ಎಂಬ ಇನ್ನೊಂದು ಕೃತಿಯನ್ನೂ ಪ್ರಕಟಿಸಿದರು. 


ಸಾಹಿತ್ಯಾಸಕ್ತರಿಗೆ ಸಾಕಷ್ಟು ಪರಿಚಯವಿರುವ ತಗಳಿ ಶಿವಶಂಕರ ಪಿಳ್ಳೆಯವರು 
ಕಥೆ ಕಾದಂಬರಿಗಳನ್ನು ಮಾತ್ರವಲ್ಲದೆ *ತೋಟ್ಟಿಲ್ಲ' (ಸೋಲಲಿಲ್ಲ) ಎನ್ನುವ ನಾಟಕ 
ವನ್ನು "ಎಂಡೆ ವಕೀಲ್‌ ಜೀವಿತಂ' (ನನ್ನ ವಕೀಲ ಜೀವನ) ಎನ್ನು ವ ಆತ್ಮಕಥೆ 
ಯನ್ನೂ. "ಅಮೆರಿಕನ್‌ ತಿರಶ್ರೀಲ (ಅಮೇರಿಕನ್‌ ಪರದೆ) ಎನ್ನುವ ಪ್ರವಾಸ ಕಥ 
ವನ್ನೂ ಬರೆದಿರುವರು. ತಗಳಿಯವರು ಇಂಗ್ಲೆ ಡ್‌, ಸೋವಿಯತ್‌ ಯೂನಿಯನ್‌, 
ದಕ್ಷಿಣ ಪೂರ್ವ ರಶ್ಯಾ ಮುಂತಾದ ವಿದೇಶಗಳನ್ನು ಸಂದರ್ಶಿಸಿದ್ದಾರೆ. x 


ತ್ರಾ 


ME ಜಸಿ 
ಲೌ 6 


ಶ್ರೇಷ್ಠ ಮಲಯಾಳಿ ಸಾಹಿತಿ-ತಗಳಿ ಶಿವಶಂಕರ ಪಳ್ಳಿ ' | 123 


ಪ್ರಗತಿಶೀಲ ಸಾಹಿತ್ಯ ಚಳೆವಳಿ ಹಾಗೂ ವಿವಿಧ ಸಾಂ 
ಪ್ರಧಾನ ಪಾತ್ರ ವಹಿಸಿದ್ದ ತಗಳಿಯವರು ಸಾಹಿತ್ಯ ಪ್ರವರ್ತಕ ಸಹಕಾರ ಸಂಘದ 
ಉಪಾಧ್ಯಕ್ಷರೂ ಆಗಿದ್ದರು. 


ಒಬ್ಬ ಸಾಹಿತಿಗೆ ಸಿಗುವ ಹೆಚ್ಚಿನ ಎಲ್ಲಾ ಪ್ರಶಸ್ತಿಗಳೂ ತಗಳಿ ಶಿವಶಂಕರ 
ಪಿಳ್ಳೆಯವರಿಗೆ ಲಭಿಸಿದೆ. ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸೋವಿಯತ್‌ 
ನೆಹರೂ ಪ್ರಶಸ್ತಿ, ವಯಲಾರ್‌ ಪ್ರಶಸ್ತಿ, ಜ್ಞಾನಪೀಠ (1984) ಹಾಗೂ ಪದ್ಮ 
ಭೂಷಣ (1985) ಮುಂತಾದ ಆನೇಕ ಪ್ರಶಸ್ತಿಗಳನ್ನು ಪಡೆದ ತಗಳಿಯವರಂ 
ಮಲಯಾಳ ಸಾಹಿತ್ಯಕ್ಕೆ ಚಿನ್ನದ ಕೋಡನ್ನು ಮೂಡಿಸಿದವರು. ಅದನ್ನು ವಿಶ್ವ 
ಸಾಹಿತ್ಯದ ಮಟ್ಟಕ್ಕೇರಿಸಿದವರು. ತಗಳಿಯವರ ಚೆಮ್ಮೀನ್‌, ಅನುಭವಂಗಳ್‌, 
ಓಮನಕುಟ್ಟಿ, ರಂಡ್‌ ಇಡಜಳಿ, ಏಣಿಪ್ಪಡಿಗಳ್‌ ಎಂಬ ಐದಂ ಕಾದಂಬರಿಗಳು ಚಲನ 
ಚಿತ್ರವಾಗಿ ಪ್ರಸಿದ್ಧಿ ಪಡೆದಿವೆ. ತಾನು ಮಲಯಾಳದಲ್ಲಿ ಬರೆದಿರುವುದಾದರೂ 
ತನ್ನ ರಚನೆಗಳು ಭಾರತೀಯ ಸಾಹಿತ್ಯಕ್ಕೆ ನೀಡಿದ ಕೊಡುಗೆ ಎಂಬುದು ತಗಳಿಯವರ 
ಅಭಿಪ್ರಾಯ. 


ಮಧ್ಯಮವರ್ಗದ ಜೀವನ ಚಿತ್ರಣವೇ ಅವರ ಸಣ್ಣಕಥೆಗಳ ಹಾಗೂ 
ಕಾದಂಬರಿಗಳ ವಸ್ತು. ಅವರ ಬರವಣಿಗೆಯ ಬೇರು ಹಳ್ಳಿಯಲ್ಲಿದೆ. ಕೃಷಿಕ 
ನಾಗಿದ್ದು ಬರಹಗಾರನಾಗಿ ಪರಿವರ್ತನೆಗೊಂಡವರು ತಗಳಿ. ತಾವು ಹುಟ್ಟಿ ಬೆಳೆದ 
ಸುತ್ತಮಂತ್ರಲ ಪರಿಸರದ ಜನಜೀವನವನ್ನೇ ಆರಿಸಿಕೊಂಡು ಕೃತಿಗಳನ್ನು ರಚಿಸಿ 
ತಮ್ಮ ಮಣ್ಣಿನ ಗುಣವನ್ನು ಎತ್ತಿತೋರಿದ ತಗಳಿಯವರು ವಂಲಯಾಳ ಸಾಹಿತ್ಯ 
ದಲ್ಲಿ ಒಂದು ಹೊಸ ಮಾರ್ಗವನ್ನೇ ನಿರ್ಮಿಸಿದರು. ತನ್ನ ಹುಟ್ಟೂರಿನ ಮೇಲಿ 
ಅವರಿಗೆ ತುಂಬಾ ಅಭಿಮಾನ. “ವಮೊಲು ನಾನು ಕುಟ್ಟಿನಾಡಿನವ ಬಳಿಕ 
ತಿರುವಾಂಕೂರಿನವ ಬಳಿಕ ಭಾರತೀಯ. ತಾನೊಬ್ಬ ಭಾರತೀಯನೆನ್ನು ವುದರಲ್ಲಿ 
ನನಗೆ ಅಭಿಮಾನವಿದೆ. ಆದರೆ ಭಾರತವನ್ನು ನಾನು ಕಾಣಂವುದಂ ಒಬ್ಬ ಕುಟ್ಟ 
ನಾಡಿನವನ ದೃಷ್ಟಿಯಲ್ಲಿ” ಎನ್ನುತ್ತಾರೆ ತಗಳಿ. 


ತನ್ನ ಅತ್ಯತ್ತಮ ಕ್ರ ೈತಿ ಇನ್ನೂ ಬಂದಿಲ್ಲವೆಂದೇ ತಗಳಿ ಭಾವಿಸುತ್ತಾರೆ. 
ಈಗ ಅವರು ಮೂರು ಕಾದಂಬರಿಗಳನಂ ಸ್ನ ರಚಿಸುವ ಯೋಜನೆಯನ್ನು ಹಾಕಿಕೊಂಡಿ 


"ದಾರೆ. ಮೊದಲನೆಯದು ಹದಿಹರೆಯದವರ ಪ್ರೇಮ ಕಥೆ, ಎರಡನೆಯದು ಮಧ್ಯ 


ವಯಸಿ ನವರ ವಿಚಾರಗಳನ್ನು ಕುರಿತದು , ವೂರನೆಯದು ವದ ರ ಜೀವನವನು 
~ [8 ಎ ೪೦ಎ ಇ 
ಕುರಿತ ಚಿತ್ರಣ. 


124 ಸಾಧನೆ ; 


ಸರಳ ನಿರಾಡಂಬರ ವ್ಯಕ್ತಿತ್ವಹೊಂದಿದ ತಗಳಿ ಸ್ನೇಹಪರರಣ ವಿನಯಪರರೂ 
ಆಗಿದ್ದಾರೆ." ಅತ್ಯಂತ ಅಸಂಸ್ಕೃತ ಪ್ರದೇಶವಾದ ಕೇರಳದ ಕುಟ್ಟನಾಡಿನಲ್ಲಿ ಜನಿಸಿ, 
ಹಲವಾರು ಕ ೈತಿಗಳನ್ನು ರಚಿಸಿ, ಅನೇಕ ಪ ರ್ರಶಸ್ತಿ ಗಳನು ಲ ಪಡೆದರು. ತಾನು ' 
ಸಾಧಾರಣರಲ್ಲಿ ಸಾಧಾರಣ ವ್ಯಕ್ತಿ ಎಂದು ಭಾವಿಸಿದ ಅವರಿಗೆ ಪ್ರಶಸ್ತಿಗಳು ಬಂದಾಗ | 
ಲೆಲ್ಲ ತಾನಿದಕ್ಕೆ ಅರ್ಹನೇ ಎಂಬ ಸಂದೇಹ ಉಂಟಾಗುತ್ತಿತ್ತಂತೆ. , 


ಅವರ ಲೇಖನಿಯಿಂದ ಇನ್ನೂ ಅನೇಕ ಉತ್ತಮ ಕೃತಿಗಳಂ ಮೂಡಿಬರಲಿ. 
ಅವರ ಉತ್ತಮ ಕೃತಿಗಳು ಇತರ ಭಾಷೆಗಳಿಗೂ ಅನುವಾದಗೊಂಡು ಇತರರೂ 
ಆವರ ಕ ಗತಿಗಳನ್ನು ಆಸ್ವಾದಿಸುವಂತಾಗಲಿ. 


ರ ್ತಸ್ಸಸಕರರರರರರರಹ್ಪರ್ಟರರರರರರರರಕ್ಕನ್ಸ್‌ ಡ್‌್‌ ಾ್‌ a Tk adn aia ದ್‌ 


ಮಂಥನ 


“ಮನೋಹರಿ'ಯೊ “ಚಲಾಚಲ'ವೂ ? 


ಇದು "ಆದಿಪುರಾಣ'ದ ಒಂದು ಪ್ರಸಿದ್ಧ ಸ ಪದ್ಯ 


ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚ ಲಮೀ ಭಟಖಡ್ನ ಮಂಡಲೋ 

ತ್ಚಲವನ ವಿಭ್ರಮಭ್ರಮರಿಯಶ್ಪ ಮನೋಹರಿ ರಾಜ್ಯಲಕ್ಷ್ಮೀ ಭೂ 
ಲಲನೆಯನಯ  ನಿತ್ತುದುಮನಾಂ,ನಿತ್ತಗಿತ್ತೆ ತ್ರೈನಿದೇವುದಣ್ಣ ನಿ 

ನ್ನೊಲಿದ ಎ ಗಿಗಂ ಧರಗಮಾಟಿಸಿದಂದು ನೆಗಟ್ತ ವಾಸದೇ (೧೪-೧೨೮) 


ಇಲ್ಲಿ ಎರಡನೆಯ ಪಾದದಲ್ಲಿರುವ “ಮನೋಹರಿ' ಎಂಬ ಪಾಠ ಸಂಪರಿಚಿತವಾದದ್ದು 
ಎಸ್‌. ಜಿ. ನರಸಿಂಹಾಚಾರ್ಯರೂ ಕೆ. ಜಿ. ಕುಂದಣಗಾರರೂ ತಮ್ಮ ಸಂಪಾದನಗಳಲ್ಲಿ 
ಈ ಪಾಠವನ್ನ € ಸ್ತಿ €ಕರಿಸಿದ್ದಾ ರೆ. ಎಸ್‌. ಜಿ. ನ. ಅವರು ಯಾವುದೇ ಪುಠಾಂತರ 
ವನ್ನು ಸೂಚಿಸಿಲ್ಲ; “ದರೆ ಕುಂದಣಗಾರರು "ಚಲಾಚಲ' ಎಂಬ ಪ ಪಾಠಾಂತರವನ್ನು 
ಕೊಟ್ಟಿದ್ದಾರೆ. ಈಚೆಗೆ ಎಲ್‌, ಬಸವರಾಜು ಅವರು ತಮ್ಮ ಪರಿಷ್ಕರಣದಲ್ಲಿ 
"ಚಲಾ:ತಲ' ಎಂಟ ಪುಠವನ್ನೆ ಪುರಸ್ಕರಿಸಿ, "ಮನೋಹರಿ'ಯನ್ನು ಪಾಠಾಂತರ 

ವಾಗಿ ಗುರುತಿಸಿದ್ದಾರೆ. 


ಇಲ್ಲಿ ಕವಿಪಾಠ ನಿಜವಾಗಿ ಯಾವುದಿರಬೇಕು ? ಅದರ ನಿರ್ಣಯಕ್ಕೆ ಪೂರ್ವ 
ಪುರಾಣದಿಂದ ನೆರವು ಸಿಕು ವುದಿಲ್ಲ. ಅಲ್ಲಿ “ನೆಲಸುಗೆ .. .- ರಾಜ್ಯಲಕ್ಷಿ ಸ್ವ ಎಂಬಂದಕ್ಕೆ 
ಸುವಾದಿಯಾಗಿ *ಪ್ರೇಯಸಿಯಂ ತವೈವಾಸ್ತು ರಾಜ್ಯಶ್ರೀರ್ಯಾ ತ್ವಯಾದೃತಾ” 
ಎಂದಿದೆ! ಆ ಶ್ಲೋಕಕ್ಕೆ ಹಿಂದಾಗಲಿ ಮುಂದಾಗಲಿ “ಚಲಾಚಲ'ದ ಅಥವಾ 
"ಮನೋಹರಿ'ಯ ಸುಳಿವಿಲ್ಲ. 


“ಚಲಾಚಲ' ಎಂಬುದು ತುಸು ಕಠಿಣವಾದ ಪಾಠವಾದ್ದರಿಂದ, ಯತಾವನೋ 
ಲಿಪಿಕಾರ ಅದಕ್ಕೆ ಬದಲು “ಮನೋಹರಿ'ಯನ್ನು ಹಾಕಿದಾನೆಂದು ಮೇಲುನೋಟಕೆ 8 
ತೋರುತ್ತದೆ, ಆದರೆ ಪಂಪನೆ *ಭ್ರಮರಿ'ಗೆ ಪ್ರಾಸವಾಗಿ "ಮನೋಹರಿ'ಯನ್ನು 
ಪ್ರಯೋಗಿಸಿರುವ ಸಂಭನ ಹೆಚ್ಚು. ಆದ್ದರಿಂದ ಈ ಪುಠ ಮನೋಹರ ಮತ್ತು 
ಶ್ರವಣ ಸುಭಗ. ಅಲ್ಲದೆ, *ಭ ಮರಿ'ಯ ಚ ಚಲತೆಯಂನ್ನು ಧ್ವನಿಸುತ್ತಿರುವಾಗ, 
ಮತ್ತೆ "ಚಲಾಚಲ'ದ ಅಗತ್ಯವಾದರೂ ಏನು ? ಹೀಗಾಗಿ, ಮೂಲಪಾಠವಾಗುವ 
ಅರ್ಹತೆ “ಮನೋಹರಿ'ಗೇ ಮಿಗಿಲಾಗಿದೆ ಎನಿಸುತ್ತದೆ. ಆದರೂ ಖಡಾಖಂಡಿತ 
ವಾಗಿ ನಿರ್ಣಯಿಸುವುದು ಶಕ್ಯವಿಲ್ಲ ಎಂದೊಪ್ಪಬೇಕು. 


126 ಕ ಸಾಧನೆ 


ಇನು "ಚಲಾಚಲ'ದ ಅರ್ಥವೇನು ? ಎಲ್‌. ಬಸವರಾಜು ತಮ್ಮ 
ಣ್‌ 


ಪರಿಷ್ಕ ರಣದ "ಆರ್ಥಕೋಶ'ದಲ್ಲಿ ವಿಂಂಚಿನಂತೆ "ಚಂಚಲ' ಎಂದು ಅಥ್ಲೆ ಸಿದ್ದಾರೆ. 
ಸಕ ಇಲ್ಲಿ ವಿಂಂಚಿನ ಪ್ರಸಕ್ತಿಯಿಲ್ಲ, ವಿ. ಎಸ್‌. ಆಪ್ಟೆಯವರ ನಿಘಂಟಿನಲ್ಲಿ “ಚಲಾ 
ಚಲ” ಎಂದರೆ fickle, 88. . very transitory (ಎ ಅತಿಚಲ) ಎಂಬ ಅರ್ಥ 
ಕೊಡಲಾಗಿದೆ. ಕಿಟ್ಟಲ್‌ ಕೋಶದಲ್ಲೂ movable, unsteady ಎಂಬ ಅರ್ಥವಿದೆ, 


ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ "ಕನ್ನಡ ನಿಘಂಟಿನಲ್ಲಿ “ಚಲಾಚಲ' 
ಶಬ್ದವೆ ಇಲ್ಲದಿರುವುದು ವಿಚಿತ್ರವಾಗಿದೆ, “ಆದಿಪುರಾಣ' ವಲ್ಲದೆ ಬೇರೆ ಕನ್ನಡ 
ಕಾವ್ಯಗಳಲ್ಲಿ “ಚಲಾಚಲ'ದ ಪ್ರಯೋಗವಿಲ್ಲವೆ ? 


ಅಲ್ಲಮ್ಮನ ವಚನದಲ್ಲಿ "ಅಡಿಗಲ್ಲು' 
ಇದು ಅಲ್ಲಮ ಪ್ರಭುವಿನ ವಚನದ ಒಂದಂ 


ವ್ಯಾಧನು ಸೂಸಲ ಚೆಲ್ಲಿ ಜಂತ್ರವ ಹಣ್ಣಿ 
ಅಡಿಗಲ್ಲನೊಡ್ಡಿ ಹೋದ ಬಳಿಕ, 
ಸೂಸಲ ಕಂಪಿಗೆ ಹೆಗ್ಗಣ ಬಂದು ಬಿದ್ದ ತೆ 
ಬಿದ್ದಿರಲ್ಲಾ ಮಾಯದ ಬಲೆಯಲ್ಲಿ* 


ಇಲ್ಲಿ "ಅಡಿಗಲ್ಲು ಎಂದರೇನು? ಸಾಮಾನ್ಯವಾಗಿ ಈ ಶಬ್ದಕ್ಕೆ ತಳಹದಿ ಎಂದರ್ಥ. 
ಆದರೆ ಅದು ಈ ಸಂದರ್ಭಕ್ಕೆ ಇಚ ಇಲ್ಲಿ ಅಡಿಗಲ್ಲು ಒಂದು 
ಬೇಟೆಯ ಸಾಧನ ಎಂಬುದು ವೆ ಲುನೋಟಕ್ಕೆ ಸ ಷ್ಟ (ತಳಪಾಯ ಎಂಬ ಅರ್ಥದ 
ನಂಟಂ ಇದಕ್ಕೆ ಇಲ್ಲದಿಲ್ಲ). 


“ಅಡಿಗಲ್ಲು” ಎಂದರೆ ಒಂದು ಸಣ್ಣ, ಹಗುರವಾದ ಚಪ್ಪಡಿ. ಆದರ ಒಂದು 
ತುದಿಯನ್ನು 'ಮೇಲಕ್ಕೆತಿ ಶಿ, ಒಂದು ಕೋಲನ್ನು ಸಡಿಲವಾಗಿ ಊರೆ ಕೊಟ್ಟು 
ನಿಲ್ಲಸುತ್ತಾರೆ ; ಊರೆಗೋಲಿನ ಸಂತ್ರ "ಸೂಸಲು' ಚೆಲ್ಲುತ್ತಾರೆ. ಸಣ್ಣ ಪಶು 
ಪಕ್ಷಿಗಳು ಅದರಿಂದ ಆಕರ್ಷಿತವಾಗಿ ಬಂದು ಊರೆಗೋಲನ್ನು ಅಲುಗಿಸಿದಾಗ ಅದಂ 
ಕುಸಿದು ಇಡೀ ಚಪ್ಪಡಿ ಮೇಲೆ ಬೀಳುತ್ತದೆ. ಪ್ರಾಣಿಗಳು ಅದರಡಿಯಲ್ಲಿ ಸಿಕ್ಕಿ 
ಸಾಯುತ್ತವೆ.* 


( 
ಜ್ತ 


೯ವೆಂದರೆ, ಪ್ರಸ್ತುತ ವಚನಕ್ಕೆ ಸಂಬಂಧಿಸಿದಂತೆ “ಅಡಿಗಲ್ಲು” ಶಬ್ದಕ್ಕೆ 
ಎಲ್ಲಿಯೂ ಉಕ್ತವಾ 5 ಹಾಗೆ ತೋರುವುದಿಲ್ಲ. 

ಕನ್ನಡ ಸುಹಿತ್ಯ ಪರಿಷತ್ತಿನ “ಕನ್ನಡ ನಿಘಂಟು” ಕೂಡ "ಅಡಿಗಲ್ಲು' ಶಬ್ದ ಕ್ಕೆ 
ಎಂಬ ಅರ್ಥವನ್ನು ಮಾ ತ್ರ ಕೊಟ್ಟಿ ದೆಯೆ ವಿನಾ ಬೇಟೆಯ ಒಂದು ಪರೆಕರ 


ಮಂಥನ 127 


ಎಂಬ ಅರ್ಥವನ್ನು ಕಾಣಿಸಿಲ್ಲ? ವಾಸ್ತವವಾಗಿ ಈ ಅರ್ಥವನ್ನು ಅಲ್ಲಿ ದಾಖಲಿಸಿ, 
ಅಲ್ಲಮನ ಪ್ಪ ಶ್ರಕೃೃತ ಔನ ಭಾಗವನ್ನು ಅದಕ್ಕೆ ಲಕ್ಷ್ಮ ವಾಗಿ ಕೊಡಬೇ ಕಿತ್ತು. 


ಅಡಿ ಟಿಪ್ಪ ಣಿಗಳು 


1. ಪಂಪ ಇಲ್ಲಿ ಬಾಣನ ಈ ಗದ್ಯಖಂಡವನ್ನು ಬಳಸಿಕೊಂಡಿದ್ದಾನೆ: “ಭಟಖಡ್ಗ 
ಮಂಡಲೊತ್ಸನವನ ವಿಭ್ರಮ ಭ್ರಮರೀ ಲಕ್ಷಿ ಳೆ! 

"The Students Sanskrit-F nglish Dictionary, p. 205 

‘A Kannada-English Dictionary’ 597. 

4. “ಅಲ್ಲಮ ಪ್ರಭುದೇವರ ವಚನಗಳು'. ಸಂ, ಡಾ| ಆರ್‌. ಸಿ. ಹಿರೇಮಠ, ಎಂ. ಎಸ್‌, 
ಸುಂಕಾಪುರ, ೧೯೭೬, ಪು. ೪೮೭ (ಮುನಿಯದಿರಿ, ಮುನಿಯದಿರಿ ಎಂದು ವಚನ 
ಮೊದಲಾಗುತ್ತದೆ) 

_ 5. ನಮ್ಮೂರಿನಲ್ಲಿ ಕೋಳಿಗಳಿಗೆ ಹೀಗೆ ಅಡಿಗಲ್ಲನ್ನೊಡು ವುದನ್ನು ಬಾಲ್ಯದಲ್ಲಿ ಕಂಡಿದ್ದೆ. 

6. ಪೂರ್ವೋಕ್ತ "ಅಲ್ಲಮ ಪ್ರಭುದೇವರ ವಚನಗಳು' 1! ಥದ "ಕಠಿನ ಶಬ್ದ ಕೋಶ. ದಲ್ಲಿ 
"ಅಡಿಗಲ್ಲು" ಶಬ್ದವೇ ಇಲ್ಲ, ಎಲ್‌. ಬಸವರಾಜು ಅವರ "ಅಲ್ಲಮನ ವಚನಗಳು' 
ಗ್ರಂಥದ 'ಅರ್ಥ ಮತ್ತು ಗಮನಾರ್ಹ ಪದಕೋಶ'ದಲ್ಲೂ ಅಷ್ಟೆ. ಎಂ. ಆರ್‌. ಶ್ರೀ 
ಅವರ “ವಚನ ಧರ್ಮಸಾರ'ದಲ್ಲೂ ಸದರಿ ವಚನ ಉದ್ದ ತವಾಗಿದ್ದು, ಅದರ 
“ಶಬ್ದಕೋಶದಲ್ಲೂ 'ಅಡಿಗಲ್ಲು' ಬಿಟ್ಟುಹೋಗಿದೆ. (ಅಧಾರ ಎಂಬ ಪ್ರಸಿದ್ಧಾರ್ಥದಲ್ಲಿ 
"ಅಡಿಗಲ್ಲು' ಚಿರಪರಿಚಿತ ಶಬ್ದವಾದ್ದರಿಂದ, ಎಲ್ಲರೂ ಬಿಟ್ಟರಬೇಕೆನಿಸುತ್ತದೆ). 

7. ಮೊದಲನೆಯ ಸಂಪುಟ. ಪು. ೧೪೭, ಕಿಟ್ಟಲ್‌ಕೋಶದಲ್ಲೂ (ಪು. 34) 
The lower milt stone ಎಂಬ ಅರ್ಥವಷ್ಟೆ 


w 


ಎ 
2 
a 


128 ಸಾಧನೆ 
ನಾಯರುಮೂಲ 


ತುಳಂನಾಡಿನ ಮಧ್ಯಯುಗೀನ ಶಾಸನಗಳಲ್ಲಿ ಕಂಡಂಬರುವ ಶಬ್ದ “ನಾಯರು 
ವಂಣಲ'ವನ್ನು ಜಾತಿವಾಚಕವೆಂದು ತಿಳಿಯಲಾಗಿದೆ. ಕೇರಳದ ನಾಯರ್‌ 
ಜನಾಂಗದ ಉಲ್ಲೇಖ ಬ್ರಾಹ್ಮಣರಿಗೆ ಭೂವಿ:ಯನ್ನು ದತ್ತಿನೀಡುವುದನ್ನು ತಿಳಿಸುವ 
ಶಾಸನಗಳಲ್ಲಿ 13 ರಿಂದ 16 ನೇ ಶತಮಾನದ ಮಧ್ಯೆ ಕಂಡು ಬರುತ್ತದೆಂದು 
ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಿದೆ. ನಾಯರ್‌ ಜನಾಂಗದವರು ಇಲ್ಲಿ ನೆಲೆಸಿದ್ದ 
ಬಗ್ಗೆ ಮುಖ್ಯ ದಾಖಲೆಯಾಗಿ ಈ ಶಾಸನಗಳನ್ನು ಉಲ್ಲೇಖಿಸಿದ್ದೂ ಇದೆ 1. ಆದರೆ 
ಬಹಳ ಜಾಗರೂಕತೆಯಿಂದ ಈ ಶಾಸನಗಳನ್ನು ಆಳವಾಗಿ ಅಧ್ಯಯನ ಮಾಡಿದಾಗ 
ಈ ಅಭಿಪ್ರಾಯ ಸರಿಯೆನಿಸುವುದಿಲ್ಲ, ಮಾತ್ರವಲ್ಲ “ನಾಯರುಮೂಲ' ಎಂಬ 
ಪದಕ್ಕೆ ವಿಶಿಷ್ಟ ಅರ್ಥವಿರುವುದು ಸ್ಪಷ್ಟವಾಗುತ್ತದೆ. 


ಕ್ರಿ.ಶ. 1365 ನೇ ಇಸವಿಯ ಬಾರಕೂರಿನ ಮೂಡುಕೇರಿಯ ಶಾಸನವೊಂದಕ್ಕೆ 
ಬಸುರಿ ಈಶ್ವರ ಸೇನಭೋವ ಮತ್ತು ದೇವರಂ ಸೇನಬೋವ ಇವರುಗಳಿಂದ 
ಲಹಕಂ ನು ಡೆ ಕ್ರಯಕೆ A ತೆಗೆದಂಕೊಂಡು ಆ ಭೂಮಿಯನ್ನು 14 ಜನ ಬ್ರಾಹ್ಮಣ 
ರಿಗೆ ಅನ್ನದಾನಕ್ಕಾಗಿ ಮಠವೊಂದಕ್ಕೆ. ನೀಡಿದ ವಿವರವಿದೆ. ಈ ಛೂವಿ:ಯನ್ನು 
ರಾಮಕಾರಂತನ ಮಕ್ಕಳು ನಾಯರುಮೂಲವಾಗಿ ಪಡೆದುಕೊಂಡ ಪ್ರಯುಕ್ತ 
ರ್ಷಕ್ಕೆ ನೂರು ಮುಡಿ ಅಕ್ಕಿಯನ್ನು ಮಠಕ್ಕೆ ಗೇಣಿಯಾಗಿ ನೀಡಬೇಕೆಂದು ಈ 


ಶಾಸನ ತಿಳಿಸುತ್ತದೆ.2 


ಬಾರಕೂರಿನ ಮೂಡುಕೇರಿಯ ಸೋಮೇಶ್ವರ ದೇವಾಲಯದಲ್ಲಿರುವ ಕ್ರಿ. ಶ. 
1371 ರ ಶಾಸನವು ದುಗ್ಗು ಭೆನ್ನಾಣತಿ ಎಂಬವಳು, ತನ್ನ ಮಗ ನರಸಿಂಗ ಭೆನ್ನಾಣಿ 


ಕಾಲವಾದ ಪ್ರಯುಕ್ತ ಅವನ ಸದ್ಗ ತಿಗಾಗಿ ಈ ದೇವಾಲಯದಲ್ಲಿ ಬ್ರಾಹ್ಮಣರಿಗೆ 
ಹಾ ಸ್ಪಾ ಧ್ರ ಇದಾ ಎಷ ಇಫೆ ಸ ಇಕೆ ಅ ಲ್ನ ae ಕಾ ಕ ವ 
ಅನ್ನ ದಾನದ ವ್ಯವಸ್ಥ ಗೋಸ್ಕರ ಭೂಮಿಯನ್ನು ದಾನವಿತ್ತ ವಿವರವನ್ನು ನೀಡುತ್ತದೆ. 
ಈ ಭೂಮಿಯನ್ನು ಕೇಶವ ವಂಂಡಚನ ಮಗ ಕ ಷ್ಣ ಮಂಡಚನಿಗೆ "ನಾಯರುಮೂಲ 
ವಾಗಿ ಎರಡು ಕೂಟ ರು” ಎಂಬುದಾಗಿ ಹೇಳಲಾಗಿದೆ. ಹೀಗೆ ಪಡೆದ ಭೂವಿ:೦: 
ಬಗ್ಗೆ ಅವನು 10 ಮುಡಿ ಅಕ್ಕಿಯನ್ನು ನೀಡಬೇಕೆಂದು ಈ ಶಾಸನ ಹೇಳುತ್ತದೆ.? 


ಅಂತೆಯೇ 1393 ರಲ್ಲಿ ಜಮಖಂಡಿ ಸಿದ್ದಪ್ಪನ ಮಗ ಕರಣಿಕ ಸಿಂಗಣ್ಣ 
, ಪ್ರತಿದಿನ ಆರುಜನ ಬ್ರಾಹ್ಮಣರಿಗೆ ಆನ್ನಿದಾನಕೋಸ್ಕರ ಮಠವನ್ನು ಕಟ್ಟಿಸಿ, ಆದರ 
ಖರ್ಚಿಗಾಗಿ ಭೂವಿ:ಯನ್ನು ದಾನವಾಗಿ ನೀಡಿದ. «ಈ ಭೂಮಿಯ ಒಂದು 
ಭಾಗವನ್ನು ಈಶ್ವರ ಬಾಹಿರಿಯು ನಾಯರುಮೂಲವಾಗಿ ತೆಗೆದುಕೊಂಡನೆಂದು 
ಇನ್ನೊಂದಂ ಭಾಗವನ್ನು ನಾಯರುಮೂಲವಾಗಿ ಕೇಶವ ಮಡಿಕುಳನಿಗೆ ಕೊಡ 
ಸಾಯಿತೆಂದೂ ಶಾಸನವೊಂದು ತಿಳಿಸುತ್ತದೆ.* 


i ik kk 


ಮಂಥನ 129 


ಹಾಗೆಯೇ 1429 ರ ಉದ್ಯಾವರದ ಶಾಸನವು ವೀರಭದ್ರದೇವರ ದೇವಸ್ಪದ 
ಭೂಮಿಯನ್ನೂ ಹದಿನೇಳೊಕ್ಕಲು ಬಾ ್ರಿಹ್ಮಣರು ನಾಯರುಮೂಲವಾಗಿ ಕೋಡ 
ರೆಂದೂ, ಆ ಬಗ್ಗೆ 30 ಮಂಡಿ ಅಕ್ಕಿಯನ್ನು ಅವರು: ದೇವಾಲಯಕ್ಕೆ ವರ್ಷಂಪ್ರತಿ 
ನೀಡಬೇಕೆಂದೂ ಶಾಸನದಲ್ಲಿ ಹೇಳಲಾಗಿದೆ. 


ಈ ಮೇಲಿನ ಆಕರಗಳನ್ನು ಪರಿಶೀಲಿಸುವಾಗ ಸ್ಪ ಷ್ಟವಾಗಂವ ಅಂಶವೆಂದರೆ 
ದೇವಾಲಯ ಅಥವಾ ಮಠಕ್ಕೆ ದತ್ತಿನೀಡಿದ ಭೂಮಿಯನ್ನು ನಾಯರಂವ;ಅಲವಾಗಿ 
ಸಾಗಂವಳಿಗೆ ಪಡೆದಿರುವುದು. ಮೇಲೆ ಹೇಳಿದ ಈ ಸಂಸ್ಥೆಗಳಿಗೆ ಭೂಮಿಯನ್ನು 
ಬಿಟ್ಟುಕೊಟ್ಟಾಗ' ಅದನ್ನು ಸಾಗುವಳಿ ಮಾಡಿಸುವ ವ್ಯವಸ್ಥೆ ಆಗಬೇಕಾದ್ದರಿಂದ ಆ 
ಭೂಮಿಯನ್ನು ಬ್ರಾಹ್ಮಣರು (ಪ್ರಾಯಶಃ ಆ ದೇವಾಲಯ ಅಥವಾ ಮಠಕ್ಕೆ 
ಸಂಬಂಧಿಸಿದವರು) ಸಾಗುವಳಿಗಾಗಿ ಗೇಣಿಗೆ ಪಡೆಯುತ್ತಿದ್ದರು. ವರ್ಷಂಪ್ರತಿ 
ತೆರಬೇಕಾದ ಗೇಣಿಯನ್ನು ಮೇಲೆ ಉಲ್ಲೇಖಿಸಿದ ಶಾಸನಗಳಲ್ಲಿ ಹೇಳಿರಂವುದನ್ನು 
ಗಮನಿಸಬಹುದಂ. ಬಾ ಹ್ಮ ರು ಹೀಗೆ ಗೇಣಿಗೆ ಪಡೆದ ಭೂವಿಯಂವೇಲೆ ಸಾಗುವಳಿ 
ಮಾಡುವ (ಉಳುವ) ಹಕ್ಕನ್ನು ಮಾತ್ರ ಹೊಂದಿದ್ದರು, ಮೂಲಿ ಹಕ್ಕು ದೇವಾ 
ಲಯ ಅಥವಾ ಮಠದ್ದ್ಧಾಗಿದ್ದಿ ಇವರು ಆ ಭೂಮಿಯಲ್ಲಿ "ನಾಯರಂಮೂಲ' 
ಅಥವಾ ಉಳುವ ಆರ್ಥಾತ್‌ ಕೃಷಿ ಮಾಡುವ ಹಕ್ಕನ್ನು ್ನ ಮಾತ್ರ ಪಡೆದುಕೊಂಡುದು. 
ಇಲ್ಲ “ನಾಯರು” ಎಂಬ ಪದ `ನೇಗಿಲು' ಎಂಬರ್ಥದಲ್ಲಿ ಉಳುವುದರ ಆಥವಾ 
ಸಾ ಗುವಳಿ ಮಾಡುವುದರ ಸಂಕೇತವಾಗಿ ಉಪಯೋಗಿಸಲ ಟ್ಟೆ ದೆ. 

ಹೀಗೆ ಭೂಮಿಯನ್ನು ಗೇಣಿಗೆ ಪಡೆದು ವರ್ಷವೂ ಗೇಣಿ ಸಲ್ಲಿಸುತ್ತಾ ಸಾಗು 
ವಳಿ ಮಾಡಿಕೊಂಡು ಬರುವ ಈ ವ್ಯವಸ್ಥೆ ಯಲ್ಲಿ ಬೇಸಾಯ ಮಾಡುವವನಿಗೆ ಭದ್ರ 
ಯಿದೆ ಹಾಗೂ ಅವನು ಖಾಯಂ ಅಗಿ ಆ ಭೂಮಿಯನ್ನು ತಾನೇ ಅನುಭವಿಸಿಕೊಂಡು 
ಬರಬಹುದಿತ್ತು. 

ಈ ನಾಯರಂಮೂಲ ಹೆಚ್ಚಾಗಿ ಬಾರಕೂರು ರಾಜ್ಯದ (ವಿಜಯನಗರ ಕಾಲದ) 
ಪ್ರದೇಶದಲ್ಲಿ ಪ್ರಚಲಿತವಿದ್ದ ಪದವಾಗಿ ಕಾಣುತ್ತದೆ. ಕಲವು ಸಾರಿ ಹೀಗೆ ಪಡೆದ 
ಭೂಮಿಯನ್ನು ಬ್ರಾಹ್ಮಣರು ಇತರರಿಗೆ ಸಾಗುವಳಿಗೆ ನೀಡಿದ ಉದಾಹರಣೆಯೂ 
ಇದೆ. 1546 ರ ಬಸರೂರಿನ ಶಾಸನವೊಂದರಲ್ಲಿ? ನಾವಡ ಮನೆತನದವರು 
ನಾಯರುಮೂಲ ಭೂವಿಂಯನ್ನು ಕುಪಣ ಸೆಟ್ಟಿಗೆ ನೀಡಿದ್ದಾಗಿ ತಿಳಿದು ಬರುತ್ತದೆ. 
ಮಠದ ಭೂಮಿಯನ್ನು ನಾಯರುಮೂಲವಾಗಿ ನೇರವಾಗಿ ಬ್ರಾಹ್ಮಣರೆಲ್ಲದವರಿಗಣ 
ನೀಡಿದ ಉದಾಹರಣೆ ಇಲ್ಲದಿಲ್ಲ. ಬಳರೂರಿನಲ್ಲಿ ಶಂಕರ ಲಿಂಗಸೆಟ್ಟಿ ವಿಠಲದೇವರಿಗೆ 
ಮರಕಟ್ಟಿಸಿ, ಕೆರೆ ತೋಡಿಸಿ ಕೊಟಿ ಕದ್ದು ಕೆಲವು ಕಾಲದ ಮೇಲೆ ವಂಠಬಿದ್ದು 
ಹೋದಾಗ ಕುಪ್ಪಣ ಸೆಟ್ಟಿ ಪುನಃ ಕಟ್ಟಿಸಿ ಭೂಮಿಯನ್ನು ದತ್ತಿ ಬಿಟ್ಟ. ಈ ದತ್ತಿ 

ಸಾ.-9 | 


130 ಸಾಧನೆ 


ಯನ್ನು ನಡೆಸಿಕೊಂಡು ಬರಂವ ಜವಾಬ್ದಾ ಯನ್ನು ಹೊತ್ತ "ಹಲರು' ಆ ಭೂಮಿ 
ಯನ್ನು ಆರು ವಾರ ಮಾಡಿಕೊಂಡು "ನಾಯರುಮಣಲ'ವಾಗಿ ಸಂಕರ ಲಿಂಗಸೆಟ್ಟಿಗೆ 
ಕೊಟ ರೆಂದು ಬಸರೂರಿನ ಹಲವರ ಕೆರೆಯ ಶಾಸನದಿಂದ ತಿಳಿಯುತ್ತದೆ 

ಲು 


ಆದರೆ, ಸಾಮಾನ್ಯವಾಗಿ ದೇವಾಲಯ ಆಥವಾ ಮಠದ ಭಣವಿಂಯನ್ನು 
"ನಾಯರುಮೂಲ'ವಾಗಿ ಮಾಡಿಕೊಂಡುದು ಬ್ರಾಹ್ಮಣರೇ ಎಂಬುದು ಶಾಸನಗಳ 
ಅಧ್ಯಯನವಿಂದ ಸ್ಪಷ್ಟವಾಗುತ್ತದೆಯಲ್ಲದೆ, ಈ ಎಲ್ಲಾ ಸಂದರ್ಭಗಳಲ್ಲೂ ಈ ಪದ 
ಪ್ರಯೋಗ ಸಾಗುವಳಿಯ (ಉಳುವ) ಹಕ್ಕು ಎಂಬರ್ಥದಲ್ಲೆ ಆಗಿದೆ ಎಂದೂ 
ತಿಳಿಯಬಹುದಾಗಿದೆ. 


ಅಡಿ ಟಿಪ್ಪಣಿಗಳು 


|. ಗುರುರಾಜ ಭಟ್‌ ಪಿ ಸ್ಪಡೀಸ್‌ ಇನ್‌ ತುಳುವ ಹಿಸ್ಟರಿ ಎಂಡ್‌ ಕಲ್ಚರ್‌ (ಕಲ್ಮಾಣಪುರ 
1975) ಪು. 234-35 

2. ಎಸ್‌, ಐ. ಐ.ಸಂ. V1 ಸಂಖ್ಯೆ 332 

3. ಅದೇ ಸಂ. ಸಂಖ್ಯೆ 319 

4. ಆದೇ ಸಂ. ಸಂಖ್ಯೆ 344 

5. ಇಐಸಂ।Xಪು 20 

6. ' ಉಳ್ಳಾಲ ನರಸಿಂಗರಾವ್‌ ಎ. ಕಿಸಮ್‌ವಾರ್‌ ಗ್ಲೊ "ಸರಿ ಅಫ್‌ ಕನ್ನಡ ವರ್ಡ್ಸ್‌ 

(ಬೊಂಬಾಯಿ, 1985) ಪು. 13. ಇಲ್ಲಿ “ನಾಯರು" ಪದಕ್ಕೆ ನೇಗಿಲು ಎಂಬರ್ಥ 

ನೀಡಿದರೂ ಪುಟ 94 ರಲ್ಲಿ ನಾಯರ್‌ ಜನಾಂಗಕ್ಕೂ ಭೂಮಿಯನ್ನು ಗೇಣಿಗೆ ನೀಡುವ 

ಪದ್ಧತಿಗೂ ಗಂಟುಹಾಕಿರುವುದನ್ನು ಒಪ್ಪಲಾಗದು (ತುಳುವಿನಲ್ಲಿ "ನಾಯರ್‌' ಪದಕ್ಕೆ 

ನೇಗಿಲು ಎಂಬರ್ಥವಿರುವುದನ್ನು ಗಮನಿಸಬಹುದು ) 

ಎಸ್‌, ಐ. ಐ. ಸಂ. 1೫೭ ಭಾಗ ]| ಸಂಖ್ಯೆ 3೮೦ ' 

8, ಮೇಲಿನದೇ ಶಾಸನ 


~J 


—ಡಾ॥ ಬಿ. ವಂಸತ ಶೆಟ್ಟ 


| 
| 


ಈ ಸಂಚಿಕೆಯ ಲೇಖಕರು 


_ ಡಾ|| ಎನ್‌. ಎಸ್‌. ಲಕ್ಷ್ಮೀನಾರಾಯಣ 
ಭಟ್ಟ 


ಡಾ॥ ಹಂಪ. ನಾಗರಾಜಯ K 


ವಸಂತಕುಮಾರ್‌ ಪೆರ್ಲ 


ಶ್ರೀಮತಿ ಎಸ್‌. ಆರ್‌. ಲೀಲಾ 


ಪ್ರಭು ಖಾನಾಪೂರೆ 


ದಿವಸ್ಪತಿ ಹೆಗಡೆ 


ನಿರ್ದೇಶಕರು, 

ಕನ್ನಡ ಅಧ್ಯಯನ ಕೇಂದ್ರ, 
ಬೆಂಗಳೂರು ವಿಶ ವಿದ್ಯಾಲಯ, 
ಬೆಂಗಳೂರು-560 056 


ಪ್ರಾಧ್ಯಾಪಕರು, 

ಕನ್ನಡ ಅಧ್ಯಯನ ಕೇಂದ್ರ, | 
ಬೆಂಗಳೊರು ವಿಶ್ವವಿದ್ಯಾಲಯ, 
ಬೆಂಗಳೂರು-560 056 


163, ಹರಿ ನಿವಾಸ, 
ಒ. ವಿ. ಎಚ್‌. ರಸ್ತೆ, 
ಬಸವನಗುಡಿ, ಬೆಂಗಳೂರಂ-560 004 


ಸಂಸ್ಕೃತ ಎಭಾಗ, ತ 
ಎನ್‌. ಎಂ. ಕೆ. ಆರ್‌. ವಿ. 
ಮಹಿಳಾ ಪ್ರಥಮ ದರ್ಜೆ ವಿದ್ಯಾಲಯ 
ಜಯನಗರ, ಬೆಂಗಳೂರು-560 011 


ಕನ್ನಡ ಆಧ್ಯಾಪಕರು, 
ಪದವಿ ಮಹಾವಿದ್ಯಾಲಯ, 
ಆಳಂದ, ಗಂಲ್ಬರ್ಗಾ ಜಿಲ್ಲೆ-585 302 


೮/0 ಡಾ| ಸುಮತೀಂದ್ರ ನಾಡಿಗ್‌, 
ಕನ್ನಡ ಆಧ್ಯಯನ ಕ್ಷೇ ದ್ರ, 
ಬೆಂಗಳೂರು ವಿಶ ವಿದ್ಯಾಲಯ 
ಬೆಂಗಳೂರು-560 056 


132 


ಡಾ| ರಘ-ಪತಿ ಕೆಮ್ಮೂರು 


ಮಾವಿನಕುಳಿ ಫ್ರೀ ನಿವಾಸ 


ಎಚ್‌. ವಿ. ಶ್ರೀಧರ 


6 ರ್ಶಿಕಜೆ 
ಡಾ| ಕೃಷ್ಣ ಭಟ ಅರ್ತಿಕ 


ಡಾ॥ ಸಿ. ಹಿ. ಕೆ. 


ಡಾಟ ಸಿ. ಪಿ.ಕೆ. 


ಡಾ| ಬಿ. ವಸಂತಶೆಟ್ಟಿ 


” 


. ಈ ಸಂಚಿಕೆಯ ಲೇಖಕರು 


ಮಣಿಪಾಲ ಜೂನಿಯರ್‌ ಕಾಲೇಜಂ 
ಮಣಿಪಾಲ-576 119 


ಸಮಾಜಶಾಸ್ತ್ರ ಅಧ್ಯಾ ಪಕರು, 
ಅಂಚೆ ವಂತ್ರು ಚನ ಶಿಕ್ಷಣ ಸಂಸ್ಥೆ 
ಮಾನಸ ಗಂಗೋತ್ರಿ, 

ಮೆ ,ಸೂರು- —570 706 


ಕನ್ನಡ ಉಪನ್ಯಾಸಕರು, 
ವಿವೇಕಾನಂದ ಕಾಲೇಜು, 
ಪ್ರತ್ತೂರು-ದ. ಕ. 


ಪ್ರವಾಚಕರು 

ಕನ್ನಡ ವಿಭಾಗ, 

ಮದ್ರಾಸ್‌ ಎಶ್ವವಿದ್ಕಾಲಯ, 
ಮದ್ರಾಸ್‌-600005 


ಪ್ರಾಧ್ಯಾ ಪಕರು, 
ಕನ್ನ ಡ ಅಧ್ಯ ಯನ ಸಂಸ್ಥೆ 
ಮೈಸೂರು ಎಶ್ವವಿದ್ಯಾಲಯ, 


ಮೈಸೂರು. 510 006 


ಈ 


ಪ ಶ್ರ ವಾಚಕರು ಮತ್ತು ಮುಖ್ಯಸ್ಥರು, 
ಇತಿಹಾಸ ವಿಭಾಗ, 

ಸೇಂಟ್‌ ಮೇರೀಸ್‌ ಸಿರಿಯನ್‌ ಕಾಲೇಜ್‌, 
ಬ್ರಹ್ಮಾವರ-576 213 


ಈ 
ಟಿ 
' 
ತಾ 
4 
ತೆ 
» ಕ 
ಕ * ತ 
ಕ್‌ ಹ್‌ 
Kz 
i y 
NT 


ನಮ್ಮ ನಿಯತಕಾಲಿಕಗಳು . RE 


ಎ" 


ಸ 
* ಸೃಜನಾತ್ಮಕ ಮತ್ತು ಸಂಕೋಧಾತ್ಮ ಹಾಗೂ ಜನಪ್ರಿಯ ೭ 


ಸಾಹಿತ್ಯಕ, ಮಾನವಿಕ ಮತ್ತು ವ ವೈಜ್ಞಾನಿಕ ಕ್ಷೇತ್ರಗಳಿಗೆ. 1 ಮಾಸಲಾದ . 


ಸಾಧನೆ 3 ಸ 

ಕನ್ನಡ ತ್ರೈಮಾಸಿಕ 
; ವಾರ್ಷಿಕ ಚಂದಾ 8-00 ರೂ. 
| (ವಿದ್ಯಾರ್ಥಿಗಳಿಗೆ) 5-00 ರೂ. 
ಡಾ ಆಜೀವ ಚಂದಾ ಹಣ 100-00 ರೂ. 
1. ಗಳನ್ನು ಎರಡು ಕಂತುಗಳಲ್ಲಿ ಒಂದು 
pe ವರ್ಷದ ಅವಧಿಯಲ್ಲಿ ಪಾವತಿ A 
Kk ಮಾಡಬಹುದು. : ೫ ₹1... 1 


~ 


ಎದ್ಯಾ ಭಾರತಿ ನಪ್ರಿಯ ಹ ವಿಜ್ಞಾನ 

ಇಂಗ್ಲಿ ಡೆ ಅರ್ಧವಾರ್ಷಿಕ | ke ಏಕೈಕ ವಿಶ್ವಾನ ಮ i ಈ 

ವಾರ್ಷಿಕ ಚಂದಾ 10-00 ರೂ. ವಾರ್ಷಿಕ ಚಂದಾ 2-00 ರೂ. 
(ವಿಶ್ವವಿದ್ಯಾಲಯದ ಬ್ಯಾ ಮ 
ತ | ವಿದ್ಕಾ ರ್ಥಿಗಳಿಗೆ 6-00 ಹ 


x é ವಿವರಗಳಿಗೆ ವ್ಯವಹರಿಸಿ : 
೫ ನಿರ್ದೇಶಕರು 
ಪ್ರಸಾರಾಂಗ, ಬೆಂಗಳೂರು ವಿಶ್ವ ನಿನಾದ. ಬೆಂಗ 


thi: 
ಶ್ಚ ಕ ತ ಕಿ ಸ 


